ಸಮೃದ್ಧ ಸಾಹಿತ್ಯ 


ವಿಜ್ಞಾನಯಾನ 


ಪ್ರಾಚೀನ ಭಾರತದಲ್ಲಿ ವಿಜ್ಞಾನ 


ಸಂಪಾದಕರು : 
ಟಿ. ಆರ್ . ಅನಂತರಾಮು 
ಸುಮಂಗಲಾ ಎಸ್ . ಎ 


ಹಿ 


15 


ಸವೇಳೆ 


- 


& 


ಸಮೃದ್ಧ ಸಾಹಿತ್ಯದ ಹದಿನೇಳನೆಯ ಪ್ರಕಟಣೆ 


ಐಜ್ಞಾನ ಯಾನ 
ಪ್ರಾಚೀನ ಭಾರತದಲ್ಲಿ ವಿಜ್ಞಾನ 


ಸಂಪಾದಕರು 
ಟಿ. ಆರ್. ಅನಂತರಾಮು 
ಸುಮಂಗಲಾ ಎಸ್ . ಮುಮ್ಮಿಗಟ್ಟಿ 


ಪ್ರಕಾಶಕರು 

ಸಮೃದ್ಧ ಸಾಹಿತ್ಯ 
# 121 , 1ನೇ ಮಹಡಿ , 2ನೇ ಮುಖ್ಯರಸ್ತೆ, 11ನೇ ' ಬಿ ' ಅಡ್ಡರಸ್ತೆ, 
* ವಿಠಲ ನಗರ, ಬೆಂಗಳೂರು : 560 026 

ದೂ : 080 - 26747677 


Vigyana Yana - Science in Ancient India 
Edited by T.R .Anantharamu & Sumangala S . Mummigatti 
Published by Samrudha Sahitya ,Bangalore - 26 


ಪ್ರಕಾಶಕರು : ಸಮೃದ್ಧ ಸಾಹಿತ್ಯ 
# 121 , 1ನೇ ಮಹಡಿ, 2ನೇ ಮುಖ್ಯರಸ್ತೆ, 11ನೇ ' ಬಿ' ಅಡ್ಡರಸ್ತೆ, 
ವಿಠಲ ನಗರ, ಬೆಂಗಳೂರು : 560 026 , ದೂ : 080 - 26747677 
ಮೊ : 98807 73027 


ಹಕ್ಕುಗಳು : ಸಂಪಾದಕರು 


ಮುದ್ರಣ : 2013 


ಪ್ರತಿಗಳು : 1000 


ಪುಟಗಳು : viii + 148 = 156 


ಬೆಲೆ : { 120 


ಕಾಗದ : 70 ಜಿಎಸ್‌ಎಂ, ಮ್ಯಾಪ್‌ಲಿಥೋ 


ಅಕ್ಷರ ಜೋಡಣೆ : ರಚನಾ ಕ್ರಿಯೇಶನ್ಸ್ , ಬೆಂಗಳೂರು 


ಮುಖಪುಟ ವಿನ್ಯಾಸ : ಕುಮಾರ್ 


ಮುದ್ರಣ : 
ಸಮೃದ್ದ ಆಫ್‌ಸೆಟ್ ಪ್ರಿಂಟರ್ 
# 121 , 2ನೇ ಮುಖ್ಯರಸ್ತೆ,1ನೇ ' ಬಿ' ಅಡ್ಡರಸ್ತೆ, 
ವಿಠಲ ನಗರ , ಬೆಂಗಳೂರು: 560 026. 
ದೂ : 080 - 26747677 


ಪುಟ ತೆರೆಯುವ ಮುನ್ನ 
ವಿಜ್ಞಾನ ಕುರಿತು ಭಾರತೀಯ ಸಂದರ್ಭದಲ್ಲಿ ಚರ್ಚಿಸುವಾಗ ಎರಡು 
ಬಗೆಯ ಅತಿರೇಕಗಳು ಎದ್ದುಕಾಣುತ್ತವೆ - “ ಪ್ರಾಚೀನ ಭಾರತೀಯರಿಗೆ ಈಗಿನ 
ವಿಜ್ಞಾನದ ಎಲ್ಲ ಹೊಳಹುಗಳೂ ಇದ್ದವು. ಅವರಿಗೆ ತಿಳಿಯದಿದ್ದ ವಿಚಾರವೇ ಇರಲಿಲ್ಲ ' 
ಎಂದು ವಾದಿಸುವವರದು ಒಂದು ಬಣ - “ ಅವೆಲ್ಲ ಪ್ರಾಯೋಗಿಕವಾಗಿ ನಿಕಷಕ್ಕೆ 
ಒಡ್ಡುವಂಥ ಜ್ಞಾನವಾಗಿರಲಿಲ್ಲ; ಸಿದ್ದಾಂತಗಳ ಪ್ರತಿಪಾದನೆಯಲ್ಲೇ ಅವುಗಳು 
ತೃಪ್ತವಾಗಿದ್ದವು' ಎಂದು ಅಪ್ರಬುದ್ಧ ತೀರ್ಮಾನಕ್ಕೆ ಬರುವ ಅಪರಿಪಕ್ವ ಮನಸ್ಸುಗಳಿರುವ 
ಇನ್ನೊಂದು ಬಣ. 

ಇಂಥ ಅತಿರೇಕದ ಮಾತುಗಳಿಗೆ ಅವಕಾಶ ಮಾಡಿಕೊಟ್ಟಂತಹ 
ಪರಿಸ್ಥಿತಿಯಾದರೂ ಯಾವುದು ? ನಮ್ಮ ಪರಂಪರೆಯ ನಿಷ್ಠಾವಂತ ಸಾಧನೆಗಳನ್ನು 
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಕಾಲಿಕವಾಗಿ ಬಿಂಬಿಸದೇ ಹೋದದ್ದು ಎದ್ದುಕಾಣುವ 
ಸತ್ಯ . ಈ ಕೆಲಸವನ್ನು ಪೂರ್ವಗ್ರಹವಿಲ್ಲದ ಇತಿಹಾಸಕಾರರು ಮಾಡಬೇಕಾಗಿತ್ತು. 
ವಿಜ್ಞಾನದ ಇತಿಹಾಸ ದಾಖಲೆ ಮಾಡುವವರು ಪ್ರಾಮಾಣಿಕವಾದ ಆಸಕ್ತಿ 
ತಳೆಯಬೇಕಾಗಿತ್ತು. ಹಾಗೆಂದು ನಮ್ಮಲ್ಲಿ ದಾಖಲೆಗಳು ಇಲ್ಲವೆಂದೇನಿಲ್ಲ. ಪಿ. ಸಿ. ರೇ . 
ಅವರ 'ಹಿಸ್ಟರಿ ಆಫ್ ಹಿಂದೂ ಕೆಮಿಸ್ತಿ' ( ೧೯೦೨), ದೇವಿ ಪ್ರಸಾದ್ 
ಚಟ್ಟೋಪಾಧ್ಯಾಯ ಅವರ ' ಸಡೀಸ್ ಇನ್ ದಿ ಹಿಸರಿ ಆಫ್ ಸೈನ್ ಇನ್ ಇಂಡಿಯ ' 
( ೧೯೮೬) ಹಾಗೆಯೇ ಎಸ್. ಎನ್. ಸೇನ್, ಎಂ . ಬೋಸ್, ಬಿ. ವಿ. ಸುಬ್ಬರಾಯಪ್ಪ 
ಅವರ ಎ ಕನ್ಸೈಸ್ ಹಿಸ್ಟರಿ ಆಫ್ ಸೈನ್ಸ್ ಇನ್ ಇಂಡಿಯ ; ( ೧೯೮೯ ) ಈ ಕೃತಿಗಳು 
ಪ್ರಬುದ್ಧ ಚಿಂತನೆಗಳನ್ನು ಒದಗಿಸುತ್ತವೆ. ಡಾ . ಜಿ. ರಾಮಕೃಷ್ಣ ಅವರು ಬರೆದ 
' ಭಾರತೀಯ ವಿಜ್ಞಾನದ ಹಾದಿ' ( ೧೯೯೭) ಪ್ರಾಚೀನ ಭಾರತೀಯ ವಿಜ್ಞಾನ 
ಪರಂಪರೆಯನ್ನು ದಾಖಲಿಸುವಾಗ ಅನೇಕ ಪ್ರಶ್ನೆಗಳನ್ನೂ ಎತ್ತುತ್ತದೆ. ಇದಲ್ಲದೆ ಅನೇಕ 
ಬಿಡಿ ಲೇಖನಗಳು ಅಲ್ಲಲ್ಲೇ ಪ್ರಕಟವಾಗಿವೆ. ವಿವಿಧ ವಿಜ್ಞಾನ ಕ್ಷೇತ್ರಗಳಲ್ಲಿ ಭಾರತೀಯರು 
ಮಾಡಿದ ಸಾಧನೆಯನ್ನು ಕನ್ನಡದಲ್ಲಿ ದಾಖಲಿಸಿರುವ ಕೃತಿಗಳು ಹೆಚ್ಚಿನ 
ಪ್ರಮಾಣದಲ್ಲಿಲ್ಲ. 

ಆಕಾಶವಾಣಿ, ಬೆಂಗಳೂರುಕೇಂದ್ರ ೧೯೯೯ರ ಸೆಪ್ಟೆಂಬರ್‌ನಲ್ಲಿ ಈ ನಿಟ್ಟಿನಲ್ಲಿ 
ಒಂದು ದಾಖಲಿಸಬಹುದಾದ ಪ್ರಸಾರ ಯೋಜನೆಯನ್ನು ರೂಪಿಸಿತು. ಅದು ' ವಿಜ್ಞಾನ 

ಯಾನ . ಹದಿಮೂರುಕಂತುಗಳಲ್ಲಿ ಮೂರುತಿಂಗಳ ಕಾಲ ಪ್ರತಿ ಮಂಗಳವಾರ ರಾತ್ರಿ 
೯ .೩೦ಕ್ಕೆ ಪ್ರಸಾರವಾದ ಅರ್ಧಗಂಟೆಯ ಕಾರ್ಯಕ್ರಮ . ಅದು ಶೋತೃಗಳಲ್ಲಿ ಹೊಸ 


ಸಂಚಲನ ಉಂಟುಮಾಡಿತು. ಇದರ ರೂವಾರಿಗಳು ಆಗ ಬೆಂಗಳೂರು ಕೇಂದ್ರದ 
ನಿರ್ದೇಶಕರಾಗಿದ್ದ ಡಾ. ಎಚ್. ಆರ್. ಕೃಷ್ಣಮೂರ್ತಿ ಅವರು, ವಿಜ್ಞಾನ ವಿಭಾಗದ 
ಶ್ರೀಮತಿ ಸುಮಂಗಲ ಎಸ್. ಮುಮ್ಮಿಗಟ್ಟಿ ಅವರು ಡಾ . ಎಚ್.ಆರ್. ಕೃಷ್ಣಮೂರ್ತಿ 
ಅವರ ಮಾರ್ಗದರ್ಶನದಲ್ಲಿ ಮೂಲ ಲೇಖನಗಳನ್ನು ಶ್ರವ್ಯ ಮಾಧ್ಯಮಕ್ಕೆ 
ಅಳವಡಿಸುವಾಗ ಅನೇಕ ಮಾರ್ಪಾಟುಗಳನ್ನು ಮಾಡಿದರು. ನಾಟಕದ ಭಾಗ, 
ಸಂಭಾಷಣೆ, ಧ್ವನಿ ಪರಿಣಾಮ , ಸಂಗೀತ ಇವೆಲ್ಲವೂ ಪೂರಕವಾಗಿದ್ದರೆ ಕಿವಿಗೆ ಹಿತ. 
ಆಕಾಶವಾಣಿಯ ಈ ಕಾರ್ಯಕ್ರಮ ಸಹಜವಾಗಿಯೇ ಶೋತೃಗಳಿಗೆ 
ಮೆಚ್ಚುಗೆಯಾಯಿತು. 

ಲೇಖಕರು ಸಲ್ಲಿಸಿದ್ದ ಮೂಲಲೇಖನಗಳನ್ನು ಆಕಾಶವಾಣಿ ಜೋಪಾನವಾಗಿ 
ಕಾಪಾಡಿತ್ತು. ಓದುಗ ವರ್ಗಕ್ಕೂ ಈ ಕಾರ್ಯಕ್ರಮದ ಲಾಭ ಸಿಕ್ಕಬೇಕೆಂಬ 
ಅಭೀಷ್ಠೆಯೊಂದಿಗೆ ಡಾ . ಎಚ್. ಆರ್ . ಕೃಷ್ಣಮೂರ್ತಿ ಅವರೊಂದಿಗೆ ಪ್ರಸ್ತಾಪಿಸಿದಾಗ 
ಅವರು ಒಡನೆಯೇ ಒಪ್ಪಿ ಪ್ರಕಟಣೆಗೆ ಹಸುರು ನಿಶಾನೆ ತೋರಿದರು. ಮೂಲ 
ಲೇಖನಗಳಿಗೆ ಈಗ ಹೆಚ್ಚುವರಿಯಾಗಿ ಮೂರುಲೇಖನಗಳನ್ನು ಸೇರಿಸಿದೆ. ಡಾ. ಎನ್. 
ಎಸ್ . ಲೀಲಾ ಅವರು ಬರೆದ 'ಸರ್ಪ ಸಂಸ್ಕೃತಿ' ಮತ್ತು' ಪರಿಸರ ಮತ್ತು ಜೀವಿ ವೈವಿಧ್ಯ ', 
ಇದರ ಜೊತೆಗೆ ಎಚ್.ಸಿ. ಕಪಿನೀಪತಿ ಭಟ್ಟ ಅವರು ಬರೆದ ' ಪ್ರಾಚೀನ ಭಾರತದಲ್ಲಿ 
ನೀರಾವರಿ ' ( ಈ ಲೇಖನ ಪ್ರೊ . ಡಿ.ಎಲ್. ನರಸಿಂಹಾಚಾರ್ ಅವರಿಗೆ ಅರ್ಪಿಸಿದ 
“ಉಪಾಯನ' ಎಂಬ ಪ್ರಬಂಧಗಳ ಸಂಪುಟದಲ್ಲಿ ಪ್ರಕಟಣೆಯಾಗಿತ್ತು . ಈ ಕೊನೆಯ 
ಲೇಖನವನ್ನು ಮತ್ತೆ ಮುದ್ರಿಸಲು ಕಪಿನೀಪತಿ ಭಟ್ಟ ಅವರ ಪುತ್ರ ಶ್ರೀ ಎಚ್. ಕೆ. 
ನಂಜುಂಡಸ್ವಾಮಿ ಅನುಮತಿ ನೀಡಿ ಉಪಕರಿಸಿದರು. ಯುವ ಲೇಖಕ ಕೆ.ಎಸ್ . 
ನವೀನ್ ಈ ಹಂತದಲ್ಲಿ ತುಂಬ ನೆರವು ನೀಡಿದರು. ಇದಲ್ಲದೆ ಡಾ . ಎಂ . ಕೆ. ಶ್ರೀಧರ್ 
ಮತ್ತು ಡಾ. ಎಸ್. ಸುಂದರ್ ರಾಜನ್ ಅವರು ಆಸಕ್ತಿ ತಳೆದು ಅನೇಕ ಬಗೆಯಲ್ಲಿ ನೆರವು 
ನೀಡಿದ್ದಾರೆ. 

- “ವಿಜ್ಞಾನ ಯಾನ' ದಲ್ಲಿ ಪ್ರಕಟವಾಗಿರುವ ಹದಿನಾಲ್ಕು ಲೇಖನಗಳು ತುಂಬ 
ದೀರ್ಘವಾದವುಗಳಲ್ಲ, ಆದರೆ ಅಂದಿನ ಕಾಲಘಟ್ಟದಲ್ಲಿ ಪ್ರಾಚೀನ ಭಾರತೀಯರು 
ಮಾಡಿದ ಸಾಧನೆಗಳನ್ನು ಯಥಾವತ್ತಾಗಿ ಬಿಂಬಿಸಲು ಪ್ರಯತ್ನಿಸಿವೆ. ಆಯಾ 
ವಿಷಯದಲ್ಲಿ ತಿಳಿವಿರುವ ಲೇಖಕರೇ ಬರೆದಿರುವುದು ಖಚಿತತೆಯ ದೃಷ್ಟಿಯಿಂದ ಹೆಚ್ಚು 
ಸಾಂದ್ರವಾಗಿವೆ. ಈಗ ಓದುಗರ ಮುಂದೆ ಕೃತಿ ಇದೆ. ಪ್ರಾಚೀನ ಭಾರತೀಯರ ವಿಜ್ಞಾನ, 
ತಂತ್ರಜ್ಞಾನದ ತಿಳಿವನ್ನು ಪೂರ್ವಗ್ರಹವಿಲ್ಲದೆ ನೋಡಿ ಸಿದ್ದಪಡಿಸಿದ ಲೇಖನಗಳಿವು. 


ಎಂದೇ ಪ್ರಾಚೀನ ಭಾರತೀಯರ ಈ ಸಾಧನೆಗಳ ಬಗ್ಗೆ ತಪ್ಪು ತಿಳಿವಳಿಕೆಗಳಿದ್ದಲ್ಲಿ ಅವನ್ನು 
ಸರಿಪಡಿಸಿಕೊಳ್ಳಲು ಈ ಬಗೆಯ ಲೇಖನಗಳು ಪ್ರೇರೇಪಿಸುತ್ತವೆ ಎಂದಷ್ಟೇ ನಾವು 
ಹೇಳಬಯಸುತ್ತೇವೆ. ಇದರಲ್ಲಿ ಪ್ರಸ್ತಾಪಿಸಿರುವ ಒಂದೊಂದು ವಿಷಯವೂ ಪ್ರತ್ಯೇಕ 
ಗ್ರಂಥವಾಗಬಲ್ಲದು. 

ಈ ಕೃತಿಯನ್ನು ಹೊರತರಲು ಪ್ರೇರಕರಾದ ಆಕಾಶವಾಣಿ ಕೇಂದ್ರದ ಆಗಿನ 
ನಿರ್ದೇಶಕರಾಗಿದ್ದ ಡಾ . ಎಚ್ . ಆರ್. ಕೃಷ್ಣಮೂರ್ತಿ ಅವರಿಗೆ, ಲೇಖನಗಳನ್ನು 
ಮುದ್ರಿಸಲು ಒಪ್ಪಿದ ಲೇಖಕರಿಗೆ, ಕರಡು ತಿದ್ದಿದ ಅನ್ನಪೂರ್ಣ ಅನಂತರಾಮು ಅವರಿಗೆ, 
ಪುಸ್ತಕ ರೂಪದಲ್ಲಿ ಪ್ರಕಟಿಸಲು ತಮ್ಮ ಎಂದಿನ ಉತ್ಸಾಹತೋರಿದ ' ಸಮೃದ್ದ ಸಾಹಿತ್ಯದ 
ಶ್ರೀ ಹರ್ಷ ಕೆ. ಆರ್ . ಅವರಿಗೆ ನಾವುಉಪಕೃತರಾಗಿದ್ದೇವೆ. 


ಟಿ. ಆರ್. ಅನಂತರಾಮು 
ಸುಮಂಗಲಾ ಎಸ್ . ಮುಮ್ಮಿಗಟ್ಟಿ 

( ಸಂಪಾದಕರು) 


00 


DO 


ನನ್ನ ಮಾತು 
ವೈಜ್ಞಾನಿಕಾಶ್ಚ ಕಪಿಲಃ ಕಣಾದಃ ಸುಶ್ರುತಸ್ತಥಾ| 
ಚರಕೋ ಭಾಸ್ಕರಾಚಾರ್ಯೋ ವರಾಹಮಿಹಿರಃ ಸುಧೀll 
ನಾಗರ್ಜುನೋ ಭರದ್ವಾಜ ಆರ್ಯಭಟ್ಟೋ ಬಸುರ್ಬುಧಃ 
ಧೈಯೋ ವೇಂಕಟರಾಮಶ್ಚ ವಿಜ್ಞಾರಾಮಾನುಜಾದಯಃ|| 

ಈ ಶ್ಲೋಕವನ್ನು ಚಿಕ್ಕ ವಯಸ್ಸಿನಲ್ಲಿ ಬಾಯಿಪಾಠ ಮಾಡಿದ್ದೆ. ನಮ್ಮ ದೇಶ 
ಯಾವುದರಲ್ಲೂ ಹಿಂದೆ ಇರಲಿಲ್ಲ. ಕೇವಲ ಧರ್ಮ, ವೇದ, ಭಾಷೆಗಳಲ್ಲದೇ 
ವಿಜ್ಞಾನದಲ್ಲಿಯೂ ಅನೇಕರೀತಿಯಲ್ಲಿ ಮುಂದಿದ್ದೆವು. ಆದರೆ ಇಂದು ನಮಗೆ ತಿಳಿಸುವ 
ಪಾಠಗಳಲ್ಲಿ ಎಲ್ಲೂ ಸಹ ಅದರ ಉಲ್ಲೇಖ ಬರುವುದಿಲ್ಲ. ನಮ್ಮ ದೇಶದ ಪ್ರಾಚೀನ 
ವಿಜ್ಞಾನಿಗಳ ಕಥೆಗಳನ್ನು ಇಂದಿನ ಪೀಳಿಗೆಗೆ ತಿಳಿಯಪಡಿಸದಿರುವುದು ಒಂದು 
ವಿಪರ್ಯಾಸ. ನಮಗೆ ಅನ್ಯದೇಶದ ವಿಜ್ಞಾನಿಗಳ ಬಗ್ಗೆ ಗೊತ್ತು – “ ಹಿತ್ತಲಗಿಡ ಮದ್ದಲ್ಲ' 
ಎಂಬುದರಲ್ಲಿ ನಮಗೆ ನಂಬಿಕೆ. 

ನಮ್ಮ ಪ್ರಾಚೀನ ವಿಜ್ಞಾನ ಹೇಗೆ ಇತ್ತು ಎಂಬ ಕುತೂಹಲ ತುಂಬ 
ದಿವಸಗಳಿಂದ ಕಾಡುತ್ತಿತ್ತು. ನನಗೆ ಮೇಲೆ ಹೇಳಿದ ಶ್ಲೋಕದಲ್ಲಿ ನಮ್ಮ ದೇಶದ 
ವಿಜ್ಞಾನಿಗಳ ಹೆಸರಿದೆ ಅವರ ಸಾಧನೆ ತಿಳಿದಿತ್ತು. ಆದರೆ ವಿಜ್ಞಾನದ ಬಗ್ಗೆ ತಿಳಿಯುವ 
ಕುತೂಹಲ ನನಗಿತ್ತು. ` ದ್ರವ ಬಂಗಾರ ಪೆಟ್ರೋಲ್' ಪುಸ್ತಕ ಮುದ್ರಣವಾಗಿ ಪ್ರತಿಗಳು 
ಮುಗಿದ ಮೇಲೆ ಟಿ. ಆರ್‌. ಅನಂತರಾಮುರವರ ಮನೆಯಲ್ಲಿ ಕುಳಿತು ಈ ವಿಷಯಗಳ 
ಬಗ್ಗೆ ಮುಂದೆ ಒಂದು ಪುಸ್ತಕ ತಂದರೆ ಹೇಗೆ ಎಂದು ಕೇಳಿದೆ? ಅದಕ್ಕೆ ಅವರು ತಕ್ಷಣ 
ಆಕಾಶವಾಣಿಯಲ್ಲಿ ಪ್ರಸ್ತುತ ಪಡಿಸಿದ “ ವಿಜ್ಞಾನ ಯಾನ' ಸರಣಿಯ ಕಥೆ ತಿಳಿಸಿದರು. 
ಅದರ ಹಸ್ತಪ್ರತಿ ನನ್ನ ಬಳಿ ಇದೆ ಎಂದು ತಿಳಿಸಿ ಸಂತೋಷದಿಂದ ಒಪ್ಪಿಗೆಕೊಟ್ಟರು. 
ಅದರ ಫಲವೇ ಈ ಕೃತಿ. ಅನೇಕಕ್ಷೇತ್ರಗಳಲ್ಲಿ ನಮ್ಮ ದೇಶದವರ ಕೊಡುಗೆ ಏನು ಮತ್ತು 
ಯಾವ ರೀತಿ? ಎಂಬುದನ್ನು ತಿಳಿಸಲು ಇಲ್ಲಿ ಪ್ರಯತ್ನ ಮಾಡಿದ್ದೇವೆ. ನೂರಾರು 
ಪುಸ್ತಕಗಳು ವಿಜ್ಞಾನಿಗಳ ಬಗ್ಗೆ ಬಂದಿರಬಹುದು, ಆದರೆ ಪ್ರಾಚೀನ ಭಾರತದ ವಿಜ್ಞಾನದ 
ಬಗ್ಗೆ ಪುಸ್ತಕಗಳು ತುಂಬ ವಿರಳೆ. 

- ಇಂದಿನ ಪೀಳಿಗೆ ನಮ್ಮ ದೇಶದ ವಿಜ್ಞಾನ ತಿಳಿಸುವ ಉದ್ದೇಶದೊಂದಿಗೆ ಈ 
ಕೃತಿ ಹೊರತರುತ್ತಿದ್ದೇವೆ. ಈ ಒಂದು ಕೃತಿ ನನ್ನ ಕೈ ಸೇರುವಂತೆ ಮಾಡಿದ 
ವಿಜ್ಞಾನಿಗಳಾದ ಟಿ.ಆರ್. ಅನಂತರಾಮು ಅವರಿಗೆ ನಾನು ಕೃತಜ್ಞ ಜೊತೆಗೆ 


ಅನಂತರಾಮುರವರಿಗೆ ಸಹಕಾರ ನೀಡಿ ಈ ಲೇಖನಗಳನ್ನು ಸಂಪಾದಿಸಿದ 
ಆಕಾಶವಾಣಿಯ ಸುಮಂಗಲಾ ಮುಮ್ಮಿಗಟ್ಟಿಯವರಿಗೂ ನಾನು ಆಭಾರಿಯಾಗಿದ್ದೇನೆ. 
ಇದರಲ್ಲಿ ೧೪ ಲೇಖನಗಳಿವೆ. ಆ ಲೇಖನವನ್ನು ಬರೆದ ಲೇಖಕರಿಗೂ ನಾನು 
ಆಭಾರಿಯಾಗಿದ್ದೇನೆ. ಈ ಮಸ್ತಕವನ್ನು ಓದಿ ಕರಡನ್ನು ತಿದ್ದಿ ಶ್ರೀಮತಿ ಅನ್ನಪೂರ್ಣ 
ಅನಂತರಾಮುರವರಿಗೂ ನಾನು ಕೃತಜ್ಞ, 
- ಅಚ್ಚುಕಟ್ಟಾಗಿ ಡಿಟಿಪಿ ಮಾಡಿದ ರಚನಾ ಕ್ರಿಯೇಷನ್ಸ್‌ನ ಚಂದ್ರಶೇಖರ 
ವುಣ್ಣಿಮನಿ ಮತ್ತು ಸುಂದರ ಮುಖಪುಟ ವಿನ್ಯಾಸ ಮಾಡಿದ ಕುಮಾರ್ ಮತ್ತು 
ಎಂದಿನಂತೆ ಮುದ್ರಣ ಮಾಡಿದ ನನ್ನ ಸಿಬ್ಬಂದಿವರ್ಗದವರಾದ ಶ್ರೀಧರ್, ವೆಂಕಟೇಶ್ , 
ರಾಮುರವರಿಗೆ ಅನಂತ ಧನ್ಯವಾದಗಳು . 

ಇದು ಸಮೃದ್ಧ ಸಾಹಿತ್ಯದ ಹದಿನೇಳನೆಯ ಕೃತಿಯಿದಾಗಿದ್ದು, ಎಂದಿನಂತೆ 
ನಿಮ್ಮ ಸಹಕಾರ ನಿರೀಕ್ಷಿಸುತ್ತಿರುವೆ. 


ಹರ್ಷ ಕೆ. ಆರ್ . 
ಸಮೃದ್ದ ಸಾಹಿತ್ಯ 


ಪರಿವಿಡಿ 


1. ಭೌತ ವಿಜ್ಞಾನ 
2. ಶಸ್ತ್ರಚಿಕಿತ್ಸೆ 
3, ವೈದ್ಯಕೀಯ ವಿಜ್ಞಾನ 
4. ಲೋಹತಂತ್ರಜ್ಞಾನ 
5. ಭೂಮಿ ಕುರಿತು 
6. ಪ್ರಾಣಿ ವಿಜ್ಞಾನ 
7. ಸಸ್ಯ ವಿಜ್ಞಾನ 
8. ಖಗೋಳವಿಜ್ಞಾನ 
9. ನೌಕಾ ವಿಜ್ಞಾನ 
10 . ಕೃಷಿ ವಿಜ್ಞಾನ 
11 . ಚಿತ್ರ ಕಲೆ ಮತ್ತು ವಿಜ್ಞಾನ 
12 . ಸರ್ಪ ಸಂಸ್ಕೃತಿ 
13 . ಜೀವಿ ವೈವಿಧ್ಯ ಮತ್ತು 

ಪರಿಸರ ಪ್ರಜ್ಞೆ 
14. ನೀರಾವರಿ 


ಡಾ . ವೈ .ಸಿ.ಕಮಲ 
ಡಾ|| ಎನ್. ಪಟ್ಟಣಶೆಟ್ಟಿ 10 
ಡಾ|| ರಂಗೇಶ್ ಪರಮೇಶ 
ಟಿ. ಆರ್ . ಅನಂತರಾಮು 
ಟಿ. ಆರ್ . ಅನಂತರಾಮು 
ಡಾ . ಎಂ . ಕೆ.ಶ್ರೀಧರ್ 
ಡಾ . ಎಸ್ . ಸುಂದರ ರಾಜನ್ 
ಡಾ . ಎಸ್ . ಬಾಲಚಂದ್ರರಾವ್ 
ಡಾ . ಎಂ . ಕೆ.ಶ್ರೀಧರ್ 
ಡಾ . ಜಿ. ಗೋಪಿನಾಥ್ 
ಚಂದ್ರಹಾಸ ಭಟ್ಟ , ಜಯಶ್ರೀ ಭಟ್ಟ 103 
ಡಾ . ಎನ್. ಎಸ್. ಲೀಲಾ 


109 


ಡಾ . ಎನ್ . ಎಸ್ . ಲೀಲಾ 
ಎಚ್.ಸಿ. ಕಪಿನೀಪತಿಭಟ್ಟ 


122 
134 


1. ಭೌತ ವಿಜ್ಞಾನ 

ಡಾ . ವೈ .ಸಿ. ಕಮಲ 
ಪ್ರಕೃತಿಯ ಬಗೆಗಿನ ಮಾನವನ ಕುತೂಹಲ ನಿರಂತರವಾದದ್ದು. ಅನಾದಿ 
ಕಾಲದಿಂದಲೂ ಕೌತುಕಮಯವಾದ ಈ ಪ್ರಕೃತಿಯ ಬಗೆಗೆ ಅರಿವನ್ನು 
ಪಡೆಯಲು ಮಾನವ ಅವಿರತವಾಗಿ ಪ್ರಯತ್ನಿಸುತ್ತಲೇ ಇದ್ದಾನೆ. ಈ 
ಪ್ರಕೃತಿಯ ಬಗೆಗಿನ ಅವನ ಅರಿವನ್ನು ಹೆಚ್ಚಿಸುವಲ್ಲಿ ಭೌತಶಾಸ್ತ್ರದ ಪಾತ್ರ 
ಹೆಚ್ಚಿನದಾಗಿದೆ. 

ವಿವಿಧ ಕಾಲಘಟ್ಟಗಳಲ್ಲಿ ಮಾನವನ ವೈಜ್ಞಾನಿಕ ಕಲ್ಪನೆ ಯಾವ 
ರೀತಿಯಲ್ಲಿ ವಿಕಾಸವಾಯಿತು? ಇಲ್ಲಿವೆ ಹೆಜ್ಜೆ ಗುರುತುಗಳು. 
ಪ್ರಾಚೀನ ಕಾಲದಲ್ಲಿ ಭೌತಜಗತ್ತಿನ ಕಲ್ಪನೆ (ಕ್ರಿ. ಪೂ . 800 - ಕ್ರಿ.ಶ. 
1200 ) 


ಪ್ರಾಚೀನ ಕಾಲದಲ್ಲಿ ಭೌತಶಾಸ್ತ್ರವನ್ನು ತತ್ವಶಾಸ್ತ್ರದ ಒಂದು ಅಂಗವನ್ನಾಗಿ 
ಅಭ್ಯಾಸ ಮಾಡಲಾಗುತ್ತಿತ್ತು. ಈ ಅಭ್ಯಾಸದಲ್ಲಿ ಆತ ಭೌತ ಜಗತ್ತಿನ ಬಗೆಗೆ 
ತಾನು ಕಂಡಿದ್ದನ್ನು ಚಿಂತಿಸುವುದರ ಮೂಲಕ ವ್ಯಕ್ತ ಪಡಿಸಿದ್ದಾನೆ. ಅದನ್ನು 
“ ಪ್ರಕೃತಿ ತತ್ತ' ಎಂದು ಕರೆಯಲಾಗಿದೆ. ಇಂಗ್ಲಿಷ್‌ನಲ್ಲಿ Natural 
Philosophy ಎಂದು ಕರೆಯುತ್ತೇವೆ. 
- ಈ ಪ್ರಕೃತಿ ತತ್ವವನ್ನು ಜಗತ್ತಿನ ವಿವಿಧ ನಾಗರಿಕತೆಗಳು ವಿವಿಧ ಸಾಂಸ್ಕೃತಿಕ 
ವಲಯಗಳಲ್ಲಿ ಸ್ವತಃ ಸ್ವತಂತ್ರವಾಗಿ ಅಧ್ಯಯನ ನಡೆಸಿರುವುದು 
ಕಂಡುಬರುತ್ತದೆ. ಅಂತೆಯೇ ಭಾರತದಲ್ಲಿಯೂ ಪ್ರಕೃತಿಯ ಅಧ್ಯಯನವನ್ನು 
ನಡೆಸಲಾಗಿದೆ. ಅಧ್ಯಯನದ ಸಾರವನ್ನು ನಾವು ನಮ್ಮ ದರ್ಶನ 
ಸಿದ್ದಾಂತಗಳಲ್ಲಿ ನೋಡಬಹುದಾಗಿದೆ. 

ಭಾರತೀಯ ದರ್ಶನ ಶಾಸ್ತ್ರಜ್ಞರು – ಹಿಂದೂ , ಬೌದ್ದ ಹಾಗೂ ಜೈನರು - 
ಸುತ್ತಲಿನ ವಾಸ್ತವಿಕ ಪ್ರಪಂಚದ ರೂಪವನ್ನು ಅನೇಕ ಭೌತಿಕ ಕಲ್ಪನೆಗಳ 
ಮೂಲಕ ವಿವರಿಸಲು ಪ್ರಯತ್ನಿಸಿದ್ದಾರೆ . 


ವಿಜ್ಞಾನದ ಚರಿತ್ರೆಯ ದೃಷ್ಟಿಯಿಂದ ನೋಡಿದಾಗ ನಿಜವಾಗಿಯೂ ಭಾರತೀಯರ 
ಭೌತಿಕ ಕಲ್ಪನೆಗಳು ಉನ್ನತ ಮಟ್ಟದಲ್ಲಿದ್ದವು. ಮನಸ್ಸು ಮತ್ತು ಇಂದ್ರಿಯಗಳನ್ನು ಬಿಟ್ಟು ವಸ್ತು 
ಎಂಬುದು ಉಂಟೇ ? ವಸ್ತು ಎಂದರೇನು? ಚಲನೆ, ದೇಶ- ಕಾಲ, ಶಬ್ದ, ಬೆಳಕು , ಇವುಗಳನ್ನು 
ಸಕಾರಣವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವೆ? ವಾಸ್ತವಿಕ ಜಗತ್ತು ನಿತ್ಯವೆ? ಹಾಗಾದರೆ ಅದರ 
ನಿತ್ಯರೂಪ ಎಂಥಹದು? ಇವೇ ಮೊದಲಾದವುಗಳನ್ನು ಭಾರತೀಯ ತತ್ವಜ್ಞರು ವಿಚಾರ 
ಮಾಡಿದ್ದಾರೆ. ಅವರ ವಿಚಾರಧಾರೆಗಳು, ವೇದ, ಉಪನಿಷತ್ತು, ನ್ಯಾಯ , ವೈಶೇಷಿಕ, ಸಾಂಖ್ಯ , 
ಯೋಗ, ಮೀಮಾಂಸ ಕುರಿತ ಗ್ರಂಥಗಳಲ್ಲಿ ವ್ಯಕ್ತವಾಗಿದೆ. ಅವುಗಳಲ್ಲಿ ಮುಖ್ಯವಾದವುಗಳನ್ನು 
ಸ್ಕೂಲವಾಗಿ ಇಲ್ಲಿ ಪ್ರಸ್ತಾಪಿಸಬಹುದು. 

ಮುಖ್ಯವಾಗಿ ಮೂರುಸಿದ್ದಾಂತಗಳಲ್ಲಿ ಭಾರತೀಯರಿಂದ ಪ್ರತಿಪಾದಿತವಾಗಿರುವ 
ಪ್ರಕೃತಿ ತತ್ವಗಳು ಅಡಗಿವೆ. ಅವುಗಳೆಂದರೆ : 
1) ವಿಶ್ವ ವಿಕಾಸದ ನಿಯಾಮವಳಿಗಳಿಗೇ ಮೀಸಲಾದ ಸಾಂಖ್ಯ 

ಯೋಗಸಿದ್ದಾಂತ. 
ಯಂತ್ರಶಾಸ್ತ್ರ, ಭೌತಶಾಸ್ತ್ರ, ರಸಾಯನಶಾಸ್ತ್ರಗಳ ಭಾವನೆಗಳನ್ನು 
ವಿಶದೀಕರಿಸುತ್ತಾ ವಿಜ್ಞಾನ ಮಾರ್ಗವನ್ನು ಅನುಸರಿಸಿರುವ 
ನ್ಯಾಯ ವೈಶೇಷಿಕ ಸಿದ್ಧಾಂತ . 
ಭೌತ ವಿಜ್ಞಾನಗಳ ವಿಕಾಸಕ್ಕೆ ಹೆಚ್ಚು ನೆರವು ನೀಡದಿರುವ 
ವೇದಾಂತವೇ ಮೊದಲಾದ ಸಿದ್ದಾಂತಗಳು. 


ಸಾಂಖ್ಯ - ಯೋಗಸಿದ್ದಾಂತ (ಕಪಿಲ - ಪತಂಜಲ) 

ಈ ಸಿದ್ದಾಂತದ ಪ್ರಕಾರ ವಿವಿಧ ಘಟನಾವಳಿಗಳಿಂದ ಕೂಡಿದ ಭೌತಪ್ರಪಂಚವನ್ನು 
ಪ್ರಕೃತಿಜನ್ಯವೆಂದು ಭಾವಿಸಲಾಗಿದೆ. ಸರ್ವವ್ಯಾಪಿಯೂ , ಅನಂತವೂ , ಅಸಮಾನವೂ , 
ಅವಿನಾಶಿಯೂ , ನಿರಾಕಾರವೂ ಆದ ಮೂಲಶಕ್ತಿಯೇ ಪ್ರಕೃತಿ, ಪರಿಮಿತವಾದ ಪ್ರಪಂಚಕ್ಕೆ 
ಆಧಾರಭೂತವಾದ ಅಪರಿಮಿತ ಪಕೃತಿ ಗುಣ್ಯಾತ್ಮಕವಾದುದು. 
ಅವುಗಳೆಂದರೆ : 
1) ಅಭಿವ್ಯಕ್ತಿಯ ವೈವಿಧ್ಯಕ್ಕೆ ಕಾರಣವಾದ ಮೂಲಗುಣ - ಸತ್ವ . 

ವಿಘ್ನ ನಿರೋಧಗಳನ್ನು ಗೆದ್ದು ಚಲನೆಯನ್ನು ಸಾಧಿಸುವ ಕ್ರಿಯಾಕಾರಕ ಶಕ್ತಿ - 
ರಜಸ್ . 


ಜಡತ್ವವನ್ನು ಉತ್ಪಾದಿಸಲು ರಜೋಗುಣಕೆ ಪ್ರಕ್ರಿಯಾ ರೂಪವಾದ ಬಲ 
- ತಮಸ್ . 


ಶಕ್ತಿಯ ನಿತ್ಯತ್ವ 

- ಸಾಂಖ್ಯ ಸಿದ್ಧಾಂತದಲ್ಲಿ ಶಕ್ತಿಯ ನಿತ್ಯತ್ವನ್ನು ಕಾಣಬಹುದಾಗಿದೆ. ಈ ಸಿದ್ಧಾಂತದ 
ಪ್ರಕಾರ ಅನಂತರೂಪಗಳಲ್ಲಿ ಕಂಡುಬರುವ ಗುಣಗಳನ್ನು ಸೃಷ್ಟಿಸಲೂ , ನಾಶಮಾಡಲೂ 
ಸಾಧ್ಯವಿಲ್ಲ. ಜಡಮಾನ (ತಮಸ್) ಮತ್ತು ಶಕ್ತಿಗಳ ( ರಜಸ್ ) ಮೊತ್ತವು ನಿಯಮಿತವಾಗಿದ್ದು, 
ಒಂದರ ಪರಿವರ್ತನೆಯಿಂದ ಇನ್ನೊಂದು ಉದ್ಭವಿಸಬಲ್ಲದೆಂಬ ಭಾವನೆಯು ಬರುತ್ತದೆ. 
ಅಂದರೆ ಇದು ವಸ್ತು ಮತ್ತು ಶಕ್ತಿಗಳ ಅನ್ನೋನ್ಯ ಪರಿವರ್ತನೆಯ ಆಧುನಿಕ ಅಭಿಪ್ರಾಯವನ್ನು 
ಹೋಲುತ್ತದೆ. 


ನ್ಯಾಯ - ವೈಶೇಷಿಕ ಸಿದ್ಧಾಂತದಲ್ಲಿ ಭೌತಜಗತ್ತಿನ ಕಲ್ಪನೆಗಳು 

- ಈ ಸಿದ್ದಾಂತದ ಮೂಲ ಪ್ರವರ್ತಕರು “ಕಣಾದ ಋಷಿ ಮುನಿಗಳು , ಇವರೇ 
“ ಪರಮಾಣುವಾದದ ಮೂಲ ಪುರುಷರು. ಇವರ ಸಿದ್ದಾಂತದ ಪ್ರಕಾರ ಭೌತಜಗತ್ತು, ಪೃಥ್ವಿ, 
ಆಪ್ , ತೇಜಸ್ ಮತ್ತು ವಾಯು ಎಂಬ ನಾಲ್ಕು ಅಣುರೂಪಗಳಲ್ಲಿ ನಿತ್ಯವಾಗಿದೆ. ಈ 
ಅಣುಗಳನ್ನು ಪರಮಾಣುಗಳೆಂದು ಕಾಲಕ್ರಮದಲ್ಲಿ ಕರೆದರು. ಅಂದರೆ ಈ ಭೌತಜಗತ್ತಿನಲ್ಲಿ 
ಸೃದ್ಧಿ ಪರಮಾಣು, ಆಪ್ ಪರಮಾಣು, ತೇಜಸ್ ಪರಮಾಣು ಮತ್ತು ವಾಯು 
ಪರಮಾಣುಗಳಿಂದ ಆಯಾ ಭೂತಗಳು ರೂಪಗೊಂಡಿದೆ. ಎಂದರೆ ವಿಶ್ವದಲ್ಲಿ ನಾಲ್ಕು ಬಗೆಯ 
ಪರಮಾಣುಗಳಿವೆ. ಅವುಗಳ ರೂಪ, ಗಾತ್ರ, ತೂಕಗಳಲ್ಲಿ ಯಾವ ವ್ಯತ್ಯಾಸಗಳೂ ಇಲ್ಲ. ಆದರೆ 
ಒಂದೊಂದು ಬಗೆಯ ಪರಮಾಣುವಿಗೂ ಒಂದೊಂದು ವಿಶೇಷ ಗುಣವಿದೆ. ಈ ಗುಣಗಳಿಂದ 
ಅವುಗಳನ್ನು ಬೇರೆಯಾಗಿ ಗುರುತಿಸಬಹುದಷ್ಟೆ. 

ಈಗ ನಮ್ಮ ಮುಂದಿರುವ ಪ್ರಶ್ನೆ ವಸ್ತುಗಳು ಹೇಗೆ ಉಂಟಾಗುತ್ತವೆ ? ಎಂಬುದು. ಈ 
ಸಿದ್ದಾಂತದ ಪ್ರಕಾರ ಎರಡು ಸಜಾತಿಯ ಪರಮಾಣುಗಳು ಚಲನಸ್ಥಿತಿಯಲ್ಲಿ ಅಕಾರಣವಾಗಿ 
ಪರಸ್ಪರ ಮಿಲನವಾಗಿ ಒಂದು ದ್ವಣುಕ ವಾಗುತ್ತದೆ. ನಂತರ ಮೂರುದ್ವಣುಕಗಳು ಸೇರಿ 
ಒಂದುತೃಣುಕವಾಗುತ್ತದೆ. ಅಥವಾ ತ್ರಸರೇಣುವಾಗುತ್ತದೆ. 

ಇಣುಕವು ಸ್ಕೂಲರೂಪದ ಮೊದಲ ಸ್ಥಿತಿ . ನಾಲ್ಕು ಇಣುಕಗಳು ಸೇರಿ ಒಂದು 
ಚತುರಣುವಾಗುತ್ತದೆ. 


ಮೇಲಿನ ಸಂಯೋಗದ ಪ್ರಕಾರ ನೋಡಿದಾಗ ಒಂದು ಇಣುಕದಲ್ಲಿ ಆರು 


ಪರಮಾಣುಗಳಿರುತ್ತವೆ. ಒಂದು ಚತುರಣುವಿನಲ್ಲಿ ಇಪ್ಪತ್ತನಾಲ್ಕು ಪರಮಾಣುಗಳು ಇವೆ 
ಎಂದಾಯಿತು. ಆದರೆ ಒಟ್ಟಿಗೆ ಆರು ಪರಮಾಣುಗಳು ಸೇರಿ ಒಂದು ಇಣುಕವಾಗಲೀ , 
ಇಪ್ಪತ್ತನಾಲ್ಕು ಪರಮಾಣುಸೇರಿ ಒಂದು ಚತುರುವನ್ನಾಗಲೀ ಸೃಷ್ಟಿಸುವುದು ಸಾಧ್ಯವಿಲ್ಲ. 
ಇದಕ್ಕೆ ಈ ಸಿದ್ಧಾಂತದಲ್ಲಿ ತಾರ್ಕಿಕವಾದ ಕಾರಣಗಳಿವೆ. ಆದ್ದರಿಂದ ನ್ಯಾಯ - ವೈಶೇಷಿಕ 
ಸಿದ್ಧಾಂತದ ಪ್ರಕಾರ ದ್ವಣುಕಗಳಿಂದಲೇ ಸ್ಕೂಲವಸ್ತುಗಳು ಉಂಟಾಗಬೇಕು. 

ಈ ಸಿದ್ದಾಂತದ ಪ್ರತಿಪಾದಕರುಗಳು ಗುರುತ್ವ, ದ್ರವತ್ವ, ಸಿಗತ್ವ ,ಸಂಯೋಗ, ವಿಭಾಗ, 
ಸಾಮರ್ಥ್ಯ, ಸಂಖ್ಯೆ ಮುಂತಾದ ಇಪ್ಪತ್ತನಾಲ್ಕು ಗುಣಗಳ ಬಗ್ಗೆ ನಿಶ್ಚಿತ ಅಭಿಪ್ರಾಯವನ್ನು 
ಹೊಂದಿದ್ದರು. ವಸ್ತುಗಳು ಬೀಳಲು ಗುರುತ್ವವು ಕಾರಣ, ದ್ರವಗಳು ಹರಿಯಲು ದೈವತ್ವವು 
ಕಾರಣ ಎಂದೂ ಗುಣಗಳ ಸ್ವಭಾವ ಕಾರಣಗಳನ್ನು ಅವರು ತಿಳಿಸಿದ್ದಾರೆ. 
ಇಂದ್ರಿಯಾನುಭವವಾಗುವ ರೂಪ, ರಸ , ಗಂಧ, ಸ್ಪರ್ಶ , ಶಬ್ದಗಳ ಬಗೆಗೂ ಅನೇಕ 
ವಿವರಣೆಗಳನ್ನು ಕೊಟ್ಟಿದ್ದಾರೆ . ಇದೇ ಸಿದ್ಧಾಂತದಲ್ಲಿ ಚಲನೆಯನ್ನೂ ಅದರ ಸ್ವರೂಪಗಳನ್ನೂ 
ವಿವರಿಸಿದ್ದಾರೆ. ಈ ಸಿದ್ದಾಂತದ ಪ್ರಕಾರ ಚಲನೆಯಲ್ಲಿ ಐದು ವಿಧಗಳಿವೆ. ಅವುಗಳೆಂದರೆ , 1) 
ಉತ್ಪಪಣ (ಮೇಲಕ್ಕೆ ಎಸೆಯುವುದು) 2) ಅವಕ್ಷೇಪಣ (ಕೆಳಕ್ಕೆ ಬೀಳುವುದು) 3) 
ಆಕುಂಚನ ( ಸಂಕೋಚನಗೊಳ್ಳುವುದು) 4) ಪ್ರಸಾರಣ ( ಹರಡಿಕೊಳ್ಳುವುದು ಮತ್ತು 
5) ವಸ್ತುಗಮನ ( ಅಲ್ಲಿ, ಇಲ್ಲಿ ಚಲಿಸುವುದು . ಆದರೆ ಈ ಸಿದ್ಧಾಂತದಲ್ಲಿ ಕಾಲಕ್ಕೆ 
ಸಂಬಂಧಿಸಿದಂತೆ ಈ ಚಲನೆಯು ಹೇಗೆ ವ್ಯತ್ಯಾಸಗೊಳ್ಳುತ್ತದೆ; ಅಂದರೆ ವೇಗೋತ್ಕರ್ಷವಾಗುವ 
ಬಗೆ, ಗುರುತ್ವಾಕರ್ಷಣ ಬಲ ಮುಂತಾದವುಗಳ ಪರಿಮಾಣಗಳನ್ನು ಕುರಿತು ಅವರು 
ವಿವೇಚಿಸಲಿಲ್ಲ.ಕೇವಲ ತಾತ್ವಿಕವಾಗಿ ಅವುಗಳ ವಿಷಯವನ್ನು ತಿಳಿಸಿದ್ದಾರೆ. 

ಪ್ರಾಚೀನ ಭಾರತದಲ್ಲಿ ಅನೇಕ ಸಿದ್ದಾಂತಗಳಿದ್ದು ಅವುಗಳಲ್ಲಿ ವೈಜ್ಞಾನಿಕ ಭಾವನೆಗಳು 
ವಿಪುಲವಾಗಿ ವ್ಯಕ್ತವಾಗಿವೆಯಾದರೂ ಅವು ಪ್ರಕೃತಿಯ ವೀಕ್ಷಣೆ, ಕಲ್ಪನೆ, ಅಧ್ಯಯನ, ಸಿದ್ದಾಂತ 
ನಿರೂಪಣೆಗೆ ಸೀಮಿತಗೊಳ್ಳುತ್ತವೆ. ಆದರೆ ಈ ಸಿದ್ದಾಂತಗಳು ಪ್ರಯೋಗ ಮತ್ತು ಗಣಿತ 
ಶಾಸ್ತ್ರೀಯ ಸಿದ್ಧಾಂತಗಳಾಗುವಂತೆ ಅನ್ವಯಿಸಿ ರೂಪಿತವಾಗಲಿಲ್ಲ. ಇದು ಪ್ರಾಚೀನ ಜಗತ್ತಿನ 
ಕಲ್ಪನೆಯ ಮಿತಿಯೂ ಹೌದು. ಪ್ರಾಚೀನ ಕಾಲದಲ್ಲಿ ಪ್ರಪಂಚದ ಇತರೆ ಸಾಂಸ್ಕೃತಿಕ 
ವಲಯಗಳಲ್ಲಿ ರೂಪಿತಗೊಂಡ ಭೌತಜಗತ್ತಿಗೆ ಸಂಬಂಧಿಸಿದ ಸಿದ್ದಾಂತಗಳು ಈ ಮಿತಿಯಿಂದ 
ಹೊರತಾಗಿಲ್ಲ . 


ಮಧ್ಯಕಾಲೀನ ಸಮಯದಲ್ಲಿ ವಿಜ್ಞಾನ (ಕ್ರಿ. ಶ. 1200 - 1800 ) 

ಪ್ರಾಚೀನ ಕಾಲದಲ್ಲಿ ವಿಜ್ಞಾನ, ಧರ್ಮ ಮತ್ತು ತತ್ವ ಅಂದರೆ Science, 
Religion & Philosophy ಒಟ್ಟಾಗಿದ್ದವು. ಆದರೆ ಮಧ್ಯಕಾಲೀನ ಸಮಯದಲ್ಲಿ 


ಪ್ರಶ್ನಿಸುವುದು, ಪ್ರಯೋಗ ಮಾಡುವುದು ಮತ್ತು ವಿಶ್ಲೇಷಿಸುವುದು ಪ್ರಾರಂಭವಾಯಿತು. ಆಗ 
ವಿಜ್ಞಾನವು ಧರ್ಮ ಮತ್ತು ತತ್ವಗಳಿಂದ ಪ್ರತ್ಯೇಕವಾಗತೊಡಗಿತು. ಕೊಪರ್ನಿಕಸ್, ಗೆಲಿಲಿಯೋ , 
ನ್ಯೂಟನ್ , ಈ ಕಾಲದ ಹರಿಕಾರರಾಗಿರುತ್ತಾರೆ. 

- ಚಲನಶಾಸ್ತ್ರದ ( Mechanics ) ಬೆಳವಣಿಗೆ ವಿಜ್ಞಾನದ ಚರಿತ್ರೆಯಲ್ಲಿ 
ಬಹುಮುಖ್ಯವಾದದ್ದು. 

ಮಧ್ಯಕಾಲದಲ್ಲಿ ಯೂರೋಪಿನಲ್ಲಿ ನಡೆದಂತಹ ವೈಜ್ಞಾನಿಕ ಆಂದೋಲನ 
ಭಾರತೀಯ ಸನ್ನಿವೇಶದಲ್ಲಿ ಒದಗಿ ಬರಲಿಲ್ಲ. ಇದಕ್ಕೆ ಕಾರಣಗಳೇನು? ಮಧ್ಯಕಾಲೀನ ಭಾರತದ 
ಪರಿಸ್ಥಿತಿಯನ್ನು ವಿಶ್ಲೇಷಣೆಮಾಡಿದಾಗ ಮುಖ್ಯವಾಗಿ ನಾಲ್ಕು ಕಾರಣಗಳು ಕಂಡುಬರುತ್ತವೆ. 
1) ಸಾಮಾಜಿಕ ಕಾರಣಗಳು 2) ಆರ್ಥಿಕ ಕಾರಣಗಳು 3) ರಾಜಕೀಯ ಕಾರಣಗಳು 
ಧಾರ್ಮಿಕ ಕಾರಣಗಳು 


ಸಾಮಾಜಿಕ ಕಾರಣಗಳು : ಮಧ್ಯಕಾಲೀನ ಸಮಾಜದಲ್ಲಿ ಮುಖ್ಯವಾಗಿ ಎರಡು 
ವರ್ಗಗಳನ್ನು ಗಮನಿಸಬಹುದು. ಪುರೋಹಿತವರ್ಗ ಮತ್ತು ಜನಸಾಮಾನ್ಯರು, ಜ್ಞಾನ, 
ವಿಜ್ಞಾನವು ಪುರೋಹಿತವರ್ಗಕ್ಕೆ ಸೀಮಿತವಾಗಿತ್ತು. ಕಾನೂನು ಕಟ್ಟಳೆಗಳು ಸಮಾಜದ 
ಮೇಲ್ವರ್ಗದಲ್ಲಿ ಅನುಕೂಲಕರವಾಗಿದ್ದವು. ಆದ್ದರಿಂದ ಅಂದಿನ ಭಾರತದಲ್ಲಿ ವಿಜ್ಞಾನದ 
ಆಯಾಮ ಬೇರೆಯೇ ಆಗಿತ್ತು. 
ಆರ್ಥಿಕ ಕಾರಣಗಳು : ನಮ್ಮ ಸಮಾಜವು ಕೃಷಿಕ ಸಮಾಜವಾಗಿತ್ತು. ಆರ್ಥಿಕತೆಯು 
ಕೃಷಿಕತೆಯ ಮೇಲೆ ಅವಲಂಬಿತವಾಗಿತ್ತು. ಕೃಷಿಕರ ಉತ್ಪಾದನೆಯು ಸಮೃದ್ಧವಾಗಿತ್ತು. 
ಇದರಿಂದ ಶ್ರೀಮಂತ ವರ್ಗದವರು ಸಂತೃಪ್ತರಾಗಿದ್ದರು. ಹಾಗಾಗಿ ವಿಜ್ಞಾನದ ಬೆಳವಣಿಗೆಯ 
ಕಡೆಗೆ ಅವರ ಗಮನ ಹರಿಯಲಿಲ್ಲ. 
ರಾಜಕೀಯ ಕಾರಣಗಳು : ಅಂದಿನ ದಿನಗಳಲ್ಲಿ ಪದೇ ಪದೇ ಯುದ್ಧಗಳು ನಡೆಯುತ್ತಿದ್ದವು. 
ಜೊತೆಗೆ ಭೂಭಾಗದ ನಿರ್ವಹಣೆಯೂ ಇರುತ್ತಿದ್ದುದರಿಂದ ಇದಕ್ಕಾಗಿ ದೊಡ್ಡ, ದೊಡ್ಡ 
ಸೈನ್ಯಗಳನ್ನು ಸಾಕಬೇಕಾಗುತ್ತಿತ್ತು. ಇದರಿಂದಾಗಿ ಸೈನ್ಯ ಸಂಬಂಧಿ , ವಿಜ್ಞಾನದ 
ಬೆಳವಣಿಗೆಯಾಯಿತು. ಅಂದರೆ ಶಸ್ತ್ರಾಸ್ತ್ರಗಳ ತಯಾರಿಕೆ, ಲೋಹಶಾಸ್ತ್ರ ಇನ್ನಿತರ ಕ್ಷೇತ್ರಗಳಲ್ಲಿ 
ತಾಂತ್ರಿಕತೆ ಉತ್ತಮವಾಗಿ ಬೆಳೆಯಿತು. 
ಧಾರ್ಮಿಕ ಕಾರಣಗಳು : ಮಧ್ಯಕಾಲೀನ ಸಮಾಜದಲ್ಲಿ ಧಾರ್ಮಿಕ ವ್ಯವಸ್ಥೆ ಪ್ರಬಲವಾಗಿತ್ತು. 
ಧಾರ್ಮಿಕ ಸಂಸ್ಥೆಗಳು ವಿದ್ಯಾಸಂಸ್ಥೆಗಳೂ ಆಗಿದ್ದವು. ಅಲ್ಲಿ ಉತ್ತಮ ಮಟ್ಟದ ವಿದ್ಯಾಭ್ಯಾಸ ಪದ್ದತಿ 
ಇದ್ದಿತ್ತಾದರೂ ಅದು ಧರ್ಮಗ್ರಂಥಗಳ ಅಧ್ಯಯನಕ್ಕೆ ಸೀಮಿತವಾದದ್ದು. ಆ ವಿದ್ಯಾಭ್ಯಾಸ 
ಪದ್ಧತಿಯ ಮಿತಿಯಾಗಿತ್ತು. ಇದರಿಂದ ಪ್ರಯೋಗಾತ್ಮಕವಾದ ವೈಜ್ಞಾನಿಕ ಅನ್ವೇಷಣೆ ನಡೆಸಲು 


6 . 


ಸಾಧ್ಯವಾಗದೇ ಇದ್ದುದು ಕಂಡುಬರುತ್ತದೆ. 

ಈ ಮೇಲಿನ ನಾಲ್ಕು ಕಾರಣಗಳಿಗಿಂತಲೂ ಮುಖ್ಯವಾದ ಮತ್ತೊಂದು 
ಕಾರಣವೆಂದರೆ ಆ ಕಾಲದಲ್ಲಿ ಗಣಿತಜ್ಞರಿಗೂ ಧರ್ಮಶಾಸ್ತ್ರಜ್ಞರಿಗೂ ನಿಕಟ ಸಂಪರ್ಕ 
ಬೆಳೆಯಲಿಲ್ಲ. ನಮ್ಮಲ್ಲಿ ವೈಜ್ಞಾನಿಕ ಸಮುದಾಯ ರೂಪುಗೊಳ್ಳಲು ಸಾಧ್ಯವಾಗಲಿಲ್ಲ . 

ಈ ಎಲ್ಲ ಕಾರಣಗಳಿಂದಾಗಿ ನಮ್ಮಲ್ಲಿ ವೈಜ್ಞಾನಿಕ ಆಂದೋಲನ ಉಂಟಾಗಲಿಲ್ಲ 
ಎಂದು ಹೇಳಬಹುದು. ಆದರೆ ವೈಜ್ಞಾನಿಕ ಪ್ರಗತಿ ಇರಲಿಲ್ಲವೆಂದಲ್ಲ. ಗಣಿತಶಾಸ್ತ್ರ ,ಭೂಗೋಳ 
ಶಾಸ್ತ್ರ, ವೈದ್ಯಕೀಯ ಹಾಗೂ ಇನ್ನಿತರ ವಿಷಯಗಳಲ್ಲಿ ಮಧ್ಯಕಾಲೀನ ಭಾರತದಲ್ಲಿ ಪ್ರಗತಿಯನ್ನು 
ಗುರುತಿಸಬಹುದಾದರೂ ಶಾಸ್ತ್ರೀಯವಾಗಿ ಭೌತಜಗತ್ತಿನ ಬಗೆಗಿನ ಅಧ್ಯಯನದಲ್ಲಿ 
ಎದ್ದುಕಾಣುವಂತಹ ಪ್ರಗತಿ ಕಾಣಬರುವುದಿಲ್ಲವೆಂದು ಹೇಳಬಹುದು. 


ಮಧ್ಯಕಾಲದಲ್ಲಿ ಯೂರೋಪಿನ ಪರಿಸ್ಥಿತಿ 

- ಯುರೋಪಿನಲ್ಲಿ ಮಧ್ಯಕಾಲದ ಉತ್ತರಾರ್ಧದಲ್ಲಿ ಅತ್ಯುತ್ತಮ ವೈಜ್ಞಾನಿಕ ಪ್ರಗತಿ 
ಕಂಡುಬಂದಿದೆ. ಇದಕ್ಕೆ ಅನೇಕ ಕಾರಣಗಳಿವೆ. ಅವುಗಳಲ್ಲಿ ಮುಖ್ಯವಾದುದು, 
ಯೂರೋಪಿನಲ್ಲಿ ವಿವಿಧ ಸಾಂಸ್ಕೃತಿಕ ವಲಯಗಳಲ್ಲಿದ್ದ ವೈಜ್ಞಾನಿಕ ಸಿದ್ಧಾಂತಗಳ 
ಸಂಯೋಗವಾದದ್ದು ಮತ್ತು ಆ ಸಮಯದಲ್ಲಿ ಯೂರೋಪಿಯನ್ನರು ಪ್ರಪಂಚದ ವಿವಿಧ 
ಭಾಗಗಳಲ್ಲಿ ತಮ್ಮ ವಸಾಹತುಗಳನ್ನು ಸ್ಥಾಪಿಸಿ ರಾಜಕೀಯವಾಗಿ ಪ್ರಬಲ ಶಕ್ತಿಯಾಗಿದ್ದದ್ದು. 

ಪ್ರಾಚೀನ ಕಾಲದಲ್ಲಿ ಗ್ರೀಕ್, ಅರೇಬಿಯಾ, ಬ್ಯಾಬಿಲೋನಿಯಾ, ಭಾರತ ಹಾಗೂ 
ಇತರೆಡೆಗಳಲ್ಲಿ ಅಲ್ಲಿನ ಸಾಂಸ್ಕೃತಿಕ ವಾತಾವರಣಕ್ಕನುಗುಣವಾಗಿ ಸ್ಥಳೀಯವಾಗಿ ವಿಜ್ಞಾನ 
ಅಸ್ತಿತ್ವದಲ್ಲಿತ್ತು. ಮಧ್ಯಕಾಲೀನ ಸಮಯದಲ್ಲಿ ಈ ಎಲ್ಲ ಭೂ ಪ್ರದೇಶಗಳಿಂದ ಜ್ಞಾನವು 
ಯೂರೋಪಿಗೆ ರವಾನೆಯಾಯಿತು. ಕಾರಣ ಆ ಸಮಯದಲ್ಲಾದ ವಸಾಹತೀಕರಣ. ಹೀಗೆ 
ರವಾನೆಯಾದ ಜ್ಞಾನ ವಿಜ್ಞಾನದ ಸಂಯೋಗದಿಂದ ವೈಜ್ಞಾನಿಕ ಆಂದೋಲನ ಹಾಗೂ 
ಮುಂದೆ ಆಧುನಿಕ ವಿಜ್ಞಾನದಉದಯಕ್ಕೂ ಕಾರಣವಾಯಿತು. 


( 


ಎ) 


ಆಧುನಿಕ ಕಾಲ (1800 - 1947) 

ಆಧುನಿಕ ಕಾಲದಲ್ಲಿ ವಿಜ್ಞಾನ ಉಚ್ಚಾಯ ಸ್ಥಿತಿಯನ್ನು ತಲುಪಿದೆ. ವಿಜ್ಞಾನದ ಎಲ್ಲ 
ಕ್ಷೇತ್ರಗಳಲ್ಲೂ ಗಮನಾರ್ಹ ಬೆಳವಣಿಗೆ ಕಂಡು ಬಂದಿದೆ. ಈ ಕಾಲದ ವಿಜ್ಞಾನದ ಮುಖ್ಯಲಕ್ಷಣ 
ಎಂದರೆ ವೈಜ್ಞಾನಿಕ ಸಂಶೋಧನೆ ಮತ್ತು ಆವಿಷ್ಕಾರಗಳು ಸಾರ್ವತ್ರಿಕವಾದದ್ದು. ಈ ಕಾಲದ 
ಭೌತಶಾಸ್ತ್ರದ ಸಂಶೋಧನೆಗಳು ಮನುಷ್ಯ ಸೃಷ್ಟಿಯನ್ನು ಅರಿಯುವಲ್ಲಿ ಹೊಸ ದೃಷ್ಟಿಯನ್ನು 


ಮೂಡಿಸಿದವು. ಭೌತಶಾಸ್ತ್ರದಲ್ಲಿ ಈ ಕಾಲದಲ್ಲಿ ನಡೆದ ಮುಖ್ಯ ಸಂಶೋಧನೆಗಳೆಂದರೆ - 
1) ಮ್ಯಾಕ್ಸ್‌ವೆಲ್‌ನ ವಿದ್ಯುತ್ಕಾಂತೀಯ ತರಂಗಗಳ ಸಿದ್ದಾಂತ 
2) ಎಲೆಕ್ಟ್ರಾನಿನ ಆವಿಷ್ಕಾರ 
3) ಪ್ಲಾಂಕನ ಕ್ವಾಂಟಮ್ ಸಿದ್ಧಾಂತ 
4) ಐನ್‌ಸ್ಟೈನ್‌ನ ಪ್ರಭಾ ವಿದ್ಯುತ್ ಪರಿಣಾಮ ಮತ್ತು ಸಾಪೇಕ್ಷ ಸಿದ್ದಾಂತಗಳು 
5) ಡಿ ಬೋಗ್ಲಿಯ ದ್ರವ್ಯ ತರಂಗ ಸಿದ್ದಾಂತ 
6) ಕಾಂಪ್ಪನ್ ಪರಿಣಾಮ 
1) ಎಲೆಕ್ಟ್ರಾನಿಕ್ ಸಂಬಂಧಿಸಿದ ಕಿರಾಕನ ಸಮೀಕರಣ ಹಾಗೂ 
- ಇನ್ನಿತರವುಗಳಾಗಿವೆ. 

- ಈ ಮೇಲಿನ ಸಂಶೋಧನೆಗಳೆಲ್ಲವೂ , ಯೂರೋಪಿನಲ್ಲಿ ನಡೆದಿರುವುದು 
ಗಮನಾರ್ಹ. ಈ ಸಂಶೋಧನೆಗಳ ಸ್ಫೂರ್ತಿಯ ಹಿನ್ನೆಲೆಯಲ್ಲಿ ಪ್ರಪಂಚದ ಇತರೆಡೆಗಳಲ್ಲೂ 
ಭೌತಶಾಸ್ತ್ರದಲ್ಲಿ ಉತ್ತಮ ಸಂಶೋಧನೆಗಳಾದವು. ಅಂತೆಯೇ , ಭಾರತದಲ್ಲೂ ಆಧುನಿಕ ಕಾಲದ 
ಉತ್ತಾರಾರ್ಧದಲ್ಲಿ ಅಂದರೆ 1885ರಿಂದ ಈಚೆಗೆ ಗಮನಾರ್ಹ ಸಂಶೋಧನೆಗಳಾಗಿವೆ. ಇಲ್ಲಿನ 
ಮುಖ್ಯ ಪ್ರಶ್ನೆ ಎಂದರೆ ಆ ಕಾಲದ ಆದಿಭಾಗದಲ್ಲಿ ಸಂಶೋಧನೆಗಳು ಏಕೆ ಆಗಲಿಲ್ಲ ಎಂಬುದು. 
ಈ ಪ್ರಶ್ನೆಗೆ ಉತ್ತರ ಬಹು ಸ್ವಾರಸ್ಯಕರವಾಗಿದೆ. 
- ಪ್ರಾಚೀನ ಭಾರತದಲ್ಲಿ ಉತ್ತಮವಾದ ವೈಜ್ಞಾನಿಕ ಕಲ್ಪನೆಗಳಿದ್ದವು. ಆದ್ದರಿಂದ 
ಉತ್ತಮ ವೈಜ್ಞಾನಿಕ ಪರಂಪರೆ ರೂಪುಗೊಂಡಿತ್ತು. ಆದರೆ ಮಧ್ಯ ಕಾಲೀನ ಸಮಯಕ್ಕೆ ನಾವು 
ವಿವಿಧ ಪ್ರದೇಶಗಳಿಂದ ಬಂದವರ ತೀವದಾಳಿಗೆ ತುತ್ತಾದೆವು, ಹಾಗೂ ಮಧ್ಯಕಾಲೀನ 
ಸಮಯದ ಉತ್ತರಾರ್ಧದಲ್ಲಿ ವಸಾಹತೀಕರಣ ಪ್ರಾರಂಭ ವಾಯಿತು. ಆಧುನಿಕ ಕಾಲದ 
ಪ್ರಾರಂಭದ ಹೊತ್ತಿಗೆ ನಮ್ಮ ದೇಶವು ವಸಾಹತು ಶಾಹಿಗಳ ಹಿಡಿತಕ್ಕೆ ಸಿಕ್ಕಿತ್ತು. ಆ ಸಮಯದಲ್ಲಿ 
ಆಳುವವರ ದೇಶಗಳಲ್ಲಿ – ಉದಾಹರಣೆಗೆ ಇಂಗ್ಲೆಂಡ್‌ನಲ್ಲಿ ವೈಜ್ಞಾನಿಕ ಸಂಶೋಧನೆಗಳಿಗೆ 
ನೆರವಾಗುವಂತಹ ಆಧುನಿಕ ಶಿಕ್ಷಣ ಪದ್ಧತಿ ರೂಪುಗೊಂಡಿತ್ತು . ವೈಜ್ಞಾನಿಕ 
ಸಂಶೋಧನೆಗಳನ್ನು ಪ್ರೋತ್ಸಾಹಿಸುವ ರಾಯಲ್ ಸೊಸೈಟಿಯಂತಹ ಸಂಸ್ಥೆಗಳು 
ಅಸ್ತಿತ್ವದಲ್ಲಿದ್ದವು. ಇವುಗಳಿಂದಾಗಿ ಅಲ್ಲಿ ವೈಜ್ಞಾನಿಕ ಸಮೂಹರೂಪುಗೊಂಡಿತ್ತು. 

ಆದರೆ ಆಳಲ್ಪಟ್ಟ ನಾವು ವಸಾಹತುಶಾಹಿಗಳ ಬಿಗಿಹಿಡಿತಕ್ಕೆ ಸಿಕ್ಕಿದೆವು. ನಮ್ಮಲ್ಲಿದ್ದ 
ಶಿಕ್ಷಣ ಪದ್ಧತಿ ಆಧುನಿಕ ಆವಿಷ್ಕಾರಗಳಿಗೆ ಸ್ಪಂದಿಸುವಲ್ಲಿ ವಿಫಲವಾಗಿತ್ತು. ಆದುದರಿಂದ 
ಮಧ್ಯಕಾಲದಿಂದ ಆಧುನಿಕ ಕಾಲದ ಉತ್ತರಾರ್ಧದವರೆಗಿನ ಅವಧಿಯಲ್ಲಿ ನಮ್ಮ ವಿಜ್ಞಾನದ 
ಬೆಳವಣಿಗೆ ಅದರಲ್ಲೂ ಭೌತಶಾಸ್ತ್ರದ ಬೆಳವಣಿಗೆಯಲ್ಲಿ ಕುಂಠಿತವಾಗಿರುವುದನ್ನು ಕಾಣುತ್ತೇವೆ. 


ಆದರೆ ಮುಂದೆ 1857ರಲ್ಲಿ ಭಾರತದಲ್ಲಿ ಯೂರೋಪಿಯನ್ ಮಾದರಿಯ 
ವಿಶ್ವವಿದ್ಯಾಲಯಗಳ ಸ್ಥಾಪನೆಯಾಯಿತು. 1876ರಲ್ಲಿ ಇಂಡಿಯನ್ ಅಸೋಸಿಯೇಷನ್ ಫಾರ್ 
ಕಲ್ಟಿವೇಷನ್ ಆಫ್ ಸೈನ್ಸ್' ಎಂಬ ಸಂಸ್ಥೆಯನ್ನು ಮಹೇಂದ್ರಲಾಲ್ ಸರ್ಕಾರ್ ಕಟ್ಟಿದರು. ಇದು 
ಸ್ಥಳೀಯ ಪ್ರತಿಭೆಗಳು ಶುದ್ದ ವಿಜ್ಞಾನದಲ್ಲಿ ಸಂಶೋಧನೆ ನಡೆಸಲು ಪ್ರೋತ್ಸಾಹಿಸುತ್ತಿದ್ದ 
ಸಂಸ್ಥೆಯಾಯಿತು. ಮುಂದೆ 1907ರಲ್ಲಿ ರಾಮನ್ ಆಕಸ್ಮಿಕವಾಗಿ ಈ ಸಂಸ್ಥೆಯ ಸಂಪರ್ಕಕ್ಕೆ 
ಬಂದು ಇಲ್ಲಿ ರಾಮನ್ ಪರಿಣಾಮದ ಸಂಶೋಧನೆಯನ್ನು ಮಾಡಿದುದು ಇತಿಹಾಸ. 1916ರಲ್ಲಿ 
ಕೊಲ್ಕತ್ತದಲ್ಲಿ ಯೂನಿವರ್ಸಿಟಿ ಕಾಲೇಜ್ ಆಫ್ ಸೈನ್ಸ್ ಅನ್ನು ಆಶುತೋಷ್ ಮುಖರ್ಜಿ 
ಪ್ರಾರಂಭಿಸುತ್ತಾರೆ . ಇಲ್ಲಿ ವೈಜ್ಞಾನಿಕ ಸಂಶೋಧನೆಗಳಿಗೆ ಚಾಲನೆ ಸಿಗುತ್ತದೆ. ಅಂತೆಯೇ 
ಭೌತಶಾಸ್ತ್ರದ ಸಂಶೋಧನೆಗಳಿಗೂ ಚಾಲನೆ ಸಿಗುತ್ತದೆ) ಆದ್ದರಿಂದ ಆಧುನಿಕ ಕಾಲದ 
ಉತ್ತರಾರ್ಧದಲ್ಲಿ ಆದ ಬದಲಾವಣೆಗಳಿಂದಾಗಿ ರೂಪುಗೊಂಡ ಸಮಾಜದಲ್ಲಿ ನಾವು 
ವೈಜ್ಞಾನಿಕವಾಗಿ ಹಿಂದುಳಿದಿರುವುದರ ಅರಿವುತೀವ್ರವಾಗಿ ಆಯಿತು. 

ನಮ್ಮಲ್ಲಿ ವೈಜ್ಞಾನಿಕ ಅರಿವು ಉಂಟಾದರೆ ಅದು ಮುಂದೆ ಸ್ವಾತಂತ್ರವನ್ನು 
ಪಡೆಯಲು ಖಂಡಿತವಾಗಿಯೂ ಸಹಾಯವಾಗುವುದೆಂದು 1920ರ ಭಾರತೀಯ ವಿಜ್ಞಾನ 
ಸಮಾವೇಶದಲ್ಲಿ ಪಿ.ಸಿ.ರೇ ಅಭಿಪ್ರಾಯಪಡುತ್ತಾರೆ. ಅಂದರೆ ನಾವು ವೈಜ್ಞಾನಿಕವಾಗಿ ಮುಂದೆ 
ಬರಬೇಕೆನ್ನುವ ಭಾವನೆಯು ಸ್ವಾತಂತ್ರ್ಯ ಚಳವಳಿಯ ಬೆಳವಣಿಗೆಯ ಹಿನ್ನೆಲೆಯಲ್ಲಿ 
ಉದಯವಾಯಿತು. ಆನಂತರ ನಡೆದ ಆವಿಷ್ಕಾರಗಳು ಸ್ವಾತಂತ್ರ್ಯ ಚಳವಳಿಯ ಒಂದು 
ಭಾಗವೂ ಹೌದೆಂದರೆ ತಪ್ಪಾಗಲಾರದು. 

ಆಧುನಿಕ ಕಾಲದ ಉತ್ತರಾರ್ಧದಲ್ಲಿ ಭಾರತದ ಆಧುನಿಕ ವಿಜ್ಞಾನದ 
ಹರಿಕಾರರೆಂದರೆ ಜೆ. ಸಿ.ಬೋಸ್, ಪಿ.ಸಿ.ರೇ , ಅಶುತೋಷ್ ಮುಖರ್ಜಿ,ಎಸ್.ಎನ್.ಬೋಸ್, 
ಎಂ . ಸಹ, ರಾಮನ್, ಕೃಷ್ಣನ್ ಹಾಗೂ ಮತ್ತಿತರರು. ಇವರುಗಳಲ್ಲಿ ಸಹ, ಬೋಸ್ ಮತ್ತು 
ರಾಮನ್‌ರವರು ಭೌತಶಾಸ್ತ್ರದಲ್ಲಿ ಉನ್ನತ ಮಟ್ಟದ ಸಂಶೋಧನೆಗಳನ್ನು ನಡೆಸಿದ್ದಾರೆ. ಅವರ 
ಸಂಶೋಧನೆಗಳು ಅಂತಾರಾಷ್ಟ್ರೀಯ ಮಟ್ಟದ ಸಂಶೋಧನೆಗಳಾಗಿದ್ದು ಅಂದಿನ ದಿನಗಳಲ್ಲಿ 
ನಡೆಯುತ್ತಿದ್ದ ಸಂಶೋಧನೆಗಳೊಂದಿಗೆ ಸ್ಪರ್ಧಾತ್ಮಕವಾಗಿ ಭಾಗವಹಿಸಿ ಗೆದ್ದವುಗಳೆಂಬುದು 
ಹೆಮ್ಮೆಯ ವಿಷಯ . 

- ಈ ಮೇಲಿನ ಮೂವರ ಸಂಶೋಧನೆಯ ಪ್ರಾಮುಖ್ಯ ಏನೆಂದರೆ, ಆಧುನಿಕ 
ವಿಜ್ಞಾನದ ಪರಂಪರೆಗೆ ನಮ್ಮಲ್ಲಿ ಅಭಾವವಿದ್ದ ಕಾಲದಲ್ಲಿ, ಉತ್ತಮ ವೈಜ್ಞಾನಿಕ ಸಂಸ್ಥೆಗಳ 
ಕೊರತೆಯಿದ್ದ ಸನ್ನಿವೇಶದಲ್ಲಿ ತಮ್ಮ ಸ್ವಯಂ ಪ್ರಯತ್ನದಿಂದ ವೈಜ್ಞಾನಿಕ ಕಾಣಿಕೆ ನೀಡಿದುದು 
ಗಮನಾರ್ಹ ವಿಷಯ . ನಮ್ಮ ಭಾರತದ ಇತಿಹಾಸದಲ್ಲಿ ಇದಕ್ಕೆ ಪ್ರಾಮುಖ್ಯ ದೊರೆಯದೇ 
ಇರುವುದು ಅಷ್ಟೇ ವಿಷಾದಕರ ವಿಷಯ . 


5 


ಸ್ವಾತಂತ್ರ್ಯೋತ್ತರ ಕಾಲ 

ಭಾರತದಲ್ಲಿ ಸ್ವಾತಂತ್ರ್ಯೋತ್ತರ ಕಾಲದಲ್ಲಾದ ವೈಜ್ಞಾನಿಕ ಪ್ರಗತಿಯನ್ನು ನಾವುಕಣ್ಣಾರೆ 
ಕಂಡಿದ್ದೇವೆ. ಈ ಸಮಯದಲ್ಲಿ ಭಾರತದಲ್ಲಿ ವಿಜ್ಞಾನದ ಸಾಂಸ್ಥಿಕರಣವಾಯಿತು. ಅಂತೆಯೇ 
ಭೌತಶಾಸ್ತ್ರದ ಸಂಶೋಧನೆಗಳೂ ಸಾಂಸ್ಥಿಕರಣಗೊಂಡವು. ಆದರೆ ಇಂದಿನ ದಿನಗಳಲ್ಲಿ 
ಜಾಗತಿಕ ಮಟ್ಟದಲ್ಲಿ ಭೌತಶಾಸ್ತ್ರದ ಸಂಶೋಧನೆಯ ಆಯಾಮಗಳು ಬದಲಾಗುತ್ತಿವೆ. 
ವೈಜ್ಞಾನಿಕ ಯೋಜನೆಗಳ ಗಾತ್ರ ಬಹುದೊಡ್ಡದಾಗಿದೆ. ಅನೇಕ ದೇಶಗಳು ಸೇರಿ ಒಂದು 
ವೈಜ್ಞಾನಿಕ ಯೋಜನೆ ಹಮ್ಮಿಕೊಳ್ಳುವಂತಾಗಿದೆ. ಉದಾಹರಣೆಗೆ ಯೂರೋಪಿನಲ್ಲಿರುವ 
CERN ಪ್ರಯೋಗಾಲಯ . ಒಂದೇ ಸಂಶೋಧನೆಯ ಹಿಂದೆ ನೂರಾರು ವಿಜ್ಞಾನಿಗಳ ಶ್ರಮ 
ವಿನಿಯೋಗವಾಗಿರುತ್ತದೆ. ಇಂಥ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಭೌತವಿಜ್ಞಾನದಲ್ಲಿ ನಮ್ಮ 
ಮುಂದಿನ ಯೋಜನೆಗಳು ಹೇಗಿರಬೇಕೆಂಬುದೇ ಪ್ರಶ್ನೆಯ ವಿಷಯವಾಗಿದೆ. ಆದರೂ ನಾವು 
ನಿರಾಶಾದಾಯಕರಾಗದೆ, ಹೊರಗಿನ ಬೆಳವಣಿಗೆಗಳಿಂದ ಕೀಳರಿಮೆಯನ್ನು ಬೆಳೆಸಿಕೊಳ್ಳದೆ 
ನಮ್ಮ ಸಂಪನ್ಮೂಲವನ್ನೂ ಬಳಸಿ ನಮ್ಮ ಅಭ್ಯುದಯಕ್ಕೆ ಬೇಕಾದ ವೈಜ್ಞಾನಿಕ ಸನ್ನಿವೇಶವನ್ನು 
ರೂಪಿಸಿಕೊಳ್ಳುವತ್ತ ಹೆಜ್ಜೆಹಾಕಬೇಕಾಗಿದೆ. 


* * * * * * * * * * * * * * * 


ಲೇಖನದಲ್ಲಿ ಭೌತಶಾಸ್ತ್ರ' ಎಂಬ ಪದವನ್ನೇ ಉಳಿಸಿಕೊಳ್ಳಲಾಗಿದೆ - ಕಾಲಘಟ್ಟದ ದೃಷ್ಟಿಯಿಂದ 
- ಸಂ . 


2. ಶಸ್ತ್ರಚಿಕಿತ್ಸೆ 
ಡಾ. ಎನ್ ಪಟ್ಟಣಶೆಟ್ಟಿ 


ರೋಗ ನಿರ್ಹರಣದ ಅನೇಕ ಸಾಧನೋಪಾಯಗಳಲ್ಲಿ ಶಸ್ತ್ರ ಚಿಕಿತ್ಸಾ 
ವಿಧಾನವೂ ಕೂಡ ಒಂದು. ಈ ವಿಧಾನದಲ್ಲಿ ನಾನಾ ಪ್ರಕಾರದ ನಿರ್ದಿಷ್ಟ 
ಶಸ್ತಾದಿಗಳನ್ನು ಉಪಯೋಗಿಸಿ, ರೋಗ ಹಾಗೂ ಅಂಗಾಗಗಳ 
ವಿಕಲತೆಯನ್ನು ಗುಣಪಡಿಸಲಾಗುತ್ತದೆ. ಕೇವಲ ಔಷಧಿ ಪ್ರಯೋಗದಿಂದ 
ಗುಣಪಡಿಸಲಾಗದ ಅನೇಕ ರೋಗಗಳನ್ನು , ಶಸ್ತ - ಅನುಶಸ್ತ - ಯಂತ್ರ 
ಉಪಯಂತ್ರಗಳ ಸಹಾಯದಿಂದ ಗುಣಪಡಿಸುವ ಚಿಕಿತ್ಸಾ ವಿಧಾನ, ರೀತಿ 
ನಿಯಮಗಳು, ಈ ಶಾಸ್ತ್ರದಲ್ಲಿ ಅಡಕವಾಗಿವೆ. 
- ಶಸ್ತ್ರ ಚಿಕಿತ್ಸಾ ವಿಜ್ಞಾನವು, ಪ್ರಾಚೀನವಿರಲಿ ಅಥವಾ ಅರ್ವಾಚೀನವಿರಲಿ, 
ಇದು ಶಸ್ತ್ರ ಚಿಕಿತ್ಸಕನಲ್ಲಿರುವ ಜ್ಞಾನ ಹಾಗೂ ಕಲಾಕೌಶಲ ಇವೆರಡರ 
ಅನ್ನೋನ್ಯ ಸಂಗಮವಾಗಿದೆ. ಶಸ್ತಕರ್ಮ ಸಾಧ್ಯರೋಗಗಳ ಸರಿಯಾದ 
ವಿಧಾನ ( Diagnosis of Surgical diseases) ಆಗಬೇಕಾದರೆ 
ಶಸ್ತ್ರಚಿಕಿತ್ಸಕನಿಗೆ ಪೂರ್ವಭಾವಿಯಾಗಿ ಅಂಗ ಪ್ರತ್ಯಂಗ'ಗಳ ಪಕೃತಿ ಮತ್ತು 
ವಿಕೃತಿಗೆ ಸಂಬಂಧಪಟ್ಟ ಸಂಪೂರ್ಣ ಜ್ಞಾನವಿರಲೇಬೇಕು. ಇದಕ್ಕಾಗಿ 'ಶರೀರ 
ರಚನೆ' ( Anatomy ), 'ಶರೀರಕ್ರಿಯೆ ' ( Physiology ), ಇತ್ಯಾದಿ 
ಶಾಸ್ತ್ರಗಳಲ್ಲಿ ಪರಿಣತಿಬೇಕು. ಸಂಗತ ಪ್ರಾಯೋಗಿಕ ಶಸ್ತ್ರ ಕರ್ಮಾಭ್ಯಾಸವೂ 
( Experimental Surgery ) ಇರಬೇಕು. ಇವೆಲ್ಲವು ವಿಜ್ಞಾನದ 
ಕೊಡುಗೆಗಳು , ಶಸ್ತ್ರ ಚಿಕಿತ್ಸೆಯು ಸಂಪೂರ್ಣವಾಗಿ ಯಶಸ್ವಿಯಾಗ 
ಬೇಕಾದರೆ, ಶಸ್ತವೈದ್ಯನಿಗೆ , ಗರುಡ ಪಕ್ಷಿಯ ತರಹ ಕುಶಾಗ್ರ ದೃಷ್ಟಿ, 
ಬುದ್ದಿಗಳೂ , ಸಿಂಹದ ತರಹ ಧೈರ್ಯವೂ ,ಸ್ತ್ರೀಯ ಕಲಾಕೌಶಲಪೂರಿತ ಕೈ 


11 . 


ಚಳಕವೂ ಕೂಡ ಅಷ್ಟೇ ಆವಶ್ಯವಾಗಿವೆ ( An Eagles' Eye ; Alions heart , a 
lady ' s hand). ಆದುದರಿಂದ ನುರಿತ ಶಸ್ತವೈದ್ಯನು ಓರ್ವ ವಿಜ್ಞಾನಿಯೂ ಹೌದು ಹಾಗೂ 
ಕಲಾವಿದನೂ ಹೌದು. 

ಶೌರ್ಯ೦ ಆಶುಕ್ರಿಯಾ, ಶಸ್ತಕ್ಷ , ಅಸ್ಟೇದವೇಪಥು: 
ಅಸಂಮೋಹಶ್ಚ ವೈದ್ಯಸ್ಯ ಶಸ್ತಕರ್ಮಾಣಿ ಶಸ್ಯಲೆ - ( ಸುಶ್ರುತ ಸೂತ್ರ5) 

ಪ್ರಾಚೀನ ಭಾರತದಲ್ಲಿ, ಶಸ್ತ್ರಚಿಕಿತ್ಸಾ ವಿಜ್ಞಾನವು “ಶಲ್ಯಾಂಗ' ಅಥವಾ `ಶಲ್ಯತಂತ್ರ 
ಎಂಬ ಹೆಸರಿನಿಂದ ಪ್ರಚಲಿತವಾಗಿದ್ದು, ಇದು ಆಯುರ್ವೇದ ಶಾಸ್ತದ ಎಂಟು ಅಂಗಗಳ ಪೈಕಿ 
ಪ್ರಧಾನವಾದ ಒಂದು ಅಂಗವಾಗಿದೆ . ಇದರಲ್ಲಿ ಮಾನವ ಶರೀರಕ್ಕೆ 
ಬಾಧೆಯನ್ನುಂಟುಮಾಡುವಂಥ ಎಲ್ಲಾ ಕಾರಣಗಳು ಅಂದರೆ ಬಾಹ್ಯ ಶಲ್ಯಗಳು ( Foreign 
bodies ), ಅಭ್ಯಂತರ ಶಲ್ಯಗಳು ( Internallesions) ಇವುಗಳ ನಿರ್ಹರಣ ಮಾಡುವ 
ಉಪಾಯ ; ಶಸ್ತಕರ್ಮಕ್ಕಾಗಿ ಅತ್ಯವಶ್ಯಕವಾದ ಸಲಕರಣೆಗಳು - (ಶಸ್ತ ಅನುಶಸ್ತಗಳು, ಯಂತ್ರ 
ಉಪಯಂತ್ರಗಳು ) ಇವೆಲ್ಲವುಗಳ ಜ್ಞಾನ; ಕ್ಷಾರ ಮತ್ತು ಅಗ್ನಿ ಪ್ರಯೋಗ ( Use of 
caustics & Cauteries ) ವಣ (ಗಾಯ ), ವಿನಿಶ್ಚಯ - ( Knowledge of 
Inflammation , Wounds & ulcer): ಇವೆಲ್ಲವೂ ಸಮಾವೇಶವಾಗುತ್ತವೆ. 
ಹೀಗಾಗಿ ಶಲ್ಯ ತಂತ್ರದಲ್ಲಿ ವರ್ಣಿಸಲ್ಪಟ್ಟ ಕ್ರಿಯೆಗಳು “ ಆಶುಕಾರಿ ಅಂದರೆ ಬೇಗನೇ 
ಫಲಕಾರಿಯಾಗಿದ್ದು, ಈ ತಂತ್ರದ ಸಮ್ಯಕ್ ಜ್ಞಾನವಿರುವವರನ್ನು ಸ್ವಯಂ ' ಧನ್ವಂತರಿ' ಗಳೆಂದೇ 
ಕರೆಯಲಾಗುತ್ತಿತ್ತು . 

ಭಾರತೀಯ ಜ್ಞಾನ ಪರಂಪರೆಯಲ್ಲಿ, ವೇದಗಳಿಂದ ಆರಂಭಿಸಿ ಎಲ್ಲಾ ವಿಧದ ಜ್ಞಾನ 
ವಿಜ್ಞಾನಗಳಿಗೆ ಮೂಲ ಪ್ರವರ್ತಕ ಶಕ್ತಿ 'ಬಮಾ' ಎಂದು ಪರಿಗಣಿಸಲಾಗಿದೆ. ಅಂತೆಯೇ 
ಅಥರ್ವವೇದದ ಉಪವೇದವಾದ ಆಯುರ್ವೇದವೂ ಕೂಡ ಬಮ್ಮ ಪ್ರವರ್ತಕವಾದ ಒಂದು 
ಜೀವನಾಧಾರ ಶಾಸ್ತ್ರ. ಈ ಶಾಸ್ತದ ಜನಕನು ಸ್ವತಃ `ಬಮಾ' ಅನ್ನುವುದಕ್ಕಿಂತಲೂ ಆತನು ಸ್ಮರಣೆ 
ಮಾಡಿದಾಗ ( By Intuision), ಅವ್ಯಕ್ತವಾಗಿದ್ದ ಈ ಜ್ಞಾನಧಾರೆಗೆ, ಒಂದು ಮುಹೂರ್ತ 
ಸ್ವರೂಪವು ಉಂಟಾಯಿತು ಎನ್ನಬಹುದು. 

ಆಯುರ್ವೆದ ಅವಿನಾಭಾವ ಸಂಬಂಧವು ಅಥರ್ವವೇದದೊಂದಿಗೆ ಹೆಚ್ಚು ಇದೆ. 
ಸ್ವಲ್ಪ ಮಟ್ಟಿಗೆ ಋಗೈದದಲ್ಲಿಯೂ ಸಹ ಇದೆ. ಈ ವೇದಗಳಲ್ಲಿ ಇಂದ್ರ, ಅಗ್ನಿ ಮತ್ತು 
ಸೋಮದೇವತೆಗಳ ಸಂಗಡ ' ಅಶ್ವಿನೌ ' ( Twin Gods ) ಪರಿಗಣನೆ ಇದೆ. ಅಶ್ವಿನಿಯರು, 
ಸ್ವರ್ಗಲೋಕದ ವೈದ್ಯರಾಗಿದ್ದು, ಇವರು ದೇವತೆಗಳಿಗೆ ಹೊಸ ಕಣ್ಣುಗಳನ್ನೂ , ಹೊಸ ಅಂಗ 


ಪ್ರತ್ಯಂಗಗಳನ್ನೂ ದಯಪಾಲಿಸುತ್ತಿದ್ದರು. ದೇವತೆಗಳಲ್ಲಿ ರೋಗ ರುಜಿನಗಳನ್ನು ಪರಿಹರಿಸಿ, 
ಅವರಿಗೆ ಯೌವನವನ್ನೂ ಸಹ ದಯಪಾಲಿಸುತ್ತಿದ್ದರು. ಹೀಗೆಉಲ್ಲೇಖವಿದೆ. 

- ರುದ್ರನಿಂದ ಯಜ್ಞನ ಶಿರಸ್ಸು ಛೇದನವಾದಾಗ, ಅದನ್ನು ಜೋಡಿಸಿದವರು ಇದೇ 
ಅಶ್ವಿನಿಕುಮಾರರು. ಯುದ್ದ ಸಮಯದಲ್ಲಿ ಖೇಲನೆಂಬ ರಾಜನ ಪತ್ನಿ ವಿಪ್ರಲಾಳ ತೊಡೆಯ 
ಮೂಳೆಯು ಮುರಿದಾಗ, ಹನಿರ್ಮಿತ ಮತ್ತು ಪಕ್ಷಿಯ ಕಾಲಿನಂತೆ ತುಂಬಾ 
ಹಗುರವಾದಂಥ ಜಂಘಾ (ತೊಡೆ) ನಿರ್ಮಾಣ ಮಾಡಿದವರು ಇದೇ ಅಶ್ವಿನಿದ್ವಯರು. ಖಜಾಶ್ವ 
ಎಂಬವರು ತಮ್ಮ ತಂದೆಯ ಶಾಪದಿಂದಾಗಿ ಕುರುಡರಾದಾಗ, ನೇತ್ರದಾನ ಮಾಡಿದವರೂ 
ಅಶ್ವಿನಿದ್ವಯರು! 

- ಅಥರ್ವ ವೇದದಲ್ಲಿ ಬರುವ ಉಲ್ಲೇಖದಂತೆ, ಗರ್ಭದ ಸಂಗ ( Foetal Death ) 
ವಾದಾಗ ಗರ್ಭಾಶಯವನ್ನು ಭೇದಿಸಿ, ಮೂಢಗರ್ಭವನ್ನು ಹೊರತೆಗೆಯುವುದು; ಮೂತ್ರದ 
ಸಂಗವಾದಾಗ ( Urinary Obstruction ) ಗವಿನಿ ( Ureter) ಮತ್ತು ಮೂತ್ರಾಶಯ 
( Urinary Bladder) ನ್ನು ಭೇದಿಸುವುದು ಅಥವಾ ಶರ ಶಲಾಕೆಗಳಿಂದ 
( Catheters ) ಮೂತ್ರಾವರೋಧವನ್ನು ಪರಿಹರಿಸಿ, ಮೂತ್ರದ ನಿಷ್ಠಾಸನ ಮಾಡುವುದು; 
ವಣದ ಉಪಚಾರಗಳು, ರೋಗೋತ್ಪಾದಕ ನಾನಾಕ್ರಿಮಿಗಳ ವರ್ಣನೆ, ಭಿನ್ನ ಭಿನ್ನವಣಗಳ 
ವರ್ಣನೆ, ವಿದಧಿ ( Abscess) ವರ್ಣನೆ. 

ರಕ್ತಸ್ರಾವವನ್ನು ತಡೆಗಟ್ಟುವ ಕ್ರಮ ; ತುಂಡಾಗಿರುವ ಅಸ್ಥಿಗಳನ್ನು ಜೋಡಿಸುವುದು = 
( ಅಸ್ಥಿ ಸಂಧಾನ) – ಅಪಚಿ ( Lymphoglandular Swellings) ರೋಗದ ಚಿಕಿತ್ಸೆ 
ಇವೆಲ್ಲವುಗಳ ಉಲ್ಲೇಖ ಬರುತ್ತದೆ. 

ವಾಲ್ಮೀಕಿ ರಾಮಾಯಣದಲ್ಲಿ (ಕ್ರಿ. ಪೂ 1000 - ಕ್ರಿ. ಪೂ 500 ) ಅಶ್ವಿನಿಕುಮಾರರಿಂದ 
ಇಂದ್ರನಿಗೆ ಮೇಷದ ವೃಷಣವನ್ನು ಜೋಡಿಸಿದ ಉಲ್ಲೇಖ ಸಿಗುತ್ತದೆ. ಹಾಗೆಯೇ “ಮೃತ 
ಸಂಜೀವಿನಿ ವಿಶಲ್ಯ ಕರಣಿ','ಸಾವರ್ಣ್ಯ ಕರಣಿ , “ಸಂಧಾನ ಕರಣಿ' ಮುಂತಾದ ದಿವ್ಯ ಔಷಧಿಗಳ 
ಉಲ್ಲೇಖ ಸಿಗುತ್ತದೆ. 

ಮಹಾಭಾರತದ ಯುದ್ಧಗಳಲ್ಲಿ ಅಷ್ಟಾಂಗ ಆಯುರ್ವೇದದಲ್ಲಿ ನಿಪುಣ ವೈದ್ಯರು 
ರಾಜರ ಸಂಗಡ, ಸೇನೆಯ ಸಂಗಡ, ಇರುತ್ತಿದ್ದರು. ಇದೇ ಪ್ರಕಾರ ಜೈನ – ಬೌದ್ಧ ಕಾಲಗಳಲ್ಲಿ 
ನಿರ್ಮಿತ ಅನೇಕ ಸಾಹಿತ್ಯಗಳಲ್ಲಿ (ಕ್ರಿ. ಪೂ . 425 - ಕ್ರಿ. ಪೂ 363), ಆಯುರ್ವೇದದ ಶಲ್ಯತಂತ್ರ 
ವಿಷಯವು ಸಾಕಷ್ಟು ಸಿಗುತ್ತದೆ. ಉದಾ : ಸೇದನ ಕರ್ಮ, ರಕ್ತಮೋಕ್ಷಣ, ವ್ರಣ ಚಿಕಿತ್ಸೆಯಲ್ಲಿ 
ಲೇಖನ ಕರ್ಮ ( Serapping or Cureting) ಬಂಧಗಳ ( Bandages ) 
ಉಪಯೋಗ: ವಣರೋಪಣಕ್ಕಾಗಿ ತಿಲಕ : ತೈಲಗಳು, ವರ್ತಿಗಳು ಇತ್ಯಾದಿ. 


ಆ ಕಾಲದಲ್ಲಿ “ಜೀವಕ ನೆಂಬ ವೈದ್ಯನು ಪ್ರಸಿದ್ಧನಾಗಿದ್ದ, ರಾಜಗ್ರಹದ 
ಶ್ರೇಷಿಯೋರ್ವನಿಗೆ “ಕಪಾಲಮೋಚನಿ ವಿದ್ಯೆಯಿಂದ ಶಿರಃ ಕಪಾಲಗಳನ್ನು ತೆರೆದು, 
ಮಸ್ತಿಷ್ಕದೊಳಗಿದ್ದ ಎರಡು ಕೀಟಗಳನ್ನು ಹೊರತೆಗೆದು, ಕಪಾಲಗಳನ್ನು ಪುನಃ ಜೋಡಿಸಿ 
ಶಸ್ತಕರ್ಮ ಮಾಡಿದ ( Cramiotomy ) ಉಲ್ಲೇಖ ಭೋಜಪ್ರಬಂಧ ದಲ್ಲಿ ಸಿಕ್ಕುತ್ತದೆ. ಇದೇ 
ಪ್ರಕಾರ ಅಂತ್ರಗಳ ಸಮೂರ್ಛನೆಯಾದಾಗ (Intussusception ) ಶಸ್ತ ಕರ್ಮ ಮಾಡಿ 
ಗುಣಪಡಿಸಿದ್ದು, ಅಕ್ಷಿಗೋಲಕವು ಬಹನಿರ್ಗತವಾದಾಗ ಅದನ್ನು ಪುನಃ ಸ್ವಸ್ಥಾನದಲ್ಲಿ ಸ್ಥಾಪಿಸಿದ್ದು 
ಇತ್ಯಾದಿ ಉಲ್ಲೇಖವಿದೆ. 
- ಹೀಗೆ ವೈದಿಕ ಕಾಲ ಅಂದರೆ ಅತ್ಯಂತ ಪ್ರಾಚೀನ ಕಾಲದಿಂದ ಪ್ರಾರಂಭಿಸಿ ( From 
antiquity ), ಕ್ರಿಸ್ತಪೂರ್ವ 1000 ವರುಷಗಳ ವರೆಗೆ, ಆ ನಂತರದ ಜೈನ ಬೌದ್ದ ಕಾಲ 
(ಕ್ರಿ. ಪೂ . 500 ರಿಂದ ಕ್ರಿ. ಪೂ . 350 ), ರಾಮಾಯಣ ಮಹಾಭಾರತಗಳ ಕಾಲ (ಕ್ರಿ. ಪೂ . 1000 
ದಿಂದ ಕ್ರಿ. ಪೂ .500); ಸೃತಿ ಪುರಾಣಗಳ ಕಾಲ (ಕ್ರಿ. ಪೂ . 600 ರಿಂದ ಕ್ರಿ. ಪೂ . 300) ಈ 
ಕಾಲಗಳಲ್ಲಿ ನಿರ್ಮಿತ ನಾನಾ ಸಾಹಿತ್ಯಗಳಲ್ಲಿ ಅವಲೋಕನ ಮಾಡಿದರೆ ಅಲ್ಲಲ್ಲಿ ವಿಷಯ 
ಸಂಗ್ರಹಣೆಯು, ಪರೋಕ್ಷವಾಗಿ ಆಗಿದ್ದರೂ ಕೂಡ ಆಯರ್ವೇದದ ಶಲ್ಯ ಚಿಕಿತ್ಸಾ ಶಾಸ್ತ್ರಕ್ಕೆ 
ಸಂಬಂಧಪಟ್ಟ ಮೊಟ್ಟ ಮೊದಲ ವೈಜ್ಞಾನಿಕ ಸಾಹಿತ್ಯ ರಚನೆಯು 'ಸೌಶ್ರುತ ತಂತ್ರ' ದಿಂದಲೇ 
ಆಯಿತುಎನ್ನುವುದಕ್ಕೆ ಸಾಕಷ್ಟು ಆಧಾರಗಳಿವೆ. ಬೇರೆ ಬೇರೆ ವಿದ್ವಾಂಸರ ಅಭಿಪ್ರಾಯದಂತೆ, ಈ 
ತಂತ್ರದ ನಿರ್ಮಾಣಕಾಲ ಕ್ರಿಸ್ತಪೂರ್ವ 400ರ ಸುಮಾರಿಗೆ ಆಗಿದೆ ಎನ್ನಬಹುದು. ಮಹರ್ಷಿ 
ಸುಶ್ರುತರು ತಮ್ಮ ಗುರುಗಳಾದ ಕಾಶಿರಾಜ ದಿವೋದಾಸ ಧನ್ವಂತರಿಯಿಂದ ಶಲ್ಯ ಚಿಕಿತ್ಸಾ 
ಜ್ಞಾನವನ್ನು ಪ್ರಾಪ್ತಮಾಡಿಕೊಂಡು, ಈ ಚಿಕಿತ್ಸೆಗೆ ಪ್ರಧಾನವಾದ ಸೌಶ್ರುತ ತಂತ್ರವನ್ನು ರಚಿಸಿದರು. 
ದುರ್ದೈವವಶಾತ್ ಈ ಮೂಲ ತಂತ್ರವು ಲುಪ್ತವಾಗಿ , ಇಂದು ನಮಗೆ ಲಭ್ಯವಿರುವ ' ಸುಶ್ರುತ 
ಸಂಹಿತೆ' ಯು ಆನಂತರ ನಾಗಾರ್ಜುನರಿಂದ ಕ್ರಿ.ಶ. ಸುಮಾರು 5ನೇ ಶತಮಾನದಲ್ಲಿ ಪ್ರತಿ 
ಸಂಸ್ಕರಣ ( Redacted or Redeveloped) ಗೊಂಡ ಗ್ರಂಥವಾಗಿದೆ. ಈ 
ಸಂಹಿತೆಯ ಭಾಷಾಂತರವನ್ನು ಕ್ರಿ.ಶ.೨ನೇ ಶತಮಾನದಲ್ಲಿ ಅರೇಬಿಕ್ ಭಾಷೆಯಲ್ಲಿ, ಕ್ರಿಶ 19ನೇ 
ಶತಮಾನದಲ್ಲಿ ಜರ್ಮನ್ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ಮಾಡಿದ್ದು ಕಂಡುಬರುತ್ತದೆ. ಅಂದರೆ 
ಕ್ರಿ. ಪೂ . ಅನೇಕ ಶತಮಾನಗಳ ಮುಂಚೆಯೇ ಪ್ರಾರಂಭವಾದ ಈ ಭಾರತೀಯ ಚಿಕಿತ್ಸಾ 
ವಿಜ್ಞಾನದ ಪರಂಪರೆ, ಆನಂತರ , ಮಧ್ಯಪೂರ್ವ ದೇಶಗಳ ಮುಖಾಂತರ ಯೂರೋಪು 
ಖಂಡದಲ್ಲಿ ಪಸರಿಸಿದ ದಾಖಲೆಗಳಿವೆ. ಹೀಗಾಗಿ ಗ್ರೀಕರ, ಹಿಪೋಕ್ರೆಟಿಸ್ (ಕ್ರಿ. ಪೂ .450 – 370). 
ಮತ್ತು ಆನಂತರ ಕ್ರಿ.ಶ. 30ರಲ್ಲಿ ' ಒರೇಲಿಯಸ್ ಸೆಲ್ಸಸ್ ಎಂಬ ರೋಮನ್ ವಿದ್ವಾಂಸನು 
ರಚಿಸಿದ ಚಿಕಿತ್ಸಾ ಗ್ರಂಥಗಳಲ್ಲಿ ( ಆಯುರ್ವೇದದ ಶಲ್ಯ ತಂತ್ರೋಕ್ತ) ' ನಾಸಾ ಸಂಧಾನ 
( Nasopalsty ): ಕರ್ಣ ಸಂಧಾನ ( Earplasty ) ವಿಷಯಗಳೂ ಸೇರಿದಂತೆ, 


14 
ಮೂತ್ರಾಶಯದಿಂದ ಅಚ್ಚರಿಯನ್ನು ನಿರ್ಹರಣ ಮಾಡುವ ವಿಧಾನ ಮೂಲವ್ಯಾಧಿ - ಅರ್ಶಸ್ 
( Piles) ಹಾಗೂ ಭಗಂದರ ( Fistula in ano) ವ್ಯಾಧಿಗಳ ಚಿಕಿತ್ಸಾ ವಿಧಾನಗಳನ್ನು 
ವರ್ಣಿಸಲಾಗಿದೆ. 

ಕ್ರಿ. ಶ. 5ನೇ ಶತಮಾನದಲ್ಲಿ ಪ್ರತಿ ಸಂಸ್ಕರಣೆಗೊಂಡು, ಈಗ ಲಭ್ಯವಿರುವ ' ಸುಶ್ರುತ 
ಸಂಹಿತೆಯನ್ನು ಸ್ಕೂಲವಾಗಿ ಅವಲೋಕಿಸಿದಾಗ, ಅದರಲ್ಲಿ ಮುನ್ನೂರಕ್ಕೂ ಹೆಚ್ಚು 
ಸಂದರ್ಭಗಳಲ್ಲಿ ಶಲ್ಯಕರ್ಮಗಳನ್ನು ( Surgical and para Surgical 
operations) ಉಪದೇಶಿಸಿದ್ದು, ಸುಮಾರು 121 ಯಂತ್ರ ಶಸ್ತ್ರಗಳ ಸಹಾಯದಿಂದ, 40ಕ್ಕೂ 
ಹೆಚ್ಚು ಸಂದರ್ಭಗಳಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ವರ್ಣಿಸಲಾಗಿದೆ. ಇಷ್ಟೇ ಅಲ್ಲ ಶಲ್ಯವಿದನು ತನ್ನ 
ಬುದ್ದಿಗನುಸಾರವಾಗಿ ಇವುಗಳಲ್ಲಿ ತಕ್ಕ ಮಾರ್ಪಾಡುಗಳನ್ನು ಸಹ ಮಾಡಿಕೊಳ್ಳಲು 
ಅವಕಾಶವಿದೆ. ಈ ಆಧಾರದ ಮೇಲೆ ಆನಂತರ ವಾಗ್ಗಟಾಚಾರ್ಯನು ಇನ್ನೂ ಅನೇಕ ಶಸ್ತ್ರ 
ಅನುಶಸ್ತ - ಯಂತ್ರ - ಉಪಯಂತ್ರಗಳ ನಿರ್ಧಾರಣ (Designing) ಮಾಡಿ, 
ಚಿಕಿತ್ಸೆಯಲ್ಲಿ ಅವುಗಳ ಉಪಯೋಗ ಮಾಡಿದ್ದು ವಿದಿತವಾಗುತ್ತವೆ. ಈ ಪ್ರಕಾರ ಶಸ್ತ್ರ ಚಿಕಿತ್ಸಾ 
ವಿಜ್ಞಾನಕ್ಕೆ ಮೂಲತಃ ಸುಶ್ರುತ ಮಹರ್ಷಿಯ ಕೊಡುಗೆ ಅಪಾರವಾಗಿದ್ದು, ಆತನು 
ಉಪದೇಶಿಸಿದ ಶಲ್ಯ ಚಿಕಿತ್ಸೆಗೆ ಯೋಗ್ಯ ಪ್ರಮುಖ ಸಂದರ್ಭಗಳು ( Surgical 
Indication ) ಯಾವುವೆಂದರೆ : ಭಗ್ನ ಅರ್ಶಸ್ ( Piles ): ಭಗಂದರ (Fistula in 
ano ); ego (Vasical Calculus); JOGJEO (Sinuses); 6230FT 
( Tumours); ಪಮೇಹ ಚಿಪಿಡಕಾ ( Carbuncles ); ಬದೋದರ ( Midgut 
obstruction); ಬದ್ದಗುಡೋದರ (Low gut obst .) ಛಿದ್ರೋದರ ( GI. 
Tract Performation ); j,@ (Ingunioqscrotal swelling); doo 
( Cysts ); ವಿದಧಿ ( Abscesses ): ಪನಷ್ಟ ಶಲ್ಯ (Impacted Foreign 
bodies ), ವಣಶೋಧ( Inflammation): ನಿಜ ಆಗಂತು ಜವಣ ( Ulcers & 
Wounds ); ಕರ್ಣನಾಸಾ ಓಷ್ಠ ವಿಕೃತಿಗಳು ( Torn & defective Ear, nose 
& lips), ಮೃತಪಟ್ಟ ಮೂಢಗರ್ಭ ( Foetal death ); ಮೇದಜ ಗಲಗಂಡ 
(Nodular Goitre); T23 (Lymphoglandular Swellings); 
ಗಲಶುಂಡಿಕಾ ( Elongated uvula ); ತುಂಡಿಕೇರಿ ( Elongated Tonsils ) ; 
ಅಧಿಕ ದಂತ ( Extra Teeth ); ಕೃಮಿದಂತ ( Caries Tooth ); ದಂತನಾಡಿ 
( Sinuse Tooth); ಪಕ್ಷ ಕೋಪ ( Trichidsis - Dis - Trichiasis , 


15 . 


Entropion ); tota OOTIJDJ (Matured Cataract); ergono 
( Chalazion ); jsedi ( Infiltrative Trachoma); 80029282 
( Internal Stye ); JoJeden (Dacryocystitis ); FIFSEIT 
( Trachoma & Follicular Conjunctivitis ); ಪಕ್ಷ ಉಪದಂಶ 
(Suppurated Soft Chancre ); geur (Elephantiasis ); JQCT 
( Actinomycosis ); ಚಿಪ್ಪ ( Paronychia); ಶರ್ಕರಾರ್ಬುದ ( Sebaceous 
cyst with horn formation ). 

ಇಂದು ನಮಗೆ ಸಂಪೂರ್ಣವಾಗಿ ಲಭ್ಯವಿರುವ ಸುಶ್ರುತ ಸಂಹಿತೆಯನ್ನು ವೈಜ್ಞಾನಿಕ 
ದೃಷ್ಟಿಯಲ್ಲಿ ಅಭ್ಯಸಿಸಿದಾಗ - ಮೂಲಸುಶ್ರುತ ತಂತ್ರದ ನಿರ್ಮಾಣ ಕಾಲದಲ್ಲಿ ( ಕ್ರಿ. ಪೂ . 400), 
ಆಯುರ್ವೇದ ಶಲ್ಯಚಿಕಿತ್ಸಾ ಪರಂಪರೆಯು ಇಷ್ಟೊಂದು ಉಚ್ಛಾಯ ಸ್ಥಿತಿಯಲ್ಲಿದ್ದರಿಬಹುದೆ? 
ಎಂದು ಆಶ್ಚರ್ಯವಾಗುತ್ತದೆ. ಈ ಇಪ್ಪತ್ತನೇ ಶತಮಾನದಲ್ಲಿಯೂ ಸಹ ವೈಜ್ಞಾನಿಕ ಒರೆಗಲ್ಲಿಗೆ 
ಹಚ್ಚಿ ಸಿದ್ದಪಡಿಸಬಹುದಾದ ಅನೇಕ ತತ್ವಗಳ ಪ್ರತಿಪಾದನೆಯು ಬೀಜರೂಪದಲ್ಲಿ 
ಸುಶ್ರುತನಿಂದ ಪ್ರಾರಂಭವಾಗಿರುವಂತೆ ಕಂಡುಬರುತ್ತದೆ. ಸುಮಾರು, 2500 ವರುಷಗಳ ಹಿಂದೆ 
ಆತನಿಂದ ವರ್ಗೀತ ಶಸ್ತ್ರಚಿಕಿತ್ಸೆಗಳು, ಯಂತ್ರ - ಉಪಯಂತ್ರಗಳ ಕರ್ಮಗಳು, ಈಗಿನ ವೈಜ್ಞಾನಿಕ 
ಪರಿಪೇಕ್ಷದಲ್ಲಿ ತುಂಬಾ ಬಾಲಿಶ ಹಾಗೂ ವಿಚಿತ್ರವಾಗಿ ಕಂಡು ಬಂದರೂ , ಅವುಗಳ 
ಆಧಾರಭೂತ ಸಿದ್ಧಾಂತಗಳು, ಇಂದಿಗೂ ಅಷ್ಟೇ ನಿಖರ ಸತ್ಯವಾಗಿ ಹೊರಹೊಮ್ಮಿವೆ. 
ಆದುದರಿಂದ ಸುಶ್ರುತನನ್ನು ' ಶಲ್ಯಚಿಕಿತ್ಸಾ ಪಿತಾಮಹ' ಎನ್ನವುದು. 

ಸುಶ್ರುತನಿಂದ ಸ್ಥಾಪಿತ ಚಿಕಿತ್ಸಾ ಸಿದ್ಧಾಂತಗಳ ಪೈಕಿ, ಕೆಲವನ್ನು ಸ್ಫೂಲವಾಗಿ ಇಲ್ಲಿ 
ಪ್ರತಿಪಾದನೆ ಮಾಡಬಹುದು. 


1) ವಣಶೋಧ ( Inflammatory Swellings); ವಿದಧಿ( Abscess); 
ಸದ್ಯೋವ್ರಣ ( Traumatic Wounds ); ದುಷ್ಟವಣ ( Indolent ulcers ); 
ಸಶಲ್ಯವಣ (Wounds with foreign body ) ಇವೆಲ್ಲವುಗಳ ನಿದಾನ ಹಾಗೂ 
ಚಿಕಿತ್ಸಾ ಸಿದ್ದಾಂತಗಳು; ವಿಕೃತ ವಣದ ಚಿಕಿತ್ಸೆ ( Cosmetic measures). 
2) ದಗ್ಗೆ ವಣಗಳು (Burns & Scalds) ಇವುಗಳ ಸ್ವರೂಪ, ವಿಶೇಷತೆ ಮತ್ತು ಚಿಕಿತ್ಸಾ 
ಸಿದ್ಧಾಂತಗಳು . ಧೂಮದಗ್ಧ ( Asphyxiation), ಶೀತದಗ್ಧ ( Frostbite ), 
ವಿಶೇಷತೆಗಳು. 


16 
3) ರಕ್ತ ಸ್ರಾವವನ್ನು ತಡೆಗಟ್ಟುವ ಸ್ಥಾನಿಕ ಉಪಕ್ರಮಗಳು : ಸಂಧಾನ ( By apposition ), 
ಸ್ಕಂದನ ( cooling ): ಪಾಚನ ( Use of styptics); ದಹನ 
(Cauterization ). 


4) ಅಸ್ಥಿಭಗ್ನ ( Fracture), ಸಂಧಿಭಗ್ನ ( Dislocation ); ಇವುಗಳ ಪ್ರಕಾರ, ಸ್ವರೂಪ, 
ಲಕ್ಷಣ, ಉಪದ್ರವ, ಸಾಧ್ಯಾಸಾಧ್ಯತೆ, ಮತ್ತು ಚಿಕಿತ್ಸಾ ಸಿದ್ದಾಂತಗಳು. ಸವಣ ಭಗ್ನದಲ್ಲಿ 
( Compound Fractures) ವಿಶಿಷ್ಟ ಚಿಕಿತ್ಸೆ. 


5. ವಿಕೃತ ಅಥವಾ ಕತ್ತರಿಸಲ್ಪಟ್ಟ ಕಿವಿಯ ಜೋಡಣೆಯ 15 ವಿಧಾನಗಳು (Ear plasty ), 
ಹರಿದ ತುಟಿಯನ್ನು ಸರಿಪಡಿಸುವ ವಿಧಾನ (Labioplasty ), ವಿಕೃತ ಹಾಗೂ ತುಂಡಾದ 
ಮೂಗನ್ನು ಜೋಡಿಸಿ ಸರಿಪಡಿಸುವ ವಿಧಾನ ( Rhinoplasty ). 


6. ಭಗಂದರ (Fistula ith ano) ಮತ್ತು ಅರ್ಶಸ್ ( Piles ) ಗಳಲ್ಲಿ ಅನುಶಸ್ತ್ರ ಮತ್ತು 
ಉಪಯಂತ್ರ ಕರ್ಮಗಳು (Parasurgery ). 


7. ಕ್ಷಾರಸೂತ್ರ ಪ್ರಯೋಗ - ನಾಡಿವಣ ( Sinuses), ಭಗಂದರ ( Fistula ) ಮತ್ತು 
ಅರ್ಬುದ ( Tumours ) ಗಳಲ್ಲಿ ಕ್ಷಾರಲಿಪ್ತಸೂತ್ರಪ್ರಯೋಗ ಮಾಡುವುದು. 


8. ಅಚ್ಚರಿ ( Vesicle Calculus) ಸಂಪ್ರಾಪ್ತಿ ಮತ್ತು ಚಿಕಿತ್ಸೆ ಸಿದ್ದಾಂತಗಳು, ಅಶ್ರಿಯು 
( Urinary bladder) ಬಸ್ತಿಗತ ವಿದ್ದಾಗ ಶಸ್ತಕರ್ಮ ( Lateral Perineal 
Lithotomy). 
9. ಬನ್ನೋದರ ಮತ್ತು ಬದ್ದಗುಡೋದರ (Intestinal Obstructions ), 
ಛಿದ್ರೋದರ (Perforation of GI Tract) ಗಳಲ್ಲಿ ಉದರ ಪಾಲನ 
(Laparotomy ) ಚಿಕಿತ್ಸೆಯಿಂದ ಕಾರಣದ ನಿವಾರಣೆ ಮಾಡಿ, ಸಾವಯವ ಸೇವನ 
( Suture by organic material ); 


17 


10 . ರಕ್ತ ಸಂಬಂಧೀ ಅನೇಕ ವ್ಯಾಧಿಗಳಲ್ಲಿ (ಉದಾ: ತ್ವಚಾರೋಗ, ವಾತಶೋಣಂತ ( Gout), 
ಪ್ಲೇಹಾರೋಗ( Splenomegaly ), ರಕ್ತವಿದಧಿ ( Localised Collection of 
Blood & Pus); ಅರ್ಬುದ ( Tumor) ಗಳಲ್ಲಿ ರಕ್ತ ವಿಸ್ರಾವಣ ಚಿಕಿತ್ಸೆ ( Blood 
letting) 


11. ಅಷ್ಟವಿಧ ಶಸ್ತಕರ್ಮದಲ್ಲಿ ಉಪಯುಕ್ತ ಶಸ್ತಗಳು ( Sharp Surgical cutting 
Instruments ) ಇವುಗಳ ಅಳತೆ , ಆಕೃತಿ, ನಿರ್ಧಾರಣ ( Designing ), ನಿರ್ಮಾಣ 
ಮತ್ತು ಉಪಯೋಗ, ಅನುಶಸ್ತಗಳು ( Substitutes of Sharp instruments ) 
ಇವುಗಳ ಪ್ರಯೋಗ. 


12. ಶಸ್ತ್ರಗಳಿಗೆ ಸಹಾಯಕ ಉಪಕರಣಗಳು - ( ಯಂತ್ರ), ಉಪಯಂತ್ರಗಳು , ( Non 
cutting Instruments ) ಇವುಗಳ ಅಳತೆ, ಆಕೃತಿಗಳು, ನಿರ್ಮಾಣ, ಉಪಯೋಗ, 


13. ಭೇಷಜ - ( Medicaments ) ಬಾಹ್ಯ ಮತ್ತು ಅಭ್ಯಂತರ ಉಪಯೋಗಕ್ಕಾಗಿ 
ಬೇಕಿರುವ ಔಷಧಿಗಳ ನಿರ್ಮಾಣ, ಸಂಗಹಣೆ 


14 . ಯೋಗವಿಧಿ ( Experimental surgery ) ಅಷ್ಟವಿಧ ಶಸ್ತ ಕರ್ಮಗಳನ್ನು ನಾನಾ 
ಮಾದರಿ ( Models ) ಸಹಾಯದಿಂದ ಅಭ್ಯಾಸ 


15 . ರೋಗಿ ಮತ್ತು ರೋಗದ ಪರೀಕ್ಷೆಯಿಂದ ಶಸ್ತ್ರ ಸಾಧ್ಯ ರೋಗದ ನಿದಾನ ( Clinical 
Methods for Diagnosis of Surgical Diseases ) disetid 
ಸಾಧ್ಯಾಸಾಧ್ಯತ್ವದ ನಿರ್ಧಾರಣ ( Progressive aspects of Surgical 
diseases ), ರೋಗಿಗೆ ಹಾಗೂ ಅಭಿಭಾವಕರಿಗೆ ತಿಳಿಯಪಡಿಸಿ ಶಸ್ತಸಾಧ್ಯ ರೋಗದ ಚಿಕಿತ್ಸೆ 
ಮಾಡುವುದು. 


18 


16 .ರೋಗಿಯಲ್ಲಿ ಶಸ್ತಕರ್ಮದ ಮೂರುವಿಭಾಗಗಳಾದ ಪೂರ್ವಕರ್ಮ ( Preparative 
procedures), ಪ್ರಧಾನ ಕರ್ಮ ( Operative procedure ), ಪಶ್ಚಾತ್‌ ಕರ್ಮ 
(Post operativeprocedure ) ಇವುಗಳ ಸಂಪೂರ್ಣ ಜ್ಞಾನ, 

ಪೂರ್ವಕರ್ಮದಲ್ಲಿ ರೋಗಿಯ ಶಸ್ತಕರ್ಮಕ್ಕೆ ಸಿದ್ಧಪಡಿಸುವುದು. ಇದರಲ್ಲಿ ಸ್ಥಾನಿಕ 
ಶುದ್ದಿ ಮತ್ತು ಪಂಚಕರ್ಮ ವಿಧಿಗಳನ್ನು ಅನುಸರಿಸಿ ಸಾರ್ವದೈಹಿಕ ಶುದ್ದಿಯ ಕ್ರಮಗಳು 
ಸೇರಿವೆ. ಅಲ್ಲದೇ ಶಸ್ತ ಕರ್ಮದಲ್ಲಿ ಆವಶ್ಯಕವಾಗಿರುವ ಸಾಮಾಗ್ರಿಗಳನ್ನು ಸಂಗ್ರಹಿಸಿ ಶುದ್ದೀಕರಿಸಿ 
( Sterilization ) ಸಿದ್ದವಾಗಿಡುವುದು. 


3. ವೈದ್ಯಕೀಯ ವಿಜ್ಞಾನ 

ಡಾ|| ರಂಗೇಶ್ ಪರಮೇಶ 


ಜೀವರಾಶಿಗಳ ವಿಕಾಸದೊಂದಿಗೆ ಬೆರೆತ ಮಾನವನ ಬೆಳವಣಿಗೆಯ 
ಇತಿಹಾಸವು ಅನೇಕರೋಗರುಜಿನಗಳ ವಿರುದ್ಧ ನಡೆಸಿದ ಹೋರಾಟದಿಂದ 
ಕೂಡಿದೆ. ರೋಗಗಳು ಮಾನವನ ಅನಿವಾರ್ಯ ಮಿತ್ರ, ಮೃತ್ಯುವಿನೆಡೆಗೆ 
ಕೊಂಡೊಯ್ಯುವ ಇವುಗಳು ಬಂಧು ಬಳಗದವರ ಅಂತ್ಯಕಾರಕ ಅಲ್ಲದೆ 
ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ದುರಂತ ಕೂಡ. ಇಂತಹ 
ರೋಗಗಳು ಸಕಲ ದುಃಖಕ್ಕೆ ಕಾರಣ. ಪ್ರಪಂಚದ ಅನೇಕ ಸಂಸ್ಕೃತಿಗಳು 
ವಿವಿಧ ಸಾಧನ, ವಸ್ತುಗಳನ್ನು , ಈ ನೋವನ್ನು ಎದುರಿಸಲು ಮತ್ತು 
ಮನಸ್ಸನ್ನು ಹರ್ಷ ಗೊಳಿಸಲು ಬಳಸುತ್ತಾ ಬಂದಿವೆ. ಅಂತೆಯೇ ಪ್ರಪಂಚದ 
ಎಲ್ಲ ಪ್ರಾಚೀನ ಸಂಸ್ಕೃತಿಗಳು ತಮ್ಮದೇ ಆದ ವೈದ್ಯಕೀಯ ಪದ್ಧತಿಗಳನ್ನು 
ಸ್ಪಷ್ಟವಾದ ತಾರ್ಕಿಕ ಹಿನ್ನೆಲೆ ಮತ್ತು ಅಂದಿನ ಸಾಮಾಜಿಕ ನಂಬುಗೆ ಮತ್ತು 
ಆಚಾರಗಳ ಅನ್ವಯ ಬೆಳೆಸಿಕೊಂಡು ಬಂದಿವೆ. 

ಮುಳ್ಳುಗಿಡವೊಂದು ವೈರಿಯಿಂದ ತನ್ನನ್ನು ರಕ್ಷಿಸಿಕೊಳ್ಳುತ್ತದೆ. ಮರವು 
ತನ್ನ ದಪ್ಪ ತೊಗಟೆಯ ಸಹಾಯದಿಂದಕ್ರಿಮಿಕೀಟಗಳ ಆಕ್ರಮಣದ ವಿರುದ್ದ 
ರಕ್ಷಿಸಿಕೊಳ್ಳುವ ಪ್ರಯತ್ನ ನಡೆಸುತ್ತದೆ. ಅಂತೆಯೇ ಪಶು ಪಕ್ಷಿಗಳು ಅನೇಕ 
ವಿಧಾನಗಳ ಮೂಲಕ ತಮ್ಮ ರಕ್ಷಣೆಯ ಮಾರ್ಗವನ್ನು ಕಂಡುಕೊಳ್ಳುತ್ತವೆ. 
ಪ್ರಾಚೀನ ಮಾನವನು ಪ್ರಕೃತಿಯಲ್ಲಿ ನಡೆಯುತ್ತಿರುವ ಈ 
ರಕ್ಷಣಾವಿಧಾನಗಳನ್ನು ಸೂಕ್ಷ್ಮವಾಗಿ ಅರಿತು ಅದರ ಬಗ್ಗೆ 
ಯೋಚಿಸತೊಡಗಿದ. ಭಾರತವು ಉನ್ನತ ಮಟ್ಟದ ಧಾರ್ಮಿಕ , ಸಾಂಸ್ಕೃತಿಕ 
ಪರಂಪರೆಯನ್ನು ಹೊಂದಿರುವ ದೇಶ. ಇಂತಹ ವಿಶೇಷವಾದ ನೆಲದಲ್ಲಿ 
ಪ್ರೌಢ ವೈದ್ಯಕೀಯ ವಿಜ್ಞಾನವು ಬೆಳೆದರೆ ಆಶ್ಚರ್ಯವೆನಿಸದು. 


20 


ಅಂತಹ ಪ್ರಾಚೀನ ವೈದ್ಯಕೀಯ ಜ್ಞಾನವಾಹಿನಿಯೇ ಆಯುರ್ವೇದ, ಇದು 
ಭಾರತದ ವೈದ್ಯ ಪದ್ಧತಿಗಳಲ್ಲಿ ಅತ್ಯಂತ ಪ್ರಾಚೀನ ಹಾಗೂ ಪ್ರಥಮ ಆವಿಷ್ಕಾರ, ಆಯುಸ್ಸೆಂದರೆ 
ಜೀವ ಅಥವಾ ಜೀವಿತಾವಧಿ, ವೇದ ಎಂದರೆ ಜ್ಞಾನ. ಆದ್ದರಿಂದ ಆಯುರ್ವೇದವೆಂದರೆ 
ಜೀವ, ಜೀವನ ಮತ್ತು ಜೀವಿತಾವಧಿಯ ಬಗ್ಗೆ ತಿಳಿಸುವ ವಿಜ್ಞಾನ. 

ತಮ್ಮ ಪರಿಸರದ ಆಗುಹೋಗುಗಳ ದಟ್ಟ ಅನುಭವ ಗ್ರಹಿಸಿದ ಪ್ರಾಚೀನ 
ಋಷಿಮುನಿಗಳು ತಮ್ಮ ಸಮಕಾಲೀನ ದಾರ್ಶನಿಕ ವಿಚಾರಧಾರೆಯ ಚೌಕಟ್ಟಿನೊಳಗೆ 
ಆರೋಗ್ಯ ಸಂಹಿತೆಯ ರೂಪು ರೇಖೆಯನ್ನು ಕಲ್ಪಿಸಿಕೊಂಡರು. ಭೌತಿಕ ಜಗತ್ತಿನ ಮತ್ತು 
ದೇಹದ ಸೃಷ್ಟಿಯ ಕುರಿತು ಗಹನವಾಗಿ ಆಲೋಚಿಸಿದರು. ಅವುಗಳೆರಡರ ಸಂಬಂಧ 
ಅರಿಯಲುಪಕ್ರಮಿಸಿದರು. ಆಗ ಪ್ರಚಲಿತದಲ್ಲಿದ್ದ ಪ್ರತ್ಯಕ್ಷ ( observation ), ಅನುಮಾನ 
(Inference / hypothesis), ಯುಕ್ತಿ ( Analysis), ಉಪಮಾನ 
( Comparison), ಆಪ್ಲೋಪದೇಶ ( Authoritative references ) 
ಮುಂತಾದ ಜ್ಞಾನಾರ್ಜನೆಯ ಸಾಧನೆಗಳಿಂದ ಕೆಲವು ಸಿದ್ಧಾಂತಗಳನ್ನು ನಿರೂಪಿಸಿದರು. 
ರೋಗರುಜಿನಗಳನ್ನು ಹೋಗಲಾಡಿಸಲು ಈ ಸಿದ್ಧಾಂತಗಳು ಹೇಗೆಉಪಯುಕ್ತ ಎಂಬುದನ್ನು 
ವಿವರಿಸಿದರು . 


ಆಯುರ್ವೆದ ಹುಟ್ಟಿದ್ದು ಯಾವಾಗ ? 

ಹಲವಾರು ಆಧಾರಗಳ ಅನ್ವಯ ಆಯುರ್ವೇದವು ಅತ್ಯಂತ ಪ್ರಾಚೀನವಾದದ್ದು. 
ಹಲವಾರು ಉಲ್ಲೇಖಗಳ ಆಧಾರದ ಮೇಲೆ, ಈ ಭೂಮಿಯ ಮೇಲೆ ಎಂದು ಜೀವದ 
ಆವಿಷ್ಕಾರವಾಯಿತೋ , ಅದರೊಂದಿಗೆ ಮನಸ್ಸು ಬುದ್ದಿ ಉಂಟಾಯಿತು ಎನ್ನಬಹುದು. 
ಅರಿವಿನ ಜೀವದ ಜ್ಞಾನವು ಉದ್ಭವಿಸಿತೆಂದು ಹೇಳಲಾಗಿದೆ. ಅಂತೆಯೇ ಆಯುರ್ವೇದವು 
ಎಂದು ಪ್ರಾರಂಭವಾಯಿತೆಂದು ಹೇಳಲು ಸಾಧ್ಯವಿಲ್ಲ. ಆದರೆ, ಈ ವಿಜ್ಞಾನದಲ್ಲಿ ನಡೆದ ವೈದಿಕ, 
ಪೌರಾಣಿಕ , ಐತಿಹಾಸಿಕ ಉಲ್ಲೇಖಗಳ ಅನ್ವಯ ಸುಮಾರು 5 ರಿಂದ 4 ಸಾವಿರ ವರ್ಷಗಳ 
ಪ್ರಾಚೀನತೆ ಆಯುರ್ವೇದಕ್ಕೆ ಇದೆ. ಚತುರ್ವೇದಗಳಲ್ಲಿ ಒಂದಾದ ಅಥರ್ವವೇದದ 
ಉಪವೇದವಾಗಿ ಹೊರಬಂದ ಆಯುರ್ವೇದವನ್ನು , ಪಂಚಮವೇದವೆಂದೂ 
ಉಲ್ಲೇಖಿಸುವುದನ್ನು ಕಂಡಿದ್ದೇವೆ. ದೈವಿಜ್ಞಾನವಾಗಿ ಹೊರಹೊಮ್ಮಿದ ಈ ಜ್ಞಾನವು ಮಾನವ 
ಋಷಿಗಳ ಸಾಧನೆ, ಆವಿಷ್ಕಾರ ಮತ್ತು ಕೃತಿಗಳ ಅನ್ವಯ , ಇಂದು ಪ್ರಚಲಿತದಲ್ಲಿರುವ ಎಲ್ಲ 
ವೈದ್ಯಪದ್ಧತಿಗಳಿಗಿಂತ ಪ್ರಾಚೀನವಾದದ್ದು ಎಂದು ಸಾಬೀತಾಗಿದೆ. ಅಂತೆಯೇ ಇಂದು ನಮಗೆ 
ದೊರಕಿರುವ ದಾಖಲೆಗಳ ಅನ್ವಯ , ಪ್ರಾಚೀನ ಭಾರತೀಯರು ವೈದ್ಯಕೀಯ ಕ್ಷೇತ್ರಕ್ಕೆ ಸಲ್ಲಿಸಿದ 
ಕೊಡುಗೆ ಅತ್ಯಂತ ಪ್ರಾಚೀನ, ಪ್ರಪ್ರಥಮವಾದದ್ದು ಎಂಬುದು ತಿಳಿದುಬರುತ್ತದೆ. 


21 . 
ಆಯುರ್ವೇದದ ಮೂಲ ಗ್ರಂಥಗಳಲ್ಲಿ ಚರಕಸಂಹಿತೆ, ಸುಶ್ರುತಸಂಹಿತೆ, 
ಅಷ್ಟಾಂಗಹೃದಯ ಮುಂತಾದವುಗಳು ಮುಖ್ಯವಾದವು. ಭಾರತ ರಾಷ್ಟ್ರೀಯ ವಿಜ್ಞಾನ 
ಅಕಾಡೆಮಿಯ ಸಂಶೋಧನೆಯ ಅನುಸಾರ ಚರಕಸಂಹಿತೆಯು ಕ್ರಿ. ಪೂ . 1500 ವರ್ಷಗಳ 
ಹಿಂದೆ ರಚಿತವಾದ ಅಗ್ನಿವೇಶತಂತ್ರ ಎಂಬ ಕೃತಿಯ ಪರಿಷ್ಕೃತ ಗ್ರಂಥವೆಂದೂ , ಸುಶ್ರುತ 
ಸಂಹಿತೆಯೂ ಸಹ ಕ್ರಿ. ಪೂ . 1500 ವರ್ಷಗಳಿಂದ ರಚಿತವಾದದ್ದೆಂದು ಅಭಿಪ್ರಾಯ ಪಟ್ಟಿದೆ. 
ಇಲ್ಲಿ ನಾವುಉಲ್ಲೇಖಿಸುವ ಪ್ರತಿಯೊಂದು ಗ್ರಂಥಗಳು ಕನಿಷ್ಠ 500 ವರ್ಷಗಳಷ್ಟು ಹಿಂದಿನವು. 


ಆಯುರ್ವೇದದ ಜನಪ್ರಿಯತೆ 

ಇಷ್ಟೊಂದು ಪ್ರಾಚೀನವಾದ ಈ ಪದ್ಧತಿಯು, ತನ್ನ ವಿಚಾರಧಾರೆಗಳ ಮತ್ತು 
ಆಚಾರಗಳ ಅನುಕರಣೆಯಿಂದಾಗಿ ಭಾರತೀಯರ ಜೀವನದ ಆಗು - ಹೋಗುಗಳಲ್ಲಿ ಆಳವಾದ 
ಪ್ರಭಾವವನ್ನು ಬೀರಿದೆ ಎಂಬುದರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ. ಪ್ರತಿಯೊಂದು ಮನೆಗಳು, 
ಸಾಮಾನ್ಯ ತೊಂದರೆಗಳಿಗೆ ಪ್ರಥಮ ಚಿಕಿತ್ಸೆಯಾಗಿ ಆಯುರ್ವೇದ ಚಿಕಿತ್ಸೆಗಳನ್ನು 
ಅನುಸರಿಸುತ್ತಿವೆ. ಔಷಧೀಯ ಗುಣಗಳಿರುವ ಕೆಲವೊಂದು ಸಸ್ಯಗಳನ್ನು ಮನೆಗಳ ಸುತ್ತಮುತ್ತ 
ಬೆಳೆಸುತ್ತಾರೆ. ಆರೋಗ್ಯವಂತ ಜೀವನಕ್ರಮಗಳನ್ನು ದೈನಂದಿನ ಆಗುಹೋಗುಗಳಲ್ಲಿ ಧಾರ್ಮಿಕ 
ಆಚರಣೆಯಂತೆ ಅನುಸರಿಸುವುದನ್ನು ಕಾಣುತ್ತೇವೆ. ಭಾರತದ ಆಹಾರಪದ್ಧತಿಗಳಲ್ಲಿ 
ಉಪಯೋಗಿಸುವ ಸಂಬಾರು ಪದಾರ್ಥಗಳನ್ನು ಆಯುರ್ವೆದ ವಿಜ್ಞಾನದಿಂದ 
ಪಡೆಯಲಾಗಿದೆ. ಇಂತಹ ಪಾರಂಪರಿಕ ವೈದ್ಯಪದ್ಧತಿಯು ಇಂದು ಸರ್ಕಾರದ ಮಾನ್ಯತೆ 
ಪಡೆದಿದೆ. 

ಇಂತಹ ಪ್ರಾಚೀನ ವೈದ್ಯವಿಜ್ಞಾನವು ಮತ್ತು ಅದರ ಕರ್ತೃಗಳು ವೈದ್ಯಕೀಯ ಕ್ಷೇತ್ರಕ್ಕೆ 
ಯಾವ ರೀತಿಯಲ್ಲಿಕೊಡುಗೆನೀಡಿದ್ದಾರೆಂಬುದು ಗಮನಾರ್ಹ. 


ಆಯುರ್ವೇದದ ಮೂಲಉದ್ದೇಶ 

ಜೀವನವೆಂಬ ನಾಣ್ಯದ ಎರಡು ಮುಖಗಳಾದ, ಆರೋಗ್ಯವಂತರ ಆರೋಗ್ಯವನ್ನು 
ಕಾಪಾಡುವುದು, ಉಳಿಸುವುದು ಮತ್ತು ಸಂವರ್ಧಿಸುವುದು ಒಂದಾದರೆ, ಮತ್ತೊಂದು 
ರೋಗಿಗಳ, ರೋಗ- ರುಜಿನಗಳನ್ನು ನಿವಾರಿಸುವುದು ಆಯುರ್ವೇದದ ಮೂಲ ಉದ್ದೇಶ. 
ಅಂದರೆ ಕೇವಲ ರೋಗಿಗಳಿಗೆ ಮಾತ್ರವಲ್ಲದೆ, ಆರೋಗ್ಯವಂತರಿಗೂ ಸಹ ಉಪಯುಕ್ತವಾದದ್ದು 
ಆಯುರ್ವೇದ( ಸ್ವಸ್ಥಸ್ಯ ಸ್ವಾಸ್ಥ್ಯರಕ್ಷಣಂ, ಆತುರಸ್ಯ ವಿಕಾರಪಶಮನಮ್ ಚ. ಚಿ 1). 


ಪ್ರಧಾನ ಸೂತ್ರಗಳು 

ಕಾರಣ , ಲಕ್ಷಣ ಮತ್ತು ಔಷಧ ಇವು ಮೂರು ಆಯುರ್ವೇದದ 
ಪ್ರಧಾನಸೂತ್ರಗಳು. ಇವು ಆರೋಗ್ಯವಂತರಲ್ಲಿ ಮತ್ತು ರೋಗಿಗಳಲ್ಲಿ ತಿಳಿಯಬಹುದು. 
ಮನುಷ್ಯನು ಹುಟ್ಟಿದ ಬಳಿಕ ಅನುಭವಿಸುವ ಎಲ್ಲ ಬಗೆಯ ಹಿತ, ಅಹಿತ ಅನುಭವ ಜೀವನದ 
ಲಕ್ಷಣ ಅಥವಾ ಸ್ವರೂಪ ಅವುಗಳಿಗೆ ಪೂರ್ಣವಿರಾಮ ನೀಡುವ, ಶಾಶ್ವತ ಸುಖದೆಡೆಗೆ 
ಕೊಂಡೊಯ್ಯುವ ಯೋಗಧ್ಯಾನಾದಿ ಪ್ರಯತ್ನ ಔಷಧ. ಇವು ಅರೋಗ್ಯವಂತ ಜೀವನದ 
ಸೂತ್ರಗಳಾದರೆ , ರೋಗಿಗಳಲ್ಲಿ -ರೋಗವು ಉತ್ಪನ್ನವಾಗುವ ಕಾರಣಗಳು , ರೋಗದ ಲಕ್ಷಣ 
ಅಥವಾ ಚಿಹ್ನೆಗಳು ಮತ್ತು ಅವುಗಳ ಚಿಕಿತ್ಸೆ - ಔಷಧಿಗಳು . 

ಹೀಗೆ ರೋಗಿಯ ಆರೋಗ್ಯವಂತರಲ್ಲಿ ತಿಳಿಯಬೇಕಾದ ಮೂರು ಸೂತ್ರಗಳನ್ನು 
ಆಯುರ್ವೇದವು ತಿಳಿಸುತ್ತದೆ. 


ಆರೋಗ್ಯದ ಉಲ್ಲೇಖ 
- ಆಯುರ್ವೆದ ದೃಷ್ಟಿಯಲ್ಲಿ ಆರೋಗ್ಯವೆಂದರೆ ರೋಗವಿಲ್ಲದಿರುವಿಕೆ ಮಾತ್ರವಲ್ಲ, 
ಈ ವಿಜ್ಞಾನದಲ್ಲಿ ನೀಡಿರುವ ಶತಮಾನಗಳ ಹಿಂದಿನ ಆರೋಗ್ಯದ ವ್ಯಾಖ್ಯಾನವು ಹಲವಾರು 
ದಶಕಗಳ ಹಿಂದಿನ ವಿಶ್ವ ಆರೋಗ್ಯ ಸಂಸ್ಥೆಯ ವ್ಯಾಖ್ಯಾನಕ್ಕೆ ಅಡಿಪಾಯವಾಗಿದೆಯೆಂದರೆ 
ಆಶ್ಚರ್ಯವೇನಿಲ್ಲ. ಅಲ್ಲದೆ ಒಂದು ಹೆಜ್ಜೆ ಮುಂದಿದೆ. ಶಾರೀರಿಕ, ಮಾನಸಿಕ, ಸಾಮಾಜಿಕ 
ಆರೋಗ್ಯದೊಂದಿಗೆ, ಆಯುರ್ವೇದವು ಸಹಸ್ರಾರು ವರ್ಷಗಳ ಹಿಂದೆ ಆತ್ಮಜ್ಞಾನ ಸಾಧನೆ 
ಆರೋಗ್ಯಕ್ಕೆ ಮೂಲ ಎಂಬುದು ತಿಳಿಸಿರುವ ಸೂತ್ರ. ಇತ್ತೀಚಿನ ದಿನಗಳಲ್ಲಿ ಅಮೆರಿಕದಂತಹ 
ರಾಷ್ಟ್ರಗಳಲ್ಲಿ ಆತ್ಮಚಿಕಿತ್ಸೆಯನ್ನು (spiritual healing) ವೈದ್ಯಕೀಯ ಶಿಕ್ಷಣದಲ್ಲಿ 
ಸೇರಿಸಲು ಪ್ರಯತ್ನಗಳು ನಡೆದಿವೆ. 

ಶಾರೀರಿಕ ಆರೋಗ್ಯಕ್ಕೆ ಬೆಳಿಗ್ಗೆ ಏಳುವಾಗಿನಿಂದ ರಾತ್ರಿ ಮಲಗುವವರೆಗೆ 
ಅನುಸರಿಸಬೇಕಾದ ಆರೋಗ್ಯವಂತ ದಿನಚರಿ , ಅಂತೆಯೇ ಋತುಗಳ ವ್ಯತ್ಯಾಸದಿಂದ 
ಉಂಟಾಗಬಹುದಾದ ಶಾರೀರಿಕ ತೊಂದರೆ ನಿವಾರಿಸಲು ಅನುಸರಿಸುವ ಋತುಚರ್ಯೆಗಳು 
ಉಪಯುಕ್ತ . ಅಂತೆಯೇ ಮಾನಸಿಕ ಆರೋಗ್ಯಕ್ಕೆ - ಮನಸ್ಸನ್ನು ಉತ್ತೇಜನಗೊಳಿಸುವ 
ವಿಧಾನಗಳು, ಹಾಗೂ ಸಾಮಾಜಿಕ ಆರೋಗ್ಯಕ್ಕೆ ಅನುಸರಿಸಬೇಕಾದ ಉತ್ತಮ ನಡವಳಿಕೆಗಳು 
( ಸದ್ವತ) ಮುಖ್ಯವಾದವು. ( ಸಾವಜಯ ) ಮಾನಸಿಕ ಮತ್ತು ಸಾಮಾಜಿಕ ಆರೋಗ್ಯಕ್ಕೆ 
ಆತ್ಮವಿಜ್ಞಾನವು ಸಹಕಾರಿ ಎಂದು ಆಯುರ್ವೇದವು ಸಾರುತ್ತದೆ. 


- 23 


ಯಾರು ಸದಾನಿರೋಗಿ? 

ರೋಗರುಜಿನಗಳಿಂದ, ಅದು ಶಾರೀರಕವಾಗಲಿ ಮಾನಸಿಕ ಅಥವಾ 
ಸಾಮಾಜಿಕವಾಗಲಿ - ದೂರವಿರಬೇಕಾದರೆ ಅನುಸರಿಸುವ ಸೂತ್ರಗಳನ್ನು ಅಷ್ಠಾಂಗ 
ಸಂಗ್ರಹದಲ್ಲಿ ಉತ್ತಮವಾಗಿ ಹೇಳಿದ್ದಾರೆ. ಅವಾವುವೆಂದರೆ ನಿತ್ಯವೂ ಹಿತವಾದ ಆಹಾರ ಮತ್ತು 
ನಡವಳಿಕೆಗಳನ್ನು ಅನುಸರಿಸುವ, ಜೀವನದಲ್ಲಿ ಪ್ರತಿಯೊಂದು ಆಗುಹೋಗುಗಳನ್ನು 
ವೈಜ್ಞಾನಿಕವಾಗಿ ಸಮೀಕ್ಷಿಸುವ, ಇಂದ್ರಿಯ ಚಾಪಲ್ಯಗಳನ್ನು ತಡೆಹಿಡಿಯಬಲ್ಲ, ದಾನ 
ದತ್ತಿಗಳನ್ನು ಮಾಡಲು ಆಸಕ್ತಿಯಿರುವ, ಎಲ್ಲರನ್ನು ಸಮಾನಮನೋಭಾವನೆಯಿಂದ 
ನೋಡುವ, ಸತ್ಯವನ್ನು ನುಡಿಯುವ, ಹಿರಿಯರನ್ನು ಗೌರವದಿಂದ ಕಾಣುವ ವ್ಯಕ್ತಿಯು 
ಕಾಯಾ- ವಾಚಾ - ಮನಸಾ - ಸಾಮಾಜಿಕ ರೋಗಗಳಿಂದ ದೂರವಿರಬಲ್ಲ.' 

“ನಿತ್ಯಂ ಹಿತಾಹಾರ ವಿಹಾರಸೇವೀ ಸಮೀಕ್ಷಕಾರೀ ವಿಷಯೇಶ್ವಸಕ್ತಃ 
ದಾತಾ ಸಮಃ ಸತ್ಯಪರಃ ಭವಾವಾನ್ ಆಪ್ಲೋಪಸೇವೀಚ ಭವತ್ಯರೋಗ” 

ಇಂತಹ ಸಮಗ್ರವಾದ ಆರೋಗ್ಯದೃಷ್ಟಿ ಬಹುಶಃ ಯಾವ ದೇಶದ ವೈದ್ಯ ವಿಜ್ಞಾನದಲ್ಲಿ 
ಇಲ್ಲವೆಂದರೆ ಅತಿಶಯೋಕ್ತಿಯೇನಲ್ಲ. 


ವೈದ್ಯಕೀಯಕ್ಷೇತ್ರ 

ಆರೋಗ್ಯದ ಬಾಧಕಗಳಾದ ರೋಗಗಳು, ಹಲವಾರು ಕಾರಣಗಳಿಂದಾಗಿ 
ಶರೀರದಲ್ಲಿ ಕೆಲವು ತೊಂದರೆಗಳನ್ನು ಉತ್ಪನ್ನಮಾಡಿ ಉದ್ಭವಿಸುತ್ತವೆ. ಇಂತಹ ಸಂದರ್ಭದಲ್ಲಿ 
ಮಾಡಬೇಕಾದ ಕ್ರಮಗಳ ಬಗ್ಗೆ ವೈದ್ಯರಿಗೆ ನೀಡುವ ವಿಜ್ಞಾನವಾದ ವೈದ್ಯಕೀಯ ಜ್ಞಾನವು 
ಅಂದಿನ ಸಂದರ್ಭದಲ್ಲಿ ಬಹಳ ವೈಜ್ಞಾನಿಕವಾಗಿತ್ತೆಂಬುದು ಗಮನಿಸಬೇಕಾದ ಅಂಶ . 
ಯಾವುದೇ ಆಯುರ್ವೇದ ಗ್ರಂಥಗಳನ್ನು ಅವಲೋಕಿಸಿದರೆ , ತಿಳಿಯಬಹುದಾದ 
ವಿಷಯಗಳೆಂದರೆ ಈ ಗ್ರಂಥಗಳು ಶರೀರ ಜ್ಞಾನ, ಕ್ರಿಯೆ , ರೋಗವಿಜ್ಞಾನ, ಚಿಕಿತ್ಸಾಕ್ರಮಗಳು 
ಇದನ್ನು ನಡೆಸುವ ವೈದ್ಯ, ಔಷಧ, ವಿಧಿವಿಧಾನಗಳ ಬಗ್ಗೆ ವಿವರಣೆ ನೀಡುತ್ತವೆ. ಅಲ್ಲದೆ 
ವೈದ್ಯಕೀಯ ಶಿಕ್ಷಣ ಅಭ್ಯಾಸಕ್ಕಾಗಿ ಆಯುರ್ವೇದವನ್ನು ಎಂಟು ವಿಭಾಗಗಳಾಗಿ 
Specialities ಬಹಳ ಹಿಂದೆಯೇ ವಿಂಗಡಿಸಲಾಗಿದೆ. ಅವುಗಳೆಂದರೆ ಕಾಯಚಿಕಿತ್ಸಾ 
(Internal Medicine ), ಶಲ್ಯಚಿಕಿತ್ಸಾ ( Surgery ), ಶಾಲಾಕ್ಯ ಚಿಕಿತ್ಸಾ ( ENT 
opthalmolgy ), 2000 280m (paediatrics including obsterics, 
and Ginaecology ) , ಗಹ ಚಿಕಿತ್ಸಾ ( Psychiatry including 
astromedicine ) ವಿಷ ಚಿಕಿತ್ಸಾ ( Toxicology ), ರಸಾಯನ ಚಿಕಿತ್ಸಾ 


24 
( Geriatrics ), ವಾಜೀಕರಣ (sex medicine) ಇವುಗಳೆಲ್ಲವನ್ನು ವೈಜ್ಞಾನಿಕವಾಗಿ 
ವಿಶ್ಲೇಷಿಸಿ ಗ್ರಂಥಗಳನ್ನು ರಚಿಸಿ ಆ ವಿಷಯಗಳ ಬಗ್ಗೆ ಪ್ರಾವೀಣ್ಯವನ್ನು ಗಳಿಸಿದ್ದರು. ಅವರು 
ರಚಿಸಿರುವ ಗ್ರಂಥಗಳು ಈ ವಿಷಯಗಳ ಬಗ್ಗೆ ವಿಶೇಷವಾದ ಜ್ಞಾನವನ್ನು ನೀಡುತ್ತವೆಂಬುದನ್ನು 
ಗಮನಿಸಬಹುದು. ಉದಾ: ಚರಕಸಂಹಿತೆಯು ಔಷಧಚಿಕಿತ್ಸಾ (Internal medicine) 
ವಿಷಯಕ್ಕೆ ಸಂಬಂಧಿಸಿದಂತಹುದು. ಅಂತೆಯೇ ಸುಶ್ರುತ ಸಂಹಿತೆಯು ಶಸ್ತ್ರ ಚಿಕಿತ್ಸೆಗೆ 
ಪ್ರಧಾನವಾದದ್ದು, ಮಾಧವ ನಿದಾನ ಗ್ರಂಥವುರೋಗವಿಜ್ಞಾನಕ್ಕೆ ಶ್ರೇಷ್ಠವಾದದ್ದು ಇತ್ಯಾದಿ. ಈ 
ಗ್ರಂಥಗಳು ವೈದ್ಯಕೀಯ ವಿಜ್ಞಾನಕ್ಕೆ ಯಾವಕೊಡುಗೆ ನೀಡಿವೆ ಎಂಬುದನ್ನು ನೋಡೋಣ. 


ಶರೀರವಿಜ್ಞಾನ ( Anatomy ) 

ಶರೀರ ರಚನೆ, ಇವುಗಳ ಬಗ್ಗೆ ಸುಧೀರ್ಘವಾದ ಜ್ಞಾನವು ವೈದ್ಯರಿಗೆ ಅದರಲ್ಲೂ 
ಶಸ್ತ್ರಚಿಕಿತ್ಸಕರಿಗೆ ಬಹುಮುಖ್ಯವೆಂದು ಸುಶ್ರುತಾಚಾರ್ಯರು ಹೇಳುತ್ತಾರೆ . ಈ ದೃಷ್ಟಿಯಿಂದ, 
ಶವಚ್ಛೇದನಕ್ರಮ ( Dissection ) ಬಗ್ಗೆ ವಿವರಣೆಗಳು ಸುಶ್ರುತಸಂಹಿತೆಯಲ್ಲಿ 
ಮೊದಲನೆಯ ಬಾರಿಗೆ ದೊರಕುತ್ತವೆ. ಅದಲ್ಲದೆ ಈ ಸಂಹಿತೆಯಲ್ಲಿ ಗರ್ಭ /ಭ್ರೂಣ 
ಬೆಳವಣಿಗೆಯ ಕ್ರಮಗಳು, ತಿಂಗಳು ತಿಂಗಳಿನ ಅಭಿವೃದ್ದಿ, ಅದಕ್ಕನುಗುಣವಾಗಿ ತಾಯಿಯು 
ಪಾಲಿಸಬೇಕಾದ ಕ್ರಮಗಳನ್ನು ಸುದೀರ್ಘವಾಗಿ ವಿವರಿಸಲಾಗಿದೆ. ತಾಯಿ ಮತ್ತು ಭ್ರೂಣದ 
ನಡುವೆ ಜರುಗುವ ರಕ್ತಸಂಚಲನೆ ( Fetal circulation) ಯ ಬಗ್ಗೆ 
ಉಲ್ಲೇಖಿಸಲಾಗಿದೆ. ಶರೀರಪ್ರಮಾಣದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿರುವ ಆಯುರ್ವೇದ 
ಗ್ರಂಥಗಳಲ್ಲಿ ಶರೀರದ ಆರೋಗ್ಯವಂತ ಪ್ರಮಾಣಗಳು ಮತ್ತು ವಿಕೃತ 
ಪ್ರಮಾಣಗಳನ್ನು / ಉದ್ದಳತೆಗಳನ್ನು ವಿವರಿಸಲಾಗಿದೆ. ಆಶ್ಚರ್ಯಕರ ಸಂಗತಿಯೆಂದರೆ, 
ಶರೀರದಲ್ಲಿ ಸೂಕ್ಷ್ಮಾತಿಸೂಕ್ಷ್ಮ ಜೀವಕೋಶದ ಉಲ್ಲೇಖ ಇದೆ. ( ಶರೀರ ವಯಾವಾಸ್ತು ಖಲು 
ಪರಮಾಣುಭೇದೇನ ಅಪರಿಸಂಖ್ಯೆಯ ಭವಂತಿ / ಚರಕ - ಶಾರೀರ) ಶರೀರದಲ್ಲಿ 
ಸೂಕ್ಷ್ಮಜೀವಕೋಶಗಳು ಅನೇಕ ಸಂಖ್ಯೆಯಿಂದ ಕೂಡಿ, ಅವಯವಗಳನ್ನು ಸೃಷ್ಟಿಸಿವೆ. ಈ 
ಜೀವಕೋಶಗಳಲ್ಲಿ ಇರುವ ಬಿಡಿಭಾಗಗಳ ಬಗ್ಗೆ ಸಹ ಉಲ್ಲೇಖ ಇದೆ. ( ಜೀವಕಣ 
ಜೀವಕೋಶಭಾಗ ಜೀವಕೋಶಭಾಗಾಪಯವ- cells - cell constituents -cell 
Constituentparts ) ಚರಕ - ಶಾರೀರ) 


ಶರೀರಕ್ರಿಯಾವಿಜ್ಞಾನ (physiology ) 

ಶರೀರ ರಚನೆಯ ಬಗ್ಗೆ ತಿಳಿದ ಮೇಲೆ ಇದು ಹೇಗೆ ಪ್ರಾಕೃತಿಕವಾಗಿ ಕೆಲಸ 


ರ 


- 25 
ಮಾಡುತ್ತದೆ ಎಂಬುದನ್ನು ತಿಳಿಯುವುದು ಮುಖ್ಯ ಎಂದೂ ,ರೋಗಅಥವಾ ವಿಕೃತಗೊಂಡ 
ಶರೀರ ಪ್ರಕ್ರಿಯೆಗಳನ್ನು ತಿಳಿಯುವ ಮೊದಲು ಪ್ರಾಕೃತಿಕ್ರಿಯಗಳನ್ನು ತಿಳಿಯುವುದು 
ಅತಿಮುಖ್ಯ ಎಂದೂ ಗ್ರಂಥಗಳು ಉಲ್ಲೇಖಿಸುತ್ತವೆ. ಶರೀರ ಕ್ರಿಯೆಯ ಜ್ಞಾನವನ್ನು 
ಅಪಾರವಾಗಿ ವಿವರಿಸಿದ್ದರೂ ಕೆಲವು ಮುಖ್ಯವಾದುದನ್ನು ಹೇಳುವುದಾದರೆ 
ರಕ್ತಪರಿಚಲನೆಯ ಬಗ್ಗೆ ಚರಕಾಚಾರ್ಯರು ವಿವರಿಸಿದ್ದಾರೆ. “ ರಕ್ತವು ತನ್ನಲ್ಲಿರುವ 
ಅಂಶಗಳೊಂದಿಗೆ, ಆಹಾರದಿಂದ ಉತ್ಪನ್ನಗೊಂಡ ಪೌಷ್ಟಿಕಾಂಶಗಳನ್ನು ಹೃದಯದಿಂದ 
ಹೊರಕ್ಕೆ ಮತ್ತು ಒಳಕ್ಕೆ ಹತ್ತು ನಾಳಗಳ ಮೂಲಕ ಚಲನೆ ಮಾಡುತ್ತದೆ. ಈ ವಿಷಯದ 
ವೈಜ್ಞಾನಿಕ ಕೀರ್ತಿ 15ನೇ ಶತಮಾನದ ಹಾರ್ವೆಗಿಂತ ಮೂಲತಃ ಚರಕನಿಗೆ ಸಿಗಬೇಕೆಂಬುದು 
ನಿರ್ವಿವಾದ. 

ಅದರಂತೆಯೇ ಆಹಾರಸೇವನೆ ತದನಂತರ ಉಂಟಾಗುವ ಭೌತ ರಾಸಾಯನಿಕ 
ಬದಲಾವಣೆಗಳು ಆಹಾರಪಚನೆ, ರಕ್ತಪರಿಚಲನೆಯಲ್ಲಿ ಸಾರಾಂಶ ಪೌಷ್ಟಿಕಾಂಶಗಳ ಹೀರುವಿಕೆ, 
ಶರೀರದ ಅಂಗಾನಯನಗಳ ಪೋಷಣೆ, ನಿರುಪಯುಕ್ತ ತ್ಯಾಜ್ಯ ಮಲಗಳ ಬೇರ್ಪಡಿಸುವಿಕೆ 
ಮುಂತಾದುವುಗಳ ಬಗ್ಗೆ ವಿವರಣೆ ಚರಕಾದಿ ಸಂಹಿತೆಗಳಲ್ಲಿ ಕಾಣಸಿಗುತ್ತವೆ. ಅಲ್ಲದೆ 
ಶ್ವಾಸೋಚ್ಛಾಸ ಪ್ರಕ್ರಿಯೆ , ಆಮ್ಲಜನಕದ ಹೀರುವಿಕೆ ಮತ್ತು ಶರೀರದ ಜೀವಕೋಶಗಳಿಗೆ 
ಸರಬರಾಜು ಮುಂತಾದವುಗಳ ಬಗ್ಗೆ 14ನೇ ಶತಮಾನದ ಶಾಂರ್ಙ್ಗಧರಸಂಹಿತೆಯಲ್ಲಿ 
ಕಾಣಸಿಗುತ್ತದೆ. 


ಔಷಧವಿಜ್ಞಾನ ( Pharmacology ) 

- ಈ ವಿಜ್ಞಾನದ ಅಡಿಯಲ್ಲಿ ಆಯುರ್ವೇದೀಯರು ಸಾಧಿಸಿರುವ ಪ್ರಗತಿ , 
ಅಂದಿನ ಸಮಯಕ್ಕೆ ನಿಜಕ್ಕೂ ಉನ್ನತಸಾಧನೆ ಎಂದು ಹೇಳಬಹುದು. ಔಷಧ ಮತ್ತು 
ಆಹಾರದ ವ್ಯತ್ಯಾಸ ( Pharmaceutical v /s neutriceutical) ಸಾಮ್ಯತೆ, 
ಔಷಧಮೂಲವಸ್ತುಗಳ ವಿಂಗಡನೆ ಔಷಧೀಯವಸ್ತುಗಳ ಗುಣ - ಕರ್ಮಗಳ ವಿಶ್ಲೇಷಣೆ, 
ಶರೀರದಲ್ಲಿ ನೀಡಿದಾಗ ಉಂಟಾಗುವ ಔಷಧಕರ್ಮ ( Kinetics) ವಸ್ತುಗಳ ಪತ್ತೆಹಚ್ಚುವಿಕೆ 
( CognoSy ) ಔಷಧತಯಾರಿಕಾ ವಿಧಾನಗಳು ( diffusing) ಮತ್ತು ರೋಗಗಳಲ್ಲಿ 
ಔಷಧ ವಿತರಣೆ ಮತ್ತು ನೀಡುವಿಕೆ ( Therapeutics) ಅವರುಗಳು ಗುರುತು 
ಹಿಡಿದಂತಹ ಹಲವಾರು ಸಸೌಷಧಗಳು ಆಧುನಿಕ ವಿಜ್ಞಾನದ ಸಂಶೋಧನೆಯಲ್ಲಿ 
ದೃಢಪಟ್ಟಿರುವುದನ್ನು ನಾವು ಕಾಣಬಹುದಾಗಿದೆ.ಉದಾ: ಅಮೃತ ಬಳ್ಳಿ ಅಮೃತ ಸರ್ವರೋಗ 
ನಿವಾರಣೆ ರೋಗನಿರೋಧಕ ಶಕ್ತಿಯನ್ನು ವೃದ್ಧಿಪಡಿಸುವಂತಹ ಶಕ್ತಿಯುಳ್ಳದ್ದು. 
( Immuno modulation ) 200,0 . 


26 . 


ಉಯೋಗವಿಜ್ಞಾನ ( pathology ) 

- ಇದರಡಿಯಲ್ಲಿ ವರ್ಣಿಸಲ್ಪಟ್ಟ ವಿಷಯಗಳು ಇಂದಿಗೂ ಸಹ 
ಅನ್ವಯವಾಗುವಂತಹುದಾಗಿದೆ. ರೋಗದ ಕಾರಣಗಳಲ್ಲಿ ಬಾಹ್ಯ ಮತ್ತು ಅಭ್ಯಂತರ 
ಕಾರಣಗಳು, ರೋಗದ ವರ್ಗಿಕರಣದಲ್ಲಿ ಆದಿ ಬಲಪ್ರವೃತ್ತ (ತಾಯಿ ತಂದೆಗಳ 
ವಂಶವಾಹಿನಿಗಳಲ್ಲಿ ಇರುವ ತೊಂದರೆಗಳಿಂದಾಗಿ), ಜನಬಲಪ್ರವೃತ್ತ (ತಾಯಿಯ ಗರ್ಭದಲ್ಲಿ 
ಉಂಟಾದ ( Congenital) ದೋಷಬಲಪ್ರವೃತ್ತ ( Metabolic), ಸಂಘಾತಬಲ 
( ಅಪಘಾತಗಳಿಂದಾಗಿ ಅಥವಾ ಸೋಂಕಿನಿಂದಾಗಿ), ಕಾಲ ಬಲಪ್ರವೃತ್ತ ( Seasonal ) 
ಮುಂತಾದವುಗಳನ್ನು ಕಾಣಬಹುದು. ಇದಲ್ಲದೆ, ಒಂದುರೋಗದ ಉತ್ಪತ್ತಿಯಾಗುವ ಕ್ರಮದ 
ಬಗ್ಗೆ ಸುಧೀರ್ಘವಾದ ವಿವರಣೆ ಪ್ರತಿಯೊಂದು ರೋಗಕ್ಕೆ ಇದ್ದು, ಇದನ್ನು ತಿಳಿಯುವ 
ಉದ್ದೇಶ- ಈ ಕ್ರಮವನ್ನು ನಿಷ್ಕ್ರಿಯಗೊಳಿಸುವುದೇ ಚಿಕಿತ್ಸೆಯ ಮೂಲ ಕರ್ತವ್ಯವಾಗಿದೆ. 
ಮುಖ್ಯವಾದ ಅಂಶವೆಂದರೆ ಒಂದು ರೋಗವು ಉತ್ಪನ್ನವಾಗಬೇಕಾದರೆ ಹಲವಾರು 
ಹಂತಗಳನ್ನು ದಾಟಬೇಕಾಗುತ್ತದೆ, ಅವುಗಳನ್ನು 6 ಹಂತಗಳನ್ನಾಗಿ ವಿಂಗಡಿಸಿ ಮೂಲ 
ಉದ್ದೇಶವಾದ - ಪ್ರಾರಂಭದ ಹಂತದಲ್ಲಿ ತಡೆಹಿಡಿದ ಅಥವಾ ಎದುರಿಸಿದ ರೋಗವು 
ಪುನರಾವರ್ತನೆಯಾಗಲಿ ತೊಂದರೆಯನ್ನಾಗಲೀ ನೀಡುವುದಿಲ್ಲ ಎಂಬ ಸಂದೇಶವನ್ನು 
DUVET - early detection results in complete eradication of 
disease ಇವುಗಳಿಗೆ ಕ್ರಿಯಾಕಾಲವೆಂದೂ ಅರ್ಥ - ಕ್ರಿಯೆ, ಚಿಕಿತ್ಸೆ, ಕಾಲ - ಸಮಯ, 
ಚಿಕಿತ್ಸೆಯ ತಕ್ಕ ಸಮಯ ಎಂದು ಹೆಸರಿಸಲಾಗಿದೆ. 

ರೋಗ ನಿರ್ಧಾರದ ವಿಭಾಗದಲ್ಲಿ ರೋಗಿಯ ಪರೀಕ್ಷೆ ಅಂದಿನ ಕ್ರಮಗಳು 
ಇಂದಿನವರೆಗೂ ಉಪಯುಕ್ತವಾಗಿದೆ. ಹೆಸರಿಸಲು ಆರು ವಿಧದ ಪರೀಕ್ಷೆ, ಒಂದು ಪ್ರಶ್ನೆ 
( Interogation ) ನಂತರ ಐದು ಇಂದ್ರಿಯಗಳಿಂದ ಪರೀಕ್ಷೆ ಅವುಗಳೆಂದರೆ , ದರ್ಶನ 
( Inspection ) ಸ್ಪರ್ಶನ (Palpation ) ಶ್ರವಣ ( percussions 
auscultation ), JUDED (smelling ),ozd ( Taste perception ). 2OTO 
ವಿಶೇಷತೆಯೆಂದರೆ ಸೂಕ್ಷ್ಮಾಣುಜೀವಿಗಳಿಂದಾಗುವ ಸೋಂಕು ಹರಡುವ ವಿಧಾನವನ್ನು 
ಸುಶ್ರುತಸಂಹಿತೆಯಲ್ಲಿ ಉಲ್ಲೇಖಿಸಿದ್ದಾರೆ. ಶ್ವಾಸೋಚ್ಛಾಸದಿಂದ, ಬಟ್ಟೆಗಳನ್ನು 
ತೊಡುವುದರಿಂದ, ಜೊತೆಯಲ್ಲಿ ಮಲಗುವುದರಿಂದ, ಒಡವೆ ಮತ್ತು ಸೌಂದರ್ಯ 
ಸಾಧಕಗಳನ್ನು ಉಪಯೋಗಿಸು ವುದರಿಂದ ಸೋಂಕು ಹರಡುತ್ತದೆ. ಇದು ಇಂದಿಗೂ ಸಹ 


ಸತ್ಯ . 


27 


ಔಷಧಚಿಕಿತ್ಸೆ (Internal medicine) 

ಎರಡು ವಿಧವಾದ ಚಿಕಿತ್ಸೆಗಳಾದ ಶೋಧನ ಮತ್ತು ಶಮನ ಚಿಕಿತ್ಸೆಯು 
ವೈದ್ಯಕೀಯಕ್ಷೇತ್ರದಲ್ಲಿ ಉತ್ತಮವಾದ ವಿಧಾನಗಳು. ಶರೀರದಲ್ಲಿ ಉಂಟಾಗುವ 
ವಿಷವಸ್ತುಗಳನ್ನು ಹೊರಹಾಕಿ , ಮತ್ತೊಮ್ಮೆ ಆ ರೋಗವು ಬಾರದಂತೆ ಮಾಡುವ 
ಚಿಕಿತ್ಸಾಕ್ರಮವೇ ಶೋಧನ, ಶಮನ ಚಿಕಿತ್ಸೆಯಿಂದ ಕೇವಲ ತೊಂದರೆಗಳ ಶಮನವಾಗುತ್ತದೆ. 
ವಿಶೇಷತೆಯೆಂದರೆ ಮೇಲಿನ ಎರಡು ಚಿಕಿತ್ಸಾಕ್ರಮಗಳಾದ ಮೇಲೆ, ವ್ಯಯವಾದ ಶರೀರ ಶಕ್ತಿ , 
ರೋಗನಿರೋಧಕಶಕ್ತಿ ಇವುಗಳನ್ನು ವೃದ್ಧಿಪಡಿಸುವ ರಸಾಯನ ಚಿಕಿತ್ಸೆ ಮತ್ತು ಅದರಡಿಯಲ್ಲಿ 
ಉಪಯೋಗಿಸಲಾಗುವ ಔಷಧಗಳ ವಿಶ್ಲೇಷಣೆಯಿಂದಾಗಿ ಇಂದು ಅನೇಕ ಹೊಸವಿಚಾರಗಳು 
ಹೊರಹೊಮ್ಮಿವೆ. ಜೀವನದಲ್ಲಿ ಲೈಂಗಿಕಕ್ರಿಯೆಯು ಆಹಾರದಷ್ಟೇ ಮುಖ್ಯವೆಂದೂ ಅದನ್ನು 
ಸರಿಪಡಿಸಲು ಉಪಯುಕ್ತವಾದ ವಾಜೀಕರಣ ಚಿಕಿತ್ಸೆ ಬಹುತೇಕ ಆಯುರ್ವೇದೀಯರ ಶ್ರೇಷ್ಠ 
ಕೊಡುಗೆ ಎಂದರೆ ತಪ್ಪಾಗಲಾರದು. 

ಔಷಧ ಚಿಕಿತ್ಸಾಕ್ರಮದಲ್ಲಿ ಹೆಚ್ಚು ಸಸೌಷಧಗಳನ್ನು ಉಪಯೋಗಿಸಿದರೂ , 
ಶೀಘಉಪಶಮನ ನೀಡಬಲ್ಲ ಖನಿಚೌಷಧಿಗಳನ್ನು ಪ್ರಪ್ರಥಮಬಾರಿಗೆ ವೈದ್ಯಕೀಯ ಕ್ಷೇತ್ರಕ್ಕೆ 
ಪರಿಚಯಿಸಿದವರು ಆಯುರ್ವೇದೀಯರು. ಇಂದು ರಾಸಾಯನಿಕ ಚಿಕಿತ್ಸೆ 
( Chemotherapy ) ಎಂದು ಕರೆಯಲಾಗುವ ವಿಧಾನಕ್ಕೆ ನಾಂದಿ ಹಾಡಿದವರೆಂದರೆ 
ಆಯುರ್ವೇದೀಯರು. ರಸೌಷಧಗಳಿಂದ ಅನೇಕ ದುಸ್ಸಾಧ್ಯ ವಾದ ರೋಗಗಳನ್ನು 
ನಿವಾರಿಸುವ ಔಷಧಗಳನ್ನು ಕಂಡುಹಿಡಿದ ಕೀರ್ತಿ ಇವರದು. 

ಸಾಮಾನ್ಯವಾಗಿ ನೈಸರ್ಗಿಕ ವಸ್ತುಗಳಿಂದ ತಯಾರಿಸಲ್ಪಡುವ ಔಷಧಗಳು ಇಂದು 
ಜಗತ್ವಸಿದ್ದ. ಆಯುರ್ವೇದದಲ್ಲಿ ಇಂತಹ ಪ್ರಯತ್ನ ಮೊದಲಿನಿಂದ ಇರುವುದೇ ಇದರ ಇಂದಿನ 
ಪ್ರಸಿದ್ಧಿಗೆ ಕಾರಣವೆಂಬುದಲ್ಲಿ ಸಂಶಯವಿಲ್ಲ. 
ಶಸ್ತ್ರಚಿಕಿತ್ಸೆ (Surgery) 

ಶಸ್ತ್ರಚಿಕಿತ್ಸೆಯ ಪಿತಾಮಹ ಎಂದು ಪ್ರಸಿದ್ಧನಾದ ಸುಶ್ರುತ ಋಷಿಯು ತನ್ನ 
ಕೃತಿಯಾದ ಸುಶ್ರುತ ಸಂಹಿತೆಯಲ್ಲಿನ ಅಗಾಧವಾದ ವಿವರಣೆ ಬ್ರಿಟನ್ನಿನ ರಾಯಲ್ ಕಾಲೇಜ್ 
ಆಫ್‌ಸರ್ಜನ್ ಅವರನ್ನು ಚಕಿತಗೊಳಿಸಿರುವುದು ಗಮನಾರ್ಹ ವಿಷಯ . ಶಸ್ತ್ರಚಿಕಿತ್ಸಾಕ್ರಮದ 
ಮೂಲತತ್ವಗಳು, ತಾಂತ್ರಿಕ ವಿಷಯಗಳು ಇಂದಿಗೂ ಅನ್ವಯಿಸುವಂತಹವುದಾಗಿದೆ. 
ಶಸ್ತ್ರಚಿಕಿತ್ಸಾಗಾರ ( operation theatre ), ಅದರ ಸೋಂಕುನಿವಾರಣೆ ಧೂಪನಾದಿ 
ಕ್ರಮಗಳು , ಶಸ್ತ್ರಚಿಕಿತ್ಸೆಗೆ ಬೇಕಾದ ಸಲಕರಣೆಗಳ ವ್ಯವಸ್ಥೆ, ಶಸ್ತ್ರಚಿಕಿತ್ಸಕನ ನಡವಳಿಕೆ , ವಸ್ತ 
ತೊಡಿಕೆಗಳು, ನೈರ್ಮಲ್ಯ , ಇವೆಲ್ಲವುಗಳೂ ಇಂದಿಗೂ ಸಹ ಅನುಕರಣೀಯ ವಿಷಯಗಳು . 


28 
ಸುಶ್ರುತನು ವಿವರಿಸಿರುವ ಶಸ್ತ್ರಚಿಕಿತ್ಸಾಕ್ರಮಗಳು ವಿವಿಧಹಂತಗಳಲ್ಲಿ ಅಂದರೆ 
ಪೂರ್ವಕರ್ಮ ( preoperative preparation) ಪ್ರಧಾನಕರ್ಮ ( operative) 
ಮತ್ತು ಪಶ್ಚಾತ್ಕರ್ಮ ( post operative care) ಇವುಗಳಲ್ಲಿ ಉಪಯುಕ್ತವಾಗಿದ್ದು 
ಇಂದಿಗೂ ಸಹ ಅವುಗಳನ್ನು ಅನುಸರಿಸಲಾಗುತ್ತಿದೆ. ಪ್ರಧಾನಶಸ್ತ್ರಚಿಕಿತ್ಸೆಗಳಲ್ಲಿ ಎಂಟು ಪ್ರಕಾರ 
ಛೇದನ (ಕೊಯ್ಯುವುದು), ಭೇದನ ( ಬೇರ್ಪಡಿಸುವುದು), ಲೇಖನ (ಕೆರೆಯುವುದು), ವೇದನ 
( ಚುಚ್ಚುವುದು), ಏಷಣ ( ಹುಡುಕುವುದು), ಆಹರಣ ( ಎಳೆಯುವುದು), ವಿಸ್ರಾವಣ ( ದ್ರಾವ 
ಮಾಡಿಸುವುದು), ಸೀವನ (ಗಾಯವನ್ನು ಹೊಲಿಯುವುದು ಇಂದಿನ ಅತ್ಯಾಧುನಿಕ 
ಶಸ್ತ್ರಕ್ರಿಯೆಗಳುಕೂಡಇವುಗಳಿಗಿಂತ ವಿಭಿನ್ನವಾಗಿಲ್ಲ. 

ಶಸ್ತಸಲಕರಣೆಯಲ್ಲಿ 20 ಪ್ರಕಾರದ ಶಸ್ತ್ರಗಳನ್ನು ವಿವರಿಸಲಾಗಿದೆ. ಇವುಗಳನ್ನು 
ಹರಿತಗೊಳಿಸುವ ಕ್ರಿಯೆಗೆ ಶಸ್ತ್ರಪಾಯನವಿಧಿ ಎನ್ನುತ್ತಾರೆ. ಇಂದಿನ ಆಧುನಿಕ ಶಸ್ತ್ರಚಿಕಿತ್ಸೆಯಲ್ಲಿ 
ಶಸ್ತ್ರಗಳನ್ನು ನಿಷ್ಪತಿಗೊಳಿಸುವ ( Tempering) ವಿಧಾನವು ಇದಾಗಿದೆ. 
- ಶಸ್ತ್ರಚಿಕಿತ್ಸೆಯ ಅಭಿಘಟನ ಶಸ್ತ್ರಕ್ರಿಯೆಗಳಲ್ಲಿ ಹರಿದಕಿವಿ, ಮುರಿದ ಮೂಗನ್ನು 
ಜೋಡಿಸಿ ಹೊಲಿಯುವ ಸುಶ್ರುತನ ಕರ್ಣಸಂಧಾನ ಮತ್ತು ನಾಸಾಸಂಧಾನ ಶಸ್ತ್ರವಿದ್ಯೆ 
ಅತ್ಯಪೂರ್ವ. ಇದು ಇಂದಿನ ಪ್ಲಾಸ್ಟಿಕ್ ಸರ್ಜರಿಗೆ ಮೂಲವಾಯಿತು. ಮೂಲವ್ಯಾಧಿಯ 
ಮೊಳೆಯಾಕಾರದ ಅಂಕುರವನ್ನು ಕತ್ತರಿಸುತ್ತಿದ್ದ ವಿಧಾನ, ಭಗಂದರ ನಾಡೀವಣ (Fistula ) 
ದಲ್ಲಿ ಸುಶ್ರುತ ನಡೆಸುತ್ತಿದ್ದ ಶಸ್ತ್ರಕ್ರಿಯೆಕೂಡಬಹಳ ಮಹತ್ವದ್ದು. 

ಇದಲ್ಲದೆ ಮೂಳೆಮುರಿತ ( Fracture), ಸಂದು ಜಾರುವಿಕೆ 
( dislocation ) ಯಲ್ಲಿ ಸುಶ್ರುತ ಕೈಗೊಳ್ಳುತ್ತಿದ್ದ ಚಿಕಿತ್ಸಾವಿಧಾನ ಬಹಳ 
ವೈಜ್ಞಾನಿಕವಾದುದು. ಮುರಿದ ಅವಯವವನ್ನು ಸರಿಯಾಗಿ ಜೋಡಿಸಿ ಮುಂಡದ ಪಟ್ಟಿ, 
ಕಾಂಡದ ತೊಗಟೆ, ದರ್ಭೆ ಮುಂತಾದ ನಾರಿನಿಂದ ಸುತ್ತಿ, ಅವಯವಕ್ಕೆ 
ವಿಶ್ರಾಂತಿಕೊಡಲಾಗುತ್ತಿತ್ತು . 
- ಶಸ್ತ್ರಚಿಕಿತ್ಸೆಯಿಂದಾಗಿ ಉಂಟಾದ ಗಾಯವಾಸಿಯಾಗಲು ಮಾಡುವ ಕ್ರಮಗಳು 
ತದನಂತರ ಉಂಟಾಗಬಹುದಾದ ಕಲೆಗಳ ನಿವಾರಣೆ ಬಹು ಅನುಕರಣೀಯ. ಅಂತೆಯೇ 
ಅನೇಕ ಕ್ರಮಗಳು ಇಂದಿಗೂ ಸಹ ಉಪಯುಕ್ತ ಹಾಗೂ ಮೂಲಸೂತ್ರಗಳಾಗಿದೆ. 


ಪ್ರಸೂತಿ ಚಿಕಿತ್ಸೆ, ಸ್ತ್ರೀರೋಗಗಳು ಮತ್ತು ಮಕ್ಕಳ ಆರೋಗ್ಯ - ( OBG, 
Pediatrics ) 

ಸುಂದರ ಸಂತಾನ ಪಡೆಯಲು ಅನುಸರಿಸಬೇಕಾದ ಕ್ರಮಗಳು ಹೆಣ್ಣಿನ ಆರೋಗ್ಯದ 


ಮೇಲೆ ಅವಲಂಬಿಸಿದೆ ಎಂದು ಆಯುರ್ವೇದೀಯರು ನಂಬಿದ್ದರು. ಅದಕ್ಕೆ ಸೂಕ್ತವಾದ 
ಕ್ರಮಗಳನ್ನು ಗರ್ಭಧರಿಸುವ ಮೊದಲು ಅನುಸರಿಸಿ ನಂತರ ಗರ್ಭಧಾರಣೆಯನ್ನು 
ಮಾಡುತ್ತಿದ್ದರು. ಗರ್ಭವತಿಯ ಆರೈಕೆ ಮಾಸಾನುಮಾಸ ವಿವರವಾಗಿ ತಿಳಿಸಲಾಗಿದೆ. ನಂತರ 
ಒಂಬತ್ತು ತಿಂಗಳಾದ ನಂತರ , ಆಕೆಯನ್ನು ಸೂತಿಕಾಗಾರಕ್ಕೆ ( labour room ) ಸೇರಿಸಿ 
ಅಲ್ಲಿ ಆಕೆಯ ಮಾನಸಿಕ ಸ್ಥಿತಿಯನ್ನು ಬಲಗೊಳಿಸಲು ಬೇಕಾದ ಕ್ರಮಗಳ ಬಗ್ಗೆ ಉಲ್ಲೇಖವಿದೆ. 
ಮಗುವಿನ ಜನನದ ಕಾಲದಲ್ಲಿ ಅನುಸರಿಸಬೇಕಾದ ಕ್ರಮಗಳು, ಕಷ್ಟವಾದ ಸಂದರ್ಭದಲ್ಲಿ 
ನಡೆಸಬೇಕಾದ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಸುಶ್ರುತನು ಉಲ್ಲೇಖಿಸಿದ್ದಾನೆ. ಇದು ಮೂಢಗರ್ಭ 
ನಿರ್ಹರಣೆ ( Caesarean _ section ) ಎಂದು ಕರೆಯಲಾಗಿದೆ. ನಂತರ 
ಅನುಸರಿಸಬೇಕಾದ ಸೂತಿಕಾ ಚರ್ಯೆ ಬಗ್ಗೆ ಸುಧೀರ್ಘ ವಿವರಣೆ ಇದೆ. 

ಸ್ತ್ರೀರೋಗಗಳಲ್ಲಿ ಅಂತಃಸ್ರಾವೀಯವಲ್ಲದ ( Non hormonal) ಚಿಕಿತ್ಸೆ ಮತ್ತು 
ಇನ್ನಿತರ ಅಶಸ್ತ್ರಚಿಕಿತ್ಸೆಗಳನ್ನು ಇಂದಿಗೂ ಸಹ ಉತ್ತಮವಾಗಿ ವೈದ್ಯರುಗಳು ಅಭ್ಯಾಸ 
ಮಾಡುತ್ತಿರುವುದನ್ನು ಕಾಣಬಹುದು. 

ಮಕ್ಕಳ ಆರೈಕೆ, ರೋಗಬಾರದಂತೆ ನಡೆಸಬೇಕಾದ ಕ್ರಿಯೆಗಳು, ರೋಗಬಂದಾಗ 
ರೋಗನಿರ್ಧಾರ ಮಾಡುವ ಕ್ರಮಗಳ ಉಲ್ಲೇಖ ಸುಧೀರ್ಘ ವಾಗಿದೆ. ಮಗುವಿನ ಶಾರೀರಿಕ 
ಚಿಹ್ನೆಗಳಿಂದ ಅದರ ಆಯುಷ್ಯವನ್ನು ಮತ್ತು ಆರೋಗ್ಯಸ್ಥಿತಿಯನ್ನು ತಿಳಿಯುತ್ತಿದ್ದರು. 


ನೇತ್ರ, ಮೂಗು, ಗಂಟಲು, ಬಾಯಿ , ತಲೆರೋಗಗಳು (ENT, 
Opthalmology ) 

ಈ ಅವಯವಗಳ ರೋಗಗಳು ಅವುಗಳ ಅವರ್ಗಿಕರಣ ಮತ್ತು ಚಿಕಿತ್ಸೆ ಇಂದಿಗೂ 
ಅನುಕರಣೀಯ. ನೇತ್ರಚಿಕಿತ್ಸೆಗಳಲ್ಲಿ 7 ವಿಧವಾದ ಉಪಚಾರಗಳನ್ನು ವಿವರಿಸಲಾಗಿದೆ. ಅಲ್ಲದೆ 
ನೇತ್ರ ಹೊರೆಬಂದಾಗ ನೇತ್ರ ಶಸ್ತ್ರಚಿಕಿತ್ಸೆಯನ್ನು ಸುಶ್ರುತನು ಸುಧೀರ್ಘವಾಗಿ ವಿವರಿಸಿದ್ದಾನೆ. 


ಮಾನಸಿಕರೋಗ ಚಿಕಿತ್ಸೆ 

ಮಾನಸಿಕ ರೋಗಗಳ ಕಾರಣ, ಮಾನಸಿಕ ರೋಗಗಳು, ಅವುಗಳ ವಿಶ್ಲೇಷಣೆ, 
ಮಾನಸಿಕ ಚಿಕಿತ್ಸೆ ಔಷಧಗಳೊಂದಿಗೆ ಹಾಗೂ ಔಷಧವಿಲ್ಲದೆ ಮಾಡುವ ಚಿಕಿತ್ಸೆಗಳನ್ನು 
ವಿವರಿಸಲಾಗಿದೆ. ಮಾನಸಿಕ ಪ್ರಕೃತಿಗಳು - ಸಾತ್ವಿಕ , ರಾಜಸಿಕ, ತಾಮಸಿಕ , ಬಗ್ಗೆ ಉಲ್ಲೇಖವಿದೆ. 
ಚಿಕಿತ್ಸೆಯಲ್ಲಿ 'ಧೀಧೈರ್ಯ ಆತ್ಮಾದಿವಿಜ್ಞಾನಮ್ ಮನೋದೋಪೌಷಧಂ ಪರಮ್” 
ಎಂದರೆ ಮನಸ್ಸಿನ ಧಾರಣಶಕ್ತಿ , ಧೈರ್ಯ ತುಂಬುವುದು ಮತ್ತು ಆತ್ಮಜ್ಞಾನ ಮನಸ್ಸಿನ 


- 


30 


ರೋಗಗಳಿಗೆ ಪರಮೌಷಧ. 


ವಿಷಚಿಕಿತ್ಸೆ - ( Toxicology ) 

ವಿಷವಸ್ತುಗಳು, ಅವುಗಳ ಸೇವನೆಯಿಂದ ಉಂಟಾಗಬಹುದಾದ ವಿಷಾಕ್ತ 
ಪ್ರಭಾವಗಳು, ಅವುಗಳ ಚಿಕಿತ್ಸೆ ಇವುಗಳನ್ನು ಸುಧೀರ್ಘವಾಗಿ ವಿವರಿಸಲಾಗಿದೆ. 
ವಿಷವಸ್ತುಗಳಲ್ಲಿರುವ ಉತ್ತಮ ಔಷಧೀಯ ಗುಣಗಳನ್ನು ಉಪಯೋಗಿಸಲು ಸಹಾಯ 
ಮಾಡುವಂತಹ ಶೋಧನಾಧಿಕ್ರಮಗಳ ಬಗ್ಗೆ ವಿವರಣೆ ಸಿಗುತ್ತವೆ. ವಿಷವಸ್ತುಗಳು ಇವೆಯೋ 
ಇಲ್ಲವೋ ಎಂಬ ಪರೀಕ್ಷೆಯನ್ನು ಪ್ರಾಣಿಗಳ ಮೇಲೆ ಮಾಡುವ ಕ್ರಮವನ್ನು ಸುಶ್ರುತ 
ಸಂಹಿತೆಯಲ್ಲಿ ಪ್ರಪ್ರಥಮವಾಗಿ ವಿವರಿಸಲಾಗಿದೆ ( ಸುಶ್ರುತ ಕಲ್ಪ). 


ಸಾಮಾನ್ಯ ವಿಷಯಗಳು 

ವೈದ್ಯವೃತ್ತಿಯನ್ನು ವೈಜ್ಞಾನಿಕವಾಗಿ ನಡೆಸಬೇಕೆಂದು ಸಾರಿಸಾರಿ ಗ್ರಂಥಗಳು 
ಹೇಳುತ್ತವೆ. ಚಿಕಿತ್ಸೆಯನ್ನು ಆರಂಭಿಸುವ ಮೊದಲು ವೈದ್ಯನಿಗೆ ಯಾವುದೇ ಸಂಶಯ 
ಇರಕೂಡದು. ರೋಗದ ಚಿಕಿತ್ಸೆ ತನ್ನಿಂದ ಸಾಧ್ಯವೇ ಇಲ್ಲವೇ ಎನ್ನುವುದು ಸ್ಪಷ್ಟವಾಗಿ 
ತಿಳಿದಿರಬೇಕಾದ ವಿಚಾರ. ಚಿಕಿತ್ಸೆ ನೀಡಲುಪಕ್ರಮಿಸಿದ ನಂತರ ಕಾಲಕಾಲಕ್ಕೆ 
ಉಂಟಾಗಬಹುದಾದ ತೊಂದರೆ ಮತ್ತು ಅವುಗಳ ಪರಿಹಾರ ತಿಳಿದಿರಬೇಕಾದ್ದು ವೈದ್ಯಧರ್ಮ. 
ತನ್ನ ವೃತ್ತಿಧರ್ಮದಲ್ಲಿ ವೈದ್ಯ ಎಂದೂ ತಪ್ಪಬಾರದು. ಯಾವ ಕಾರಣಕ್ಕೂ ವೈದ್ಯವೃತ್ತಿಯ 
ಘನತೆಗೆ ಕುಂದುಂಟಾಗುವ ವಿಷಯಕ್ಕೆ ಆಸ್ಪದಕೊಡಬಾರದು.( ಸುಶ್ರುತ ಸೂ . 34). 

ಗುಣಪಡಿಸಲಾಗದ ರೋಗವನ್ನು ತಾನು ಗುಣಪಡಿಸುವೆನೆಂಬ ಹಂಬಲವನ್ನು 
ಹೊಂದಿದ ವೈದ್ಯ ದಾರಿ ತಪ್ಪುತ್ತಾನೆ, ವೃಥಾ ಶ್ರಮಪಡುತ್ತಾನೆ, ಅಪಯಶಸ್ಸಿಗೆ 
ಗುರಿಯಾಗುತ್ತಾನೆ. ಹಾಗೆಂದುಕೈಮೀರಿದ ರೋಗವನ್ನು ಕೈ ಬಿಡುವುದೂ ವೈದ್ಯನ ಧರ್ಮದಲ್ಲಿ 
ರೋಗಿಯ ಮೇಲಿನ ಅನುಕಂಪದಿಂದ, ಕಡೆಯ ಕ್ಷಣದವರೆಗೂ ಉಪಚರಿಸಬೇಕಾದ್ದು 
ಕರ್ತವ್ಯ. ಆದರೆ ಈ ವಿಚಾರವನ್ನು ರೋಗಿಯ ಬಳಗದವರಿಗೆ ತಿಳಿಸುವುದೂ ಅಷ್ಟೇ 
ಮುಖ್ಯವಾದ ವಿಚಾರ . 


ವೈದ್ಯ – ರೋಗಿ ಸಂಬಂಧ 

* ವೈದ್ಯನು ಸಮಾಜದ ಅವಿಭಾಜ್ಯ ಅಂಗ. ಆತ ರೋಗಿಗಳ ರೋಗ 
ಪರಿಹರಿಸುವಾತನಷ್ಟೇ ಅಲ್ಲ, ತನ್ನ ಸುತ್ತಮುತ್ತಲಿನ ಜನರ ಸರ್ವತೋಮುಖ ಅಭಿವೃದ್ಧಿಗಾಗಿ 


31 


ಕಾಳಜಿ ವಹಿಸಬೇಕು. ರೋಗಿಗೆ ವೈದ್ಯ ನೀಡುವ ಚಿಕಿತ್ಸೆ ಯಾವುದೇ ಫಲಾಪೇಕ್ಷೆಯಿಂದಲ್ಲ. 
ರೋಗಿಗೆ ವೈದ್ಯ ನೀಡುವ ಚಿಕಿತ್ಸೆ ವೈದ್ಯನ ಉತ್ಕರ್ಷಕ್ಕಾಗಲೀ , ದೊರಕುವ ಸಂಭಾವನೆಗಾಗಿ ಅಲ್ಲ. 
ಕೇವಲ ರೋಗಿಯ ಮೇಲಿನ ಅನುಕಂಪದಿಂದ ಚಿಕಿತ್ಸೆ ನೀಡಲಾಗುವುದು. 


ನೀತಿಸಂಹಿತೆ 

ವೈದ್ಯನೆನಿಸಿಕೊಳ್ಳಲು ಆಯುರ್ವೇದಶಾಸ್ತದ ಆಮೂಲಾಗ್ರ ಅಧ್ಯಯನ ಅಗತ್ಯ . 
ವೈದ್ಯನಲ್ಲಿ ಇರಬೇಕಾದ ಗುಣಗಳೆಂದರೆ - ಆತ್ಮ ನಿಗ್ರಹ, ಧೈರ್ಯ, ಚಿತ್ತಸ್ಥೆರ್ಯತೆ, ಸಚ್ಚಾರಿತ್ರ್ಯ , 
ಬುದ್ದಿಮತ್ತೆ, ಉತ್ತಮ ಸ್ಮರಣಶಕ್ತಿ , ಪರಿಶುದ್ದ ಮನಸ್ಸು ಮತ್ತು ದೇಹ ಶಾಸ್ತ್ರದ ಗ್ರಾಂಥಿಕ ಮತ್ತು 
ಪ್ರಾತ್ಯಕ್ಷಿಕ ಪರಿಣತಿ, ಅನುಭವ ಮುಖ್ಯ . 

ವೈದ್ಯವೃತ್ತಿಯಲ್ಲಿ ತೊಡಗಿರುವಾತ ಎಂದಿಗೂ ಯಶಸ್ಸು, ಧನ ಪ್ರಸಿದ್ದಿಯ ಬೆನ್ನು 
ಹತ್ತಬಾರದು. ರೋಗಿಯ ಸೇವೆಯೇ ಪರಮಕರ್ತವ್ಯ . ವೈದ್ಯನ ಮೇಲೆ ನಿಸ್ಸಿಮ ಭಕ್ತಿ ಮತ್ತು 
ನಂಬಿಕೆ ಇರಿಸುವ ರೋಗಿಗೆ ವೈದ್ಯ ಎಂದಿಗೂ ದ್ರೋಹವೆಸಗಬಾರದು. ರೋಗಿಯನ್ನು ತನ್ನ 
ಸ್ವಂತಬಂಧು ಅಥವಾ ಪುತ್ರನೆಂದು ಭಾವಿಸಬೇಕು ( ಚರಕ ಸೂ .15) 
- ವೈದ್ಯವೃತ್ತಿಯಲ್ಲಿ ನಿರತನಾದವನಿಗೆ ದಿನದಿನ ಹೊಸ ಅನುಭವ ಸಾಮಾನ್ಯ . ಅಂತಹ 
ಅನುಭವಗಳನ್ನು ಶಾಸ್ತ್ರೀಯ ದೃಷ್ಟಿಕೋನದಿಂದ ಪರ್ಯಾಲೋಚಿಸಿ ತನ್ನ ಪಾಂಡಿತ್ಯ 
ಬೆಳೆಸಿಕೊಳ್ಳಬೇಕು. ಇವೇ ಮುಂತಾದ ನೀತಿಗಳ ಬಗ್ಗೆ ವೈದ್ಯ ವಿದ್ಯಾಭ್ಯಾಸ ಪ್ರಾರಂಭದ 
ಮೊದಲೇ ವಿದ್ಯಾರ್ಥಿಯು ಶಪಥ ಮಾಡಬೇಕು. ಅಧಯ್ಯನಮಾಡಲು ಮೂರು 
ವಿಧಾನಗಳನ್ನು ಹೇಳಿದ್ದಾರೆ. ಮೊದಲನೆಯದು ಅಧ್ಯಯನ ವಿದ್ಯಾರ್ಥಿಯಾಗಿ 
ಕಲಿಯುವುದರಿಂದ ಜ್ಞಾನ ಉಂಟಾಗುತ್ತದೆ. ಎರಡನೆಯದು ಅಧ್ಯಾಪನ - ಆ ವೃತ್ತಿಯಿಂದ 
ಮತ್ತಷ್ಟು ಕಲಿಯಲು ಸಹಾಯವಾಗುತ್ತದೆ. ಮೂರನೆಯದು ತದ್ವಿದ್ಯಾ ಸಂಭಾಷಾ - ಇನ್ನಿತರ 
ಸಮಾನ ಜ್ಞಾನವಿರುವ ವೈದ್ಯರೊಂದಿಗೆ ಚರ್ಚಿಸುವುದರಿಂದ ಜ್ಞಾನಾರ್ಜನೆಯಾಗುತ್ತದೆ. 
ಇವೆಲ್ಲವು ಇಂದಿಗೂ ಅನ್ವಯವಾಗುವಂತಹವು. 


ಆಯುರ್ವೆದ ವಿಜ್ಞಾನ ಬೆಳವಣಿಗೆ - ಬಾಧಕಗಳು 

- ಕ್ರಿ. ಪೂ . 15ನೇ ಶತಮಾನದಿಂದ ಕ್ರಿ.ಶ. 5ನೇ ಶತಮಾನದವರೆಗೆ ನಡೆದುಬಂದ 
ಬೆಳವಣಿಗೆ , ಆವಿಷ್ಕಾರ, ವೈಜ್ಞಾನಿಕ ಮನೋಭಾವ, ಮುಂತಾದವುಗಳು ಕ್ರಮೇಣ 
ಕುಂಠಿತಗೊಳ್ಳಲು ಪ್ರಾರಂಭಗೊಂಡವು. ಇದಕ್ಕೆ ಮೂಲಕಾರಣ, ಈ ವಿಜ್ಞಾನಕ್ಕೆ ಬೇಕಾದ 
ರಾಜಾಶ್ರಯ , ದೇಶದ ಸುಭದ್ರತೆ , ಭಯಮುಕ್ತವಾತಾವರಣ , ಇಲ್ಲದಿರುವಿಕೆ, ಸಾವಿರಾರು 
ವರ್ಷಗಳಿಂದ, ಈ ದೇಶವನ್ನು ಪರಕೀಯರು ದಾಳಿಮಾಡಿ, ಆಕ್ರಮಿಸಿಕೊಂಡು ತಮ್ಮದೇ ಆದ 


32 


ವೈದ್ಯ ಪದ್ಧತಿಗಳನ್ನು ಹೇರಲು ಪ್ರಾರಂಭಿಸಿ ಆಯುರ್ವೇದವನ್ನು ಕಡೆಗಣಿಸಲು ಆರಂಭಿಸಿದರು. 
ಇದರಿಂದ ಉತ್ತೇಜನ ಸಿಗದೆ, ಆವಿಷ್ಕಾರಗಳು ನಡೆಯಲು ಸಾಧ್ಯವಾಗಲಿಲ್ಲ ಆದರೆ 
ಆಯುರ್ವೆದ ಸೂತ್ರದಂತೆ, ಚರಕಾಚಾರ್ಯರು ಹೇಳುತ್ತಾರೆ. ಆಯುರ್ವೇದಕ್ಕೆ 
ಖಂಡಿತವಾಗಿಯೂ ಕೊನೆಯಿಲ್ಲ. ಆದ್ದರಿಂದ ಉದಾಸೀನ ಮಾಡದೆ ಈ ಶಾಸ್ತ್ರದ 
ಅಧ್ಯಯನವನ್ನು ಮಾಡಲು ಯಾವಾಗಲೂ ತೊಡಗಬೇಕು. ವೈದ್ಯವೃತ್ತಿಯಲ್ಲಿ ಪ್ರಾವೀಣ್ಯವನ್ನು 
ಪಡೆಯಲು ಬೇರೆಯವರಿಂದ ಅಸೂಯೆಪಡದೆ ವಿಷಯಗಳನ್ನು ತಿಳಿಯಲು 
ಪ್ರವೃತ್ತರಾಗಬೇಕು. ಏಕೆಂದರೆ ಬುದ್ದಿವಂತರಿಗೆ ಇಡೀ ಪ್ರಪಂಚವೇ ಗುರು, ಮೂರ್ಖರಿಗೆ ಶತ್ತು. 
ಇದನ್ನು ತಿಳಿದ ಬುದ್ದಿವಂತರು ಅಮಿತ್ರರಾದರೂ ಸರಿ ಅವರಿಂದ ಧನ್ಯವಾದ, ಯಶಸ್ಸನ್ನು 
ಕೊಡುವ ಆಯಸ್ಸನ್ನು ವರ್ಧಿಸುವ, ಪುಷ್ಟಿಯನ್ನು ಕೊಡುವ, ಲೌಕಿಕವಾದ 
ವಿಚಾರಧಾರೆಗಳನ್ನು ಕೇಳಬೇಕು, ನಂತರ ಅನುಸರಿಸಬೇಕು. ಇದನ್ನು ಗಮನಿಸಿದರೆ ವಿಜ್ಞಾನಿಗೆ 
ಯಾವುದೇ ಬಾಧಕಗಳಿಲ್ಲ. ಎಲ್ಲರಿಂದಲೂ ಸಹ ಕಲಿಯುವುದು ಬೇಕಾದಷ್ಟಿದೆ. ಕಲಿಯಲು 
ಮುಕ್ತಮನಸ್ಸು, ಬುದ್ದಿ, ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳಬೇಕು. 

ಇಂತಹ ಮನೋಭಾವ, ರಾಜಕೀಯ ಒತ್ತಡಗಳಿಂದ ನಶಿಸಿ, ಆಯುರ್ವೇದ 
ಬೆಳೆಯಲು ಸಹಾಯವಾಗಲಿಲ್ಲ. ಆದರೆ 2000 ವರ್ಷಗಳ ಒತ್ತಡದ ನಂತರ , ಇಂದು 
ತನ್ನಲ್ಲಿರುವ ವೈಜ್ಞಾನಿಕ ತತ್ವಗಳು , ಪ್ರಾತ್ಯಕ್ಷಿಕ ಅನುಭವಗಳು, ತ್ರಿಕಾಲಾಬಾಧಿತ ಸತ್ಯಗಳಿಂದಾಗಿ, 
ಜಗತ್ತಿನ ಗಮನವನ್ನು ತನ್ನೆಡೆ ಸೆಳೆದುಕೊಳ್ಳುತ್ತಿದೆ. ಇದರಿಂದಾಗಿ ಸುಮಾರು 500 - 600 
ವರ್ಷಗಳ ಸ್ಥಗಿತ ಪ್ರಗತಿಯಿಂದ ಹೊರಬಂದು ನೂತನ ಶತಮಾನಕ್ಕೆ ಕಾಲಿಡುತ್ತಿರುವ 
ಸಂದರ್ಭದಲ್ಲಿ ಅನೇಕ ಸಂಶೋಧನೆಗಳು ಇಂದು ಜಗತ್ತಿನಾದ್ಯಂತ ನಡೆಯುತ್ತಿವೆ. 
ಇವುಗಳಿಂದಾಗಿ ವೈಜ್ಞಾನಿಕ ದೃಷ್ಟಿಕೋನ ಈ ವಿಜ್ಞಾನದ ಬಗ್ಗೆ ಮುಂಬರುವ ವರ್ಷಗಳಲ್ಲಿ 
ಬರುತ್ತದೆಂದು ಆಶಿಸೋಣ. . 


4 , ಲೋಹ ತಂತ್ರಜ್ಞಾನ 


ಟಿ. ಆರ್ . ಅನಂತರಾಮು 


ಮಾನವನ ವಿಕಾಸದ ಹೆಜ್ಜೆಗಳನ್ನು ಗುರುತಿಸಬೇಕಾದರೆ ಸಾಮಾನ್ಯವಾಗಿ 
ಶಿಲಾಯುಗದಿಂದಲೇ ನಾವು ಪ್ರಾರಂಭ ಮಾಡಬೇಕಾಗುತ್ತದೆ. ಅಂದರೆ 
ವಿಕಾಸದ ಬೇರೆ ಬೇರೆ ಹಂತಗಳಲ್ಲಿ ಸುತ್ತಮುತ್ತ ದೊರೆಯುತ್ತಿದ್ದ ವಸ್ತುಗಳನ್ನು 
ಮಾನವ ಹೇಗೆ ಬಳಸಿಕೊಂಡ ಎನ್ನುವುದು » ಅವನ ಬೌದ್ಧಿಕ 
ಬೆಳವಣಿಗೆಯನ್ನು ಸೂಚಿಸುತ್ತದೆ. ಇದು ಒಂದು ದಿನದಲ್ಲಿ ಆದಂತಹ 
ಪ್ರಗತಿಯಲ್ಲ; ಸಾವಿರಾರು ವರ್ಷಗಳೇ ಬೇಕಾದವು. ಪ್ರಾಚೀನ ಶಿಲಾಯುಗ 
ಈಗ್ಗೆ ಸುಮಾರು ಒಂದೂವರೆ ಲಕ್ಷ ವರ್ಷಗಳ ಹಿಂದೆ ಪ್ರಾರಂಭವಾಯಿತು. 
ಎಂದು ಹೇಳುತ್ತಾರೆ. ನವ ಶಿಲಾಯುಗ ಕೊನೆಯಾಗಿದ್ದು ಕ್ರಿ. ಪೂ . 
ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ಎಂದು ಅಂದಾಜು 
ಮಾಡಲಾಗಿದೆ. ಕ್ರಿ. ಪೂ . ಸುಮಾರು ಎರಡೂವರೆ ಸಾವಿರ ವರ್ಷಗಳ ಹಿಂದೆ 
ಲೋಹಯುಗ ಪ್ರಾರಂಭವಾಯಿತು. ಚಿನ್ನವನ್ನು ಬಿಟ್ಟರೆ ಅದುರಿನಿಂದ 
ಮೊತ್ತಮೊದಲು ಸಂಸ್ಕರಿಸಿ ಪಡೆದ ಲೋಹ ತಾಮ್ರ. ತಾಮ್ರವನ್ನು 
ವ್ಯಾಪಕವಾಗಿ ಬಳಸಿದ ಕಾಲವನ್ನು ತಾಮ್ರಯುಗ - ಕಂಚಿನಯುಗ ಎಂದು 
ಕರೆದಿದೆ. ಅನಂತರ ಪ್ರಾರಂಭವಾದ್ದು ಕಬ್ಬಿಣದ ಯುಗ. ಕ್ರಿ. ಪೂ . ಸಾವಿರದ 
ಎಂಟು ನೂರರಿಂದ ಸಾವಿರದ ಇನ್ನೂರು ವರ್ಷಗಳ ನಡುವಿನ 
ಅವಧಿಯಲ್ಲಿ ಭಾರತದಲ್ಲಷ್ಟೇ ಅಲ್ಲ, ಜಗತ್ತಿನ ಅನೇಕ ಭಾಗಗಳಲ್ಲಿ ಕಬ್ಬಿಣದ 
ಬಳಕೆ ಪ್ರಾರಂಭವಾಯಿತು. ಇನ್ನೊಂದು ಮುಖ್ಯವಾದ ಅಂಶವೆಂದರೆ ಈ 
ಯುಗದಲ್ಲಿ ಪ್ರಗತಿ ನಾಗಾಲೋಟದಲ್ಲಿ ಸಾಗಿತು. ಕಾರಣ ಕಬ್ಬಿಣದ ಅದುರು 
ಯಥೇಚ್ಛವಾಗಿ ದೊರೆಯುತ್ತಿತ್ತು. 


34 
ಅದರಿಂದ ಬಗೆಬಗೆಯ ಉಪಕರಣಗಳನ್ನು ಮಾಡುವುದಕ್ಕೆ ಸಾಧ್ಯವಾಯಿತು. ಕೃಷಿ 
ಕ್ಷೇತ್ರದಲ್ಲಂತೂ ಕಬ್ಬಿಣ ಒಂದು ರೀತಿಯಲ್ಲಿ ವರವೇ ಆಯಿತು ಎಂದೇ ಹೇಳಬಹುದು. 

ಈ ಒಂದೊಂದು ಹಂತದಲ್ಲೂ ಆಯಾ ಲೋಹ ಸಂಸ್ಕರಣೆ ಮಾಡುವುದು, 
ಅವುಗಳಿಗೇ ವಿಶಿಷ್ಟವಾದ ತಂತ್ರಜ್ಞಾನವನ್ನು ಕಂಡುಕೊಳ್ಳುವುದು ಒಂದು ಸವಾಲಾಗಿಯೇ 
ಇತ್ತು. ಇಂಥ ಸವಾಲನ್ನು ಸ್ವೀಕರಿಸಿದ ನಂತರ ನಮ್ಮ ಪ್ರಾಚೀನ ಭಾರತೀಯ ಲೋಹ 
ತಂತ್ರಜ್ಞರು ಯಶಸ್ವಿಯಾಗಿ ಲೋಹಸಂಸ್ಕರಣೆ ಮಾಡಿದರು. ಆ ಕ್ಷೇತ್ರದಲ್ಲಿ ಅದ್ವಿತೀಯ ಪ್ರಗತಿ 
ಸಾಧನೆ ಮಾಡಿದರು. ಇದಕ್ಕೆ ಒಂದಲ್ಲ ಬೇಕಾದಷ್ಟು ಉದಾಹರಣೆಗಳನ್ನು ಕೊಡಬಹುದು. 
ಕ್ರಿ.ಶ.ದ ಪ್ರಾರಂಭದಲ್ಲೇ ನಮ್ಮ ಕೋಲಾರದ ಗಣಿಗಳಲ್ಲಿ ಚಿನ್ನಕ್ಕಾಗಿ ನಮ್ಮ ಹಿಂದಿನವರು 
ಶೋಧನೆ ಮಾಡಿದ್ದರು. ಹಟ್ಟಿ ಚಿನ್ನದ ಗಣಿಗಳು ಇನ್ನೂ ಪುರಾತನ ಕಾಲಕ್ಕೆ ಸೇರಿವೆ. 
ರಾಜಾಸ್ತಾನದ ಆರಾವಳಿ ಪರ್ವತ ಶ್ರೇಣಿಯಲ್ಲಿ ಸತುವು- ಸೀಸದ ಗಣಿಗಳನ್ನು ಈಗ್ಗೆ ಎರಡು 
ಸಾವಿರ ವರ್ಷಗಳ ಹಿಂದೆಯೇ ತೋಡಿದ್ದರು ಎಂದು ಕಾರ್ಬನ್ ವಿಧಾನ ಬಳಸಿ ಕಾಲನಿರ್ಣಯ 
ಮಾಡಿದ್ದಾರೆ . ಇನ್ನು ಕಬ್ಬಿಣದ ವಿಚಾರ ತೆಗೆದುಕೊಂಡರೆ ಅದನ್ನು ಸಂಸ್ಕರಿಸುವ ಜಾಗಗಳು 
ಒಂದಲ್ಲ ಸಾವಿರಾರು ಸಿಕ್ಕುತ್ತವೆ. ಎಲ್ಲೆಲ್ಲಿ ಧಾರಾಳವಾಗಿ ಕಬ್ಬಿಣದ ಅದುರು ದೊರೆಯುತ್ತದೋ 
ಅಂಥ ಕಡೆ ಸಾಮಾನ್ಯವಾಗಿ ಕುಲುಮೆಗಳು ಇದ್ದದ್ದು ಕಂಡು ಬಂದಿವೆ. ಅದರಲ್ಲೂ ಪ್ರಾಚೀನ 
ಬುಡಕಟ್ಟು ಜನರು ಈ ಉದ್ಯಮವನ್ನು ಬೆಳೆಸುತ್ತ ಬಂದರು. ಈಗಲೂ ಸ್ಥಳೀಯ ಮಟ್ಟದಲ್ಲಿ, 
ಗ್ರಾಮೀಣ ಪ್ರದೇಶಗಳಲ್ಲಿ ಕಮ್ಮಾರರು ಕೆಲಸ ಮಾಡುವುದನ್ನು ನಾವುನೋಡಬಹುದು. 

ಲೋಹಗಳಲ್ಲಿ ಚಿನ್ನಕ್ಕೆ ಒಂದು ವಿಶಿಷ್ಟವಾದ ಸ್ಥಾನವಿದೆ. ಅದು ಲೋಹಗಳ ರಾಜ 
ರಾಜಲೋಹ. ದೇವತೆಗಳ ಅಲಂಕಾರಕ್ಕೆ ಚಿನ್ನಬೇಕು. ಅದು ದೇವ ಲೋಹ. ನಮಗೆ ಚಿನ್ನ 
ಅಲಂಕಾರಕ್ಕಷ್ಟೇ ಅಲ್ಲ, ಆಪತ್ಕಾಲಕ್ಕೂ ಬೇಕಾಗುತ್ತದೆ. ಎಲ್ಲಲೋಹಗಳಿಗಿಂತ ಚಿನ್ನಕ್ಕೆ ಪುರಾತನ 
ಇತಿಹಾಸವಿದೆ. ಋಗೈದದಲ್ಲಿ ಸಿಂಧೂ ನದಿಯನ್ನು ಹಿರಣ್ಯಾನಿ , ಹಿರಣ್ಯವರ್ಣೀ ಎಂದು 
ಕರೆದಿದ್ದಾರೆ. ಋಗೈದದ ಶ್ರೀಸೂಕ್ತದ ಮೊದಲ ಋಕ್ ಪ್ರಾರಂಭವಾಗುವುದೇ ಲಕ್ಷ್ಮೀ 
ಸ್ತುತಿಯಿಂದ. 

ಹಿರಣ್ಯವರ್ಣಾ೦ ಹರಿಣೀಂ ಸುವರ್ಣ ರಜತಸ್ರಜಾಂ 

ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀ ಜಾತವೇದೋ ಮ ಆವಹ. 
ಇದರ ಅರ್ಥ : ಸಮಸ್ತವನ್ನೂ ತಿಳಿದಿರುವ ಎಲೈ ಅಗ್ನಿಯೇ , ನೀನು ಚಿನ್ನದಂತಿರುವ, ಶರೀರ 
ಕಾಂತಿಯಿಂದ ಬೆಳಗುತ್ತಿರುವವಳೂ , ಗೌರವ ವರ್ಣವುಳ್ಳವಳೂ ಅಥವಾ ಹೆಣ್ಣು ಜಿಂಕೆ ರೂಪ 
ಧರಿಸಿರುವಳೂ , ಚಂದ್ರನಂತೆ ಆಹ್ಲಾದಕರ ಕಾಂತಿಯುಳ್ಳವಳೂ ಸಮಸ್ತ ಲಕ್ಷಣಗಳಿಂದ 


35 
ಕೂಡಿದವಳೂ ಆದಶ್ರೀದೇವಿ ಎಂಬ ದೇವತೆಯನ್ನು ನನ್ನ ಬಳಿಗೆ ಕರೆದುಕೊಂಡು ಬಾ . 

ಋಗೈದದಲ್ಲಿ ಚಿನ್ನವನ್ನು ಹದಿನಾರು ಹೆಸರುಗಳಿಂದ ಕರೆದಿದೆ. ರುಕ್ಕ ಅಂದರೆ 
ಆಭರಣ ರೂಪದ ಚಿನ್ನ , ಜಾತರೂಪ ಅಂದರೆ ಮೂಲರೂಪದ ಅಥವಾ ಆಭರಣವಾಗಿ 
ಬಳಸದೇ ಇರುವ ಚಿನ್ನ , ಯಜ್ಞಯಾಗಾದಿಗಳಲ್ಲಿ ಬಲಿಯನ್ನು ಚುಚ್ಚಲು ಚಿನ್ನದ ಸೂಜಿ 
ಬಳಸುತ್ತಿದ್ದರು ಎನ್ನುವ ವಿಚಾರ ಶತಪಥ ಬ್ರಾಹ್ಮಣದಲ್ಲಿದೆ. ಅಮರಸಿಂಹನ ಅಮರಕೋಶದಲ್ಲಿ 
ವೈಶ್ಯವರ್ಗ ಎಂಬ ಒಂದು ಅಧ್ಯಾಯ ಇದೆ. ಅದರಲ್ಲಿ ಚಿನ್ನಕ್ಕೆ ಸ್ವರ್ಣ, ಸುವರ್ಣ, ಗಾಂಗೇಯ, 
ಕರ್ಬುರ ಮುಂತಾಗಿ ಇಪ್ಪತ್ತಮೂರು ಹೆಸರುಗಳು ಇವೆ. 


ಮತೃಪುರಾಣದಲ್ಲಿ ಜಂಬೂನದಿ ಕುರಿತು ಒಂದು ವರ್ಣನೆ ಇದೆ. 

ತತ್ರ ಜಂಬೂನದಂ ನಾಮ ಕನಕ ದೇವಭೂಷಣಂ 

ಇಂದ್ರಗೋಪಕ ಸಂಕಾಶಂ ಜಾಯತೇ ಭಾಸುರಂ ಚಯತ್ 
ಆ ಪ್ರದೇಶದಲ್ಲಿ ಬಂಗಾರ ದೊರೆಯುತ್ತದೆ. ಜಂಬೂನದಿಯ ದಡದಲ್ಲಿ 
ದೊರೆಯುವುದರಿಂದ ಅದಕ್ಕೆ ಜಾಂಬೂನದ ಎಂದು ಹೆಸರು. ಅದು ದೇವತೆಗಳ ಅಲಂಕಾರಕ್ಕೆ 
ಯೋಗ್ಯವಾದದ್ದು. ಇಂದಗೋಪಎನ್ನುವುದು ಹುಳುವಿನಂತೆ ಪ್ರಕಾಶಮಾನವಾದದ್ದು. 

- ಅಥರ್ವವೇದದಲ್ಲಿ ತೊಂಬತ್ತೊಂದು ಸಲ ಚಿನ್ನದ ಹೆಸರು ಬರುತ್ತದೆ. ಚಂದ್ರ, 
ಸುವರ್ಣ, ಹರಿತ ಇವೆಲ್ಲ ಚಿನ್ನಕ್ಕೆ ವೇದದಲ್ಲಿರುವ ಬೇರೆ ಬೇರೆ ಹೆಸರುಗಳು. ಉಪ್ಪನ್ನು ಬಳಸಿ 
ಚಿನ್ನವನ್ನು ಹೇಗೆ ಶುದ್ದಿಮಾಡಬೇಕು ಎನ್ನುವ ವಿವರಣೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ 
ಬರುತ್ತದೆ. ಹಿಂದೆ ವ್ಯವಹಾರಕ್ಕೆ ನಿಷ್ಠ' ಎನ್ನುವ ಚಿನ್ನದ ನಾಣ್ಯ ಚಲಾವಣೆಯಲ್ಲಿತ್ತು, ಕಾರ್ಶ 
ಅಂದರೆ ಹದಿನಾರು ಹಣಗಳ ಬೆಲೆಯ ಚಿನ್ನದ ನಾಣ್ಯ . 

ವೇದೋಪನಿಷತ್ತುಗಳಲ್ಲಿ, ಪುರಾಣ ಗ್ರಂಥಗಳಲ್ಲಿ ಚಿನ್ನದ ಬಗ್ಗೆ ಇಷ್ಟೆಲ್ಲ ವರ್ಣನೆ 
ಇದ್ದರೂ ಚಿನ್ನದ ಅದುರು ಎಲ್ಲಿ ಸಿಕ್ಕುತ್ತದೆ , ಅದನ್ನು ಹೇಗೆ ಗಣಿಮಾಡಬೇಕು ಮುಂತಾದ 
ಅಂಶಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಅವುಗಳಲ್ಲಿ ನಮಗೆ ಸಿಕ್ಕುವುದಿಲ್ಲ. ಆದರೆ ಕೌಟಿಲ್ಯನ 
ಅರ್ಥಶಾಸ್ತ್ರದಲ್ಲಿ ಚಿನ್ನವನ್ನು ಶುದ್ದಿಮಾಡುವ ವಿಧಾನದ ಬಗ್ಗೆ ವಿವರಣೆ ಇದೆ.“ ಚಿನ್ನಕ್ಕೆ ಸೀಸವನ್ನು 
ಸೇರಿಸಿ ಚೆನ್ನಾಗಿ ತಟ್ಟಬೇಕು. ಒಂದುವೇಳೆ ಇದರಿಂದಲೂ ಶುದ್ದವಾಗದಿದ್ದರೆ, ಹಸುವಿನ ಸಗಣಿ 
ಬೆರೆಸಿ ಮೃದುವಾಗಿ ಮರದ ಕುಟ್ಟಿಯಲ್ಲಿ ಕುಟ್ಟಿ ಶುದ್ಧಮಾಡಬೇಕು, ಎಂದು ಕೌಟಿಲ್ಯ 
ಹೇಳುತ್ತಾನೆ. ಚಿಕಿತ್ಸೆಗಾಗಿ ಲೋಹಗಳನ್ನು ಬಳಸುವ, ಆಯುರ್ವೇದ ಪದ್ದತಿಯನ್ನು ರಸಶಾಸ್ತ್ರ 
ಎಂದು ಕರೆಯುತ್ತಾರೆ. ವಾಗ್ಗಟ ರಚಿಸಿದ ' ರಸರತ್ನ ಸಮುಚ್ಚಯ ' ಎನ್ನುವ ಗ್ರಂಥದಲ್ಲಿ 


ಯಾವಯಾವ ಲೋಹ ಯಾವ ಗುಂಪಿಗೆ ಸೇರುತ್ತದೆ ಎನ್ನುವ ವರ್ಗೀಕರಣ ಕೂಡ 
ಮಾಡಿರುವುದನ್ನು ನಾವುನೋಡಬಹುದು. 

ಶುದ್ದಂಲೋಹಂಕನಕರಜತಂ ಭಾನುಲೋಹಾಶ ಸಾರಮ್ | 
ಪೂತಿಲೋಹಂದ್ವಿತಯಮುದಿತಂ ನಾಗವಂಗಾಭಿಧಾನಮ್ || 
ಮಿಶ್ರಲೋಹಂತ್ರಿತಯಮುದಿತಂ ಪಿತ್ತಲಂ ಕಾಂಸ್ಯವರ್ತಮ್ | 

ಧಾತುರ್ಲೊಹೇಲುಹ ಇತಿ ಮತ:ಸೋsಪಿಕರ್ಷಾರ್ಥವಾಚ ।। 
ಶುದ್ದ ಲೋಹಗಳು ನಾಲ್ಕು - ಸ್ವರ್ಣ, ರಜತ, ತಾಮ್ರ ಹಾಗೂ ಅಯಸ್ ಅಂದರೆ 


ಕಬ್ಬಿಣ. 


ಎರಡು ಪ್ರತಿಲೋಹಗಳು - ನಾಗ ಅಂದರೆ ಸೀಸ, ವಂಗ ಅಂದರೆ ತವರ 
ಮಿಶ್ರಲೋಹಗಳು ಮೂರುಪಿತ್ತಲ - ಹಿತ್ತಾಳೆ, ಕಾಂಸ್ಯ -ಕಂಚು ಮತ್ತು ವರ್ತಲೋಹ. 

ಲೋಹಎನ್ನುವ ಶಬ್ದ ' ಲುಕ್” ಎನ್ನುವ ಧಾತುವಿನಿಂದ ಬಂದದ್ದು. ಅದರ ಅರ್ಥ 
ಹೊರತೆಗೆಯುವುದು, ಎಳೆಯುವುದು ಎಂದು. 

- ವಾಗ್ಧಟನ ಪ್ರಕಾರ ಐದು ಬಗೆ ಚಿನ್ನ ಇದೆ - ಪ್ರಕೃತ ಸ್ವರ್ಣ, ಸಹಜ ಸ್ವರ್ಣ, 
ಅಗ್ನಿಸಂಭವ ಸ್ವರ್ಣ, ಖನಿಜಸ್ವರ್ಣ ಹಾಗೂ ಪಾರವೇಧಿ ಸ್ವರ್ಣ. ಹಾಗೆಯೇ ಚಿನ್ನಕ್ಕೆ ಪುಟಕೊಟ್ಟು 
ಹೇಗೆ ಶುದ್ದಿಮಾಡಬೇಕು, ಅದರ ಬಣ್ಣವನ್ನು ಇನ್ನೂ ಕಾಂತಿ ಬರುವ ಹಾಗೆ ಹೇಗೆ ಮಾಡಬೇಕು 
ಎನ್ನುವುದನ್ನು ಸಹ ವಾಗೃಟ ವಿವರಿಸುತ್ತಾನೆ : 

ಕರ್ಷಪ್ರಮಾಣಂ ತು ಸುವರ್ಣ ಪತ್ರಂ 
ಶರಾವರುದ್ಧಂ ಪುಟುಧಾತುಯುಕ್ತಂ । 
ಅಂಗಾರಸಂಸ್ಥಂ ಪ್ರಹರಾರ್ಧಮಾನಂ 
ಧಾತೇನ ತತ್ಪಾನ್ನನು ಪೂರ್ಣವರ್ಣಮ್ || 

ಒಂದು ಕರ್ಷ ಅಂದರೆ ಒಂದು ತೊಲದಷ್ಟು ಸೂಕ್ಷ್ಮ ಕಂಟಕವೇದಿ 
ಪತ್ರಗಳನ್ನು ತಯಾರಿಸಿ, ಗೈರಿಕ ಅಂದರೆ ಕಬ್ಬಿಣದ ಅದುರಾದ ಹೆಮಟೈಟ್ ಮತ್ತು 
ಸೈಂಧವ ಲವಣಗಳ ಮಿಶ್ರಣವನ್ನು ಅವುಗಳ ಮೇಲೆ ಲೇಪಿಸಿ ಶರಾವ 
ಸಂಪುಟದಲ್ಲಿಟ್ಟು ಅರ್ಧಪ್ರಹರದವರೆಗೆ ಇದ್ದಲಿನ ಬೆಂಕಿಯಲ್ಲಿಟ್ಟು ದಮನ 
ಮಾಡುವುದರಿಂದ ಸುವರ್ಣವು ಪೂರ್ಣವರ್ಣ ಅಂದರೆ ಉತ್ತಮ ವರ್ಣವನ್ನು 


37 


ತಳೆಯುತ್ತದೆ. 

ಹಾಗೆ ನೋಡಿದರೆ ಚಿನ್ನಕ್ಕೆ ವಿಶೇಷವಾದ ಸಂಸ್ಕರಣಾ ತಂತ್ರ ಬೇಕಾಗಿಲ್ಲ. ನದಿಯ 
ಮೆಕ್ಕಲಿನಲ್ಲಿ ದೊರೆಯುತ್ತಿದ್ದ ಚಿನ್ನದ ರೇಕುಗಳನ್ನು ಸೋಸಿ ನೇರವಾಗಿ 
ಘಟ್ಟಿಮಾಡಬಹುದಾಗಿತ್ತು. ಅಲ್ಲದೆ, ಚಿನ್ನ ನೈಸರ್ಗಿಕವಾಗಿ ಶಿಲೆಯಲ್ಲಿ ದೊರೆಯುವುದರಿಂದ 
ಕುಟ್ಟಿ ಪುಡಿಮಾಡಿ ಬೇರ್ಪಡಿಸುವುದು ತುಂಬ ಸುಲಭ. ಚಿನ್ನವನ್ನು ಪುಡಿಯಿಂದ 
ಬೇರ್ಪಡಿಸುವುದು ಇನ್ನೂ ಸುಲಭ. ಚಿನ್ನದ ಸಾಂದ್ರತೆ ಹೆಚ್ಚು. ನೀರಿನಲ್ಲಿ ಜಾಲಿಸಿದರೆ ಮೇಲಿನ 
ಕಲ್ಲು, ಮಣ್ಣು ಸುಲಭವಾಗಿ ಬೇರ್ಪಡುತ್ತವೆ, ಚಿನ್ನ ತಳದಲ್ಲಿ ಕೂತಿರುತ್ತದೆ. ಚಿನ್ನ ದೊರೆಯುವ 
ಜಾಗದಲ್ಲಿ ಅಲ್ಲಿನ ಕಲ್ಲು ಬಂಡೆಗಳಲ್ಲಿ ಗುಳಿಮಾಡಿ ಕುಟ್ಟಿ, ಹತ್ತಿರದ ನದಿ, ತೊರೆಗಳಲ್ಲಿಸೋಸಿ 
ಚಿನ್ನ ತೆಗೆದಿರುವ ಗುರುತು ಕರ್ನಾಟಕದಲ್ಲಿ ನೂರಾರಿವೆ. ರಾಯಚೂರಿನ ಹಟ್ಟಿ ಸುತ್ತಮುತ್ತ, 
ಕೋಲಾರದ ಚಿನ್ನದ ಗಣಿಗಳ ಬಳಿ, ಗದುಗಿನ ಸುತ್ತಮುತ್ತ ಚಿನ್ನ ಇರುವ ಜಾಗದಲ್ಲಿ ಈಗಲೂ 
ಇಂತಹ ಗುರುತುಗಳು ಉಳಿದಿವೆ. 
- ನಿಜವಾದಲೋಹತಂತ್ರಜ್ಞಾನ ಬೆಳಕಿಗೆ ಬಂದದ್ದು ತಾಮ್ರವನ್ನು ಪಡೆಯಬೇಕಾದರೆ. 
ತಾಮ್ರ ಪಡೆಯುವುದಕ್ಕೆ ಮುಂಚೆ ಆದಿಮಾನವನಿಗೆ ಶಿಲೆಗಳ ಆಯುಧವೇ ಪ್ರಧಾನವಾಗಿತ್ತು . 
ಅಂತಹ ಶಿಲಾಯುಧಗಳನ್ನು ಬೇಟೆ ಕೊಲ್ಲುವುದಕ್ಕೆ ಬಳಸಬಹುದಾಗಿತ್ತೇ ವಿನಾ ಹೆಚ್ಚು 
ನಾಜೂಕಾದ ಕೆಲಸ ಮಾಡುವುದಕ್ಕೆ ಆಗುತ್ತಿರಲಿಲ್ಲ. ತಾಮ್ರವನ್ನು ಸಂಸ್ಕರಣೆ ಮಾಡುವುದಕ್ಕೆ 
ಪ್ರಾರಂಭ ಮಾಡಿದ ಮೇಲೆ ನಾಗರಿಕತೆ ಬೇರೆ ದಾರಿಯನ್ನೇ ಹಿಡಿಯಿತು. ಬಲೂಚಿಸ್ಥಾನ, 
ಸಿಂಧೂಕಣಿವೆ , ನಮ್ಮ ರಾಜಾಸ್ತಾನ, ಈ ಭಾಗಗಳಲ್ಲಿ , ಹರಪ್ಪ ನಾಗರಿಕತೆಗೆ ಮೊದಲೇ ಇದ್ದ 
ವಸಾಹತುಗಳಲ್ಲಿ ತಾವು ಅಷ್ಟೇ ಅಲ್ಲ, ಕಂಚನ್ನು ಕೂಡ ಧಾರಾಳವಾಗಿ ಬಳಸಿದ್ದಾರೆ. ಆ ಕಾಲದ 
ಬಗೆಬಗೆಯ ಕಂಚಿನ ವಸ್ತುಗಳು ದೊರೆತಿವೆ. ಕ್ರಿ. ಪೂ . ಮೂರನೇ ಸಹಸ್ತಮಾನದ ಮೊದಲ 
ಭಾಗದಲ್ಲೇ ತಾಮ್ರದ ಬಳಕೆ ಇತ್ತು ಎಂದು ಇತಿಹಾಸಕಾರರ ಅಭಿಪ್ರಾಯ . ಆಗಿನಿಂದ ಕ್ರಿ. ಪೂ . 
ಮೊದಲನೇ ಸಹಸ್ರಮಾನದ ಮೊದಲ ಭಾಗದವರೆಗೆ , ಅಂದರೆ ಕಬ್ಬಿಣದ ಬಳಕೆ ಬರುವವರೆಗೆ 
ತಾಮ್ರದಯುಗ ಸಾಕಷ್ಟು ಪ್ರಭಾವ ಬೀರಿತ್ತು. ಹರಪ್ಪ ನಾಗರಿಕತೆಯಲ್ಲಂತೂ ತಾಮ್ರ - ಕಂಚಿನ 
ಬಳಕೆ ಸಾಕಷ್ಟು ಇತ್ತು ಎನ್ನುವುದನ್ನು ನಾವುನೋಡುತ್ತೇವೆ. 

ನಾವು ಒಂದು ಮುಖ್ಯವಾದ ಪ್ರಶ್ನೆಗೆ ಉತ್ತರ ಪಡೆಯಬೇಕಾಗಿದೆ. ಭಾರತದಲ್ಲಿ 
ತಾಮ್ರ ಸಂಸ್ಕರಣೆಯ ತಂತ್ರಜ್ಞಾನ ಸ್ವತಂತ್ರವಾಗಿ ಬೆಳೆಯಿತೆ? ಈ ಕುರಿತು ವ್ಯಾಪಕವಾಗಿ 
ಸಂಶೋಧನೆ ಮಾಡಿರುವ ತಂತ್ರಜ್ಞರು, ಇತಿಹಾಸಕಾರರು ಈ ಪ್ರಶ್ನೆಗೆ ' ಇಲ್ಲ' ಎಂದು ಉತ್ತರ 
ಕೊಡುತ್ತಾರೆ . ಪ್ರಾರಂಭದಲ್ಲಿ, ಅಂದರೆ ಸಿಂಧೂ ಕಣಿವೆ ನಾಗರಿಕತೆಗಿಂತ ಮೊದಲು, ಇಲ್ಲಿ ತಾಮ್ರ 
ಸಂಸ್ಕರಣೆ ಮಾಡಿರುವುದಕ್ಕೆ ಯಾವುದೇ ಆಧಾರ ನಮ್ಮಲ್ಲಿಲ್ಲ. ಇಂದಿನ ಕುರುದ್ ಪರ್ವತ 
ಶ್ರೇಣಿಯಲ್ಲಿ ತಾಮ್ರದ ದೊಡ್ಡ ನಿಕ್ಷೇಪ ಇದೆ. ಅದಕ್ಕಿಂತ ಮುಖ್ಯವಾದ ಅಂಶ ಅಂದರೆ ಅಲ್ಲಿ 


38 


ತಾಮ್ರಸಂಸ್ಕರಣೆಯನ್ನು ವ್ಯಾಪಕವಾಗಿ ಹಿಂದೆ ಮಾಡಿದ್ದಾರೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ಪ್ರಾಚೀನ 
ಕುಲುಮೆಗಳು ಕೂಡ ಪತ್ತೆಯಾಗಿವೆ. ಅವು ಕ್ರಿ . ಪೂ . ಐದನೇ ಸಹಸ್ರಮಾನಕ್ಕೆ ಸೇರಿವೆ ಎಂದು 
ಅಧ್ಯಯನದಿಂದ ತಿಳಿದುಬಂದಿದೆ. ಇಂತಹವೇ ಪುರಾವೆಗಳು ಆಫ್ಘಾನಿಸ್ತಾನದ 
ಮುಂಡಿಗಾಕ್ ಎನ್ನುವ ಜಾಗದಲ್ಲೂ ಸಿಕ್ಕಿವೆ. ಅಲ್ಲಿ ತವರದ ನಿಕ್ಷೇಪಕೂಡಇದೆ. ತಾಮಕ್ಕೆ ತವರ 
ಬೆರೆಸಿ ಕ್ರಿ. ಪೂ . ನಾಲ್ಕನೆಯ ಸಹಸ್ರಮಾನದಲ್ಲಿ ಅಲ್ಲಿ ಕಂಚನ್ನು ಉತ್ಪಾದನೆ ಮಾಡಿದ್ದಾರೆ . ಸಿಂಧೂ 
ಕಣಿವೆ ನಾಗರಿಕತೆಯ ಅನಂತರದ ಕಾಲದಲ್ಲಿ ಅಂದರೆ ಕ್ರಿ. ಪೂ . 2000 ದಿಂದ 1200ವರ್ಷಗಳ 
ನಡುವಿನ ಅವಧಿ ಎಂದು ನಾವು ಭಾವಿಸಿದರೆ, ರಾಜಾಸ್ತಾನ, ಗುಜರಾತ್, ಮಧ್ಯಪ್ರದೇಶ ಈ 
ಭಾಗಗಳಲ್ಲಿ ನಡೆಸಿರುವ ಉತ್ಕನನದಲ್ಲಿ ಆ ಕಾಲದ ತಾಮ್ರದ ಪಾತ್ರೆ , ಉಪಕರಣ, ಕಂಚಿನ 
ವಸ್ತುಗಳು ಕೂಡಸಿಕ್ಕಿವೆ. 

ತಾಮ್ರದ ಸಂಸ್ಕರಣೆ, ಅದಕ್ಕೆ ಸಂಬಂಧಿಸಿದ ತಂತ್ರಜ್ಞಾನ ಮೊದಲು ಪೂರ್ವ 
ಇರಾಕ್‌ನಲ್ಲಿ ಪ್ರಾರಂಭವಾಯಿತು. ನಮ್ಮಲ್ಲಿ ತಂತ್ರಜ್ಞಾನ ಹರಪ್ಪ ನಾಗರಿಕತೆಗಿಂತ ಮೊದಲು 
ಇದ್ದಂತೆ ಕಾಣುತ್ತಿಲ್ಲ. ಇಲ್ಲಿನ ತಂತ್ರಜ್ಞರು ಕೂಡ ಆಫ್ಘಾನಿಸ್ತಾನ, ಬಲೂಚಿ ಸ್ತಾನದಲ್ಲಿ 
ದೊರೆಯುತ್ತಿದ್ದ ತಾಮ್ರದ ಅದುರನ್ನೇ ಅವಲಂಬಿಸಿರಬಹುದು ಎನ್ನುವ ಅಭಿಪ್ರಾಯ ಇದೆ. 
ಮುಂದೆ ಈ ಕಸುಬು ಆರಾವಳಿ ಪರ್ವತ ಶ್ರೇಣಿಯ ಸುತ್ತಮುತ್ತ ಬೆಳೆಯಿತು. ಏಕೆಂದರೆ ಅಲ್ಲಿ 
ಸಾಕಷ್ಟು ದೊಡ್ಡ ಪ್ರಮಾಣದ ತಾಮ್ರದ ನಿಕ್ಷೇಪಗಳು ಇವೆ. ಈಗಲೂ ಆರಾವಳಿ ಪರ್ವತ 
ಶ್ರೇಣಿಯೇ ನಮ್ಮತಾವು ನಿಕ್ಷೇಪದ ಭಂಡಾರ ಎನ್ನಬಹುದು. 
- ಹಾಗಾದರೆ ತಾಮ್ರದ ಅದುರಿನಿಂದ ಲೋಹ ತೆಗೆಯುವುದಕ್ಕೆ ಬಳಸುತ್ತಿದ್ದ 
ತಂತ್ರಜ್ಞಾನ ಯಾವುದು ಎನ್ನುವ ಪ್ರಶ್ನೆ ಎದುರಾಗುತ್ತದೆ. ಆರಾವಳಿ ಪರ್ವತ ಸಾಲಿನ ತಾಮ್ರದ 
ಜಾಡನ್ನು ಪರಿಶೋಧಿಸಿದಾಗ ಅನೇಕ ಅಂಶಗಳು ಹೊರಬಂದವು. ಅದರಲ್ಲೂ ತಾಮ್ರದ 
ಬಹುಮುಖ್ಯ ಜಾಡು ಎಂದು ಭಾವಿಸಿರುವ ಖೇತ್ರಿ - ದರೀಬ ಈ ಭಾಗದಲ್ಲಿ ಸಮೀಕ್ಷೆ 
ಮಾಡಿದಾಗ ಏಳೆಂಟು ಮೀಟರು ಆಳ ಹೋಗಿರುವ ಪುರಾತನ ತಾಮ್ರದ ಅನೇಕ ಗಣಿಗಳು 
ಪತ್ತೆಯಾಗಿವೆ. ಸುತ್ತ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವ ಅದುರನ್ನು ತೆಗೆದ ನಂತರ ಉಳಿದ ವ್ಯರ್ಥ 
ಪದಾರ್ಥ, ಹಳೇ ಕುಲುಮೆ , ಮಡಕೆ ಚೂರುಗಳು , ಊದುಕೊಳವೆ ಇಂತಹವೆಲ್ಲ 
ಕಂಡುಬಂದಿವೆ. ರೇಡಿಯೋ ಕಾರ್ಬನ್ ವಿಧಾನದಿಂದ ಇವುಗಳು ಯಾವ ಕಾಲಕ್ಕೆ ಸೇರಿವೆ 
ಎನ್ನುವುದನ್ನು ನಿರ್ಣಯ ಮಾಡಿದ್ದಾರೆ. ಸುಮಾರು 3,000 ವರ್ಷಗಳ ಹಿಂದೆ ಇಲ್ಲಿ ತಾಮ್ರವನ್ನು 
ಗಣಿಮಾಡಿ ಅದುರನ್ನು ಸಂಸ್ಕರಿಸಿ ಲೋಹವನ್ನು ಪಡೆದಿದ್ದಾರೆ . 

ತಾಮ್ರದ ಮುಖ್ಯ ಅದುರು ಚಾಲ್ಗೊಪೈರೈಟ್. ಇದರಲ್ಲಿ ತಾಮ್ರ , ಸಿಡ್ 
ರೂಪದಲ್ಲಿರುತ್ತದೆ. ತಾಮ್ರವಿರುವ ಅದುರಿನ ಮೇಲೆ ಇರುವ ಶಿಲೆಗಳಲ್ಲಿ ಸಾಮಾನ್ಯ ವಾಗಿ 


39 


ಹಸುರು - ನೀಲಿ ಬಣ್ಣ ದಟ್ಟೆಸಿರುತ್ತದೆ. ಏಕೆಂದರೆ ಈ ಬಣ್ಣವನ್ನು ಕೊಡುವುದು ಕೂಡ ತಾಮ್ರದ 
ಅದುರುಗಳೇ . ಇದನ್ನು ಮಾಲಕೈಟ್ ಮತ್ತು ಅಜ್ಯೂರೈಟ್ ಎಂದು ಕರೆಯುತ್ತೇವೆ. ಇವುಗಳನ್ನು 
ಬಣ್ಣದ ಆಧಾರದ ಮೇಲೆ ಹಿಂದಿನವರು ಗುರುತಿಸುತ್ತಾ ಇದ್ದರು. ಗಣಿಮಾಡುವುದಕ್ಕೆ ಇವೇ 
ಮೂಲಆಧಾರ . ಬೆಂಕಿಕೊಟ್ಟುಮೂಲಶಿಲೆಯಿಂದ ಅದುರನ್ನು ತೆಗೆಯುತ್ತಿದ್ದರು. ಗಣಿಯಿಂದ 
ಹೊರತೆಗೆದ ಮೇಲೆಅದುರನ್ನು ಸಣ್ಣಗೆ ಕುಟ್ಟಿ ಪುಡಿಮಾಡುತ್ತಿದ್ದರು. ಇಳಿಜಾರಾದ ಬಂಡೆಗಳಲ್ಲಿ 
ಸಾಲು ಸಾಲಾಗಿ ಕುಳಿಗಳನ್ನು ಮಾಡಿ ಅದುರಿನ ಪುಡಿಯನ್ನು ಇದರ ಮೇಲೆ ಸುರಿಯುತ್ತಿದ್ದರು. 
ಗುರುತ್ವದಿಂದಾಗಿ ದಟ್ಟವಾದ ಅದುರಿನ ಅಂಶ ಕುಳಿಯಲ್ಲಿ ಸೇರುತ್ತಿತ್ತು. ಹಗುರವಾದ 
ಶಿಲಾಪದಾರ್ಥ ಜಾರಿ ಪ್ರತ್ಯೇಕವಾಗುತ್ತಿತ್ತು. ಅಶುದ್ಧ ವಸ್ತುಗಳನ್ನು , ವ್ಯರ್ಥ ಪದಾರ್ಥಗಳನ್ನು ಹೀಗೆ 
ಬೇರ್ಪಡಿತ್ತಾ ಇದ್ದರು. ಅನಂತರ ಅದುರನ್ನು ಹುರಿಯುತ್ತಿದ್ದರು. ಏಕೆಂದರೆ ಹೀಗೆ ಹುರಿದಾಗ 
ತಾಮ್ರದ ಅದುರಿ ನಲ್ಲಿರುವಂತಹ ಗಂಧಕದ ಅಂಶ ಉರಿದುಹೋಗುತ್ತಿತ್ತು. ಕುಲುಮೆಗೆ ಹಾಕಿ 
ಅದುರನ್ನು ಕರಗಿಸಿದಾಗ ಅದರಲ್ಲಿದ್ದ ಕಬ್ಬಿಣದ ಅಂಶ ಕಿಟ್ಟದ ರೂಪದಲ್ಲಿ ತೇಲುತ್ತಿತ್ತು. ಕಿಟ್ಟವನ್ನು 
ಹೊರಹಾಕುವುದಕ್ಕೆ ಕುಲುಮೆಯಲ್ಲಿ ತೂತ ಮಾಡುತ್ತಾ ಇದ್ದರು. ತಾಮ್ರದ ಸಾಪೇಕ್ಷ ಸಾಂದ್ರತೆ 
8.9, ಕಿಟ್ಟದ ಸಾಂದ್ರತೆ 4, ಅದರಿಂದ ದ್ರವರೂಪದಲ್ಲಿ ತಾಮ್ರ ಕುಲುಮೆಯ ತಳದಲ್ಲಿ 
ಉಳಿಯುತ್ತಿತ್ತು. ' ಭಾರ' ' ಹಗುರ ' ಎನ್ನುವ ವೈಜ್ಞಾನಿಕ ಸತ್ಯವನ್ನು ಅವರು ಕಂಡುಕೊಂಡಿದ್ದರು. 
ಕುಲುಮೆಗಳಲ್ಲಿ ಅದುರನ್ನು ಕರಗಿಸುವುದಕ್ಕೆ ಸಣ್ಣ ಗಾತ್ರದ ಮೂಸೆಗಳನ್ನು ಬಳಸುತ್ತಿದ್ದರು. 
ತಾವು ಕರಗಲು 1083 ಡಿಗ್ರಿ ಸೆಂ . ಉಷ್ಣತೆ ಬೇಕಾಗುತ್ತದೆ. ಇದನ್ನು ಕುಲುಮೆಗಳಲ್ಲಿ ಅವರು 
ಸಾಧಿಸಿದ್ದಾರೆ. ಅದುರಿನ ಜೊತೆ ಬೆರೆತಿರುವ ಕಬ್ಬಿಣದ ಅಂಶವನ್ನು ತೆಗೆಯುವುದಕ್ಕೆ ಮರಳು 
ಬಳಸುತ್ತಿದ್ದರು. ಕ್ರಿ. ಪೂ . ಮೂರನೇ ಸಹಸ್ರಮಾನದ ಹೊತ್ತಿಗೆ ನಮ್ಮಲ್ಲಿ ತಾಮ್ರದ ತಂತ್ರಜ್ಞಾನ 
ಉನ್ನತಮಟ್ಟದಲ್ಲಿತ್ತು ಎಂದೇ ಹೇಳಬಹುದು. 

ಕೌಟಿಲ್ಯ ಅರ್ಥಶಾಸ್ತ್ರ ರಚಿಸುವ ಹೊತ್ತಿಗೆ ನಮಗೆ ಅತ್ಯವಶ್ಯಕವಾಗಿ ಬೇಕಾಗಿದ್ದ 
ಸರಿಸುಮಾರು ಎಲ್ಲ ಖನಿಜ/ಲೋಹಗಳ ಬಗ್ಗೆ ವ್ಯಾಪಕವಾದ ಜ್ಞಾನವಿತ್ತು. 

“ಸರ್ವಧಾತೂನಾಂ ಗೌರವವೃದ್ಧ ಸತ್ವವೃದ್ಧಿ: 

ಇದು ಕೌಟಿಲ್ಯ ಲೋಹಗಳ ಗುಣಗಳ ಬಗ್ಗೆ ಕಂಡುಕೊಂಡತಹ ಸತ್ಯ . ಇದರ ಅರ್ಥ 
ಲೋಹದ ಅದುರು ಯಾವುದೇ ಆಗಿರಬಹುದು. ಅದರ ತೂಕ ಅರ್ಥಾತ್ ಸಾಂದ್ರತೆ 
ಹೆಚ್ಚಾದಷ್ಟೂ ಅದರಲ್ಲಿರುವಲೋಹದ ಅಂಶವೂ ಹೆಚ್ಚುತ್ತ ಹೋಗುತ್ತದೆ. 

ಆಧುನಿಕ ಲೋಹತಂತ್ರಜ್ಞಾನದ ದೃಷ್ಟಿಯಿಂದಲೂ ಈ ಹೇಳಿಕೆಗೆ ವೈಜ್ಞಾನಿಕ 
ಮಹತ್ವವಿದೆ. 


ಪಿಂಗಲೋ ಹರಿತಃ ಪಾಟಲೋ ಲೋಯಿತೋ ವಾ ತಾಮ್ರಧಾತು: 

ತಾಮ್ರದ ಅದುರು ಹಸುರು. ಕೆಂಪು- ಪಾಟಲವರ್ಣದಲ್ಲಿರುತ್ತದೆ. ಹೌದು, ತಾಮ್ರದ 
ಅದುರುಗಳಾದ ಮಾಲಕೈಟ್, ಚಾಲ್ಗೊಪೈರೈಟ್‌ಗಳು ಈ ಬಣ್ಣದಲ್ಲೇ ಸಿಕ್ಕುವುದು. 

ರಸ ತಯಾರಿಕೆಯಲ್ಲಿ ವಾಗ್ಗಟಾಚಾರ್ಯ ಮಾಕ್ಷಿಕ ಅಂದರೆ ತಾಮ್ರದ ಅದುರಾದ 
ಚಾಲೋಪೈರೈಟ್, ವಿಮಲ ಅಂದರೆ ಕಾಪರ್‌ಗ್ಲಾನ್ಸ್ ಇವುಗಳನ್ನು ಹೇಗೆ ಶುದ್ದಿಮಾಡಬೇಕು 
ಎಂದು ವಿವರಿಸುತ್ತಾನೆ. ಇದರಲ್ಲಿ ಹೇಳಿರುವ ಟಂಕಣ ಮೇಷಶೃಂಗೀ , ಲಕುಚ ಮುಂತಾದ 
ಪರಿಕರಗಳು ಯಾವುವು ಎನ್ನುವುದರ ಬಗ್ಗೆ ವಸ್ತುನಿಷ್ಠ ಸಂಶೋಧನೆ ಮಾಡಿದರೆ, ಅವುಗಳ 
ರಾಸಾಯನಿಕ ಗುಣಗಳ ಬಗ್ಗೆ ಹೆಚ್ಚಿನ ಅಂಶ ತಿಳಿಯಬಹುದು. 

ಮಿಶ್ರಲೋಹಗಳಾದ ಕಂಚು ಮತ್ತು ಹಿತ್ತಾಳೆ ಇವೆರಡರಲ್ಲೂ ಮೂಲಲೋಹವಾಗಿ 
ತಾವು ಬಳಕೆಯಾಗುತ್ತದೆ. ತಾಮ್ರಕ್ಕೆ ತವರ ಬೆರೆಸಿದಾಗ ಅದು ಕಂಚು ಎನ್ನುವ 
ಮಿಶ್ರಲೋಹವಾಗುತ್ತದೆ ಎನ್ನುವುದನ್ನು ಕಂಡುಕೊಳ್ಳಬೇಕಾದರೆ ಸಾಕಷ್ಟು ಸಮಯ, ಪ್ರಯೋಗ 
ಆಗಿರಬಹುದು. ಶೇ . 15 ಭಾಗ ತವರ ಸೇರಿಸಿದರೆ ಮಾತ್ರ ತಾಮ್ರದಿಂದ ಕಂಡು ಬರುತ್ತದೆ 
ಎನ್ನುವುದನ್ನು ಅನುಭವದ ಮೇಲೆ ಕಂಡುಕೊಂಡರು. ಎರಕಹೊಯ್ದಾಗ ಬೇಕಾದ ಆಕೃತಿ 
ಪಡೆಯಬಹುದು ಎನ್ನುವುದನ್ನು ಅನಂತರದ ನಿರಂತರ ಪ್ರಯೋಗದಿಂದ ಕಂಡುಕೊಂಡರು. 
ಗುಡಿಗೋಪುರಗಳಲ್ಲಿ ಘಂಟೆಗಳು ನಿನಾದ ಮಾಡುವುದನ್ನು ಯಾರು ತಾನೆ ಕೇಳಿಲ್ಲ? 
ಘಂಟೆಗಳನ್ನು ಮಾಡುವುದು ಕಂಚಿನಿಂದಲೇ . ಕಲಚನ್ನು ಉತ್ಪಾದಿಸಬೇಕಾದರೆ ಮಿಶ್ರಲೋಹದ 
ಉಷ್ಣತೆಯನ್ನು ಇಳಿಸಬೇಕಾದ್ದು ಅನಿವಾರ್ಯ. ಈಗಾಗಲೇ ಹೇಳಿದ ಹಾಗೆ ತಾವು 1083 ಡಿಗ್ರಿ 
ಸೆಂ . ಉಷ್ಣತೆಯಲ್ಲಿ ಕರಗುತ್ತದೆ. ತವರ ಬೆರೆಸಿದಾಗ ಇದರ ಉಷ್ಣತೆ 980 ಡಿಗ್ರಿ ಸೆಂ . ಗೆ 
ಇಳಿಯುತ್ತದೆ. ಎರಕ ಹೊಯ್ಯಬೇಕಾದರೆ ಈ ಉಷ್ಣತೆ ಕಾಪಾಡಿಕೊಳ್ಳಬೇಕಾದ್ದು ಅತ್ಯವಶ್ಯಕ. 
ಇದರ ಹಿಂದಿನ ವೈಜ್ಞಾನಿಕ ಸತ್ಯವೇನು? ಈ ಉಷ್ಣತೆಯಲ್ಲಿ ಯಾವ ಬದಲಾವಣೆ ಆಗುತ್ತದೆ? 
ಕರಗಿದ ಈ ಮಿಶ್ರಲೋಹ ಆಕ್ಸಿಜನ್ನನ್ನು ಹೀರಿಕೊಂಡು ಕುಸ್ ಆನ್ಲೈಡ್ ಉತ್ಪಾದಿಸುವ ಬದಲು 
ಲೋಹದ ಕಣಗಳಲ್ಲಿ ಈ ಆನ್ಲೈಡನ್ನು ಬಂಧಿಸಿ ಇಡೀ ಲೋಹಕ್ಕೆ ಮೃದುತ್ವ ತಂದುಕೊಡುತ್ತದೆ. 
ಬಡಿದಾಗ ತಗಡಾಗಿ ವಿಸ್ತರಿಸುವ ಗುಣ ಅದಕ್ಕೆ ಬರುತ್ತದೆ. 

ಘಂಟೆಗೆ ಬೇಕಾದ ತವರ ಹಿಂದೆ ನಮ್ಮಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ 
ದೊರೆಯುತ್ತಿರಲಿಲ್ಲ. ಖೇತ್ರಿ ಅಥವಾ ಬಲೂಚಿಸ್ತಾನಗಳಲ್ಲಿ ತವರದ ನಿಕ್ಷೇಪ ಇರಲಿಲ್ಲ. 
ಮಲಯ - ಸುಮಾತ್ರ- ಬರ್ಮ ಮುಂತಾದ ಕಡೆ ಇದ್ದ ತವರದ ನಿಕ್ಷೇಪವನ್ನು ನಮ್ಮವರು 
ಬಳಸಿರಬಹುದು, 

ಯಜುರ್ವೇದದಲ್ಲಿ ತವರದ ಬಗ್ಗೆ ಉಲ್ಲೇಖ ಇದೆ. ರುದ್ರ ಅಧ್ಯಾಯ ಚಮಕ 


- 41 
ಪ್ರಶ್ನದಲ್ಲಿ ತವರವನ್ನು 'ತ್ರಪು' ಎಂದು ಕರೆದಿದೆ. ' ತಪಶ್ಚಮೆ' ಅಂದರೆ ತವರವನ್ನು 
ಪಡೆಯುವಂತಾಗಲಿ ಎನ್ನುವುದು ಇದರ ಅರ್ಥ, 

ಲೋಹಾಧ್ಯಕ್ಷ ಸ್ತಾಮ್ರ ಸೀಗ ಇದು ವೈಕೃಂತಕಾರ ಕೂಟವೃತ್ತಕ ಸತಾಲ 

ಲೋಹಕರ್ಮಾಂತಾನ್ ಕಾರಮೇಡ್ ಲೋಹ ಭಾಂಡ ವ್ಯವಹಾರಂ 
ಚ 


ಅಂದರೆ ಲೋಹಾಧ್ಯಕ್ಷನಾದವನು ತಾಮ್ರ , ಸೀಸ, ತವರ , ವೈಕೃಂತಕ , ಹಿತ್ತಾಳೆ, 
ಉಕ್ಕು,ಕಂಚು, ಕಬ್ಬಿಣ ಹಾಗೂ ಈ ಲೋಹಗಳ ವ್ಯಾಪಾರಕ್ಕಾಗಿ ಕಾರ್ಖಾನೆ ಸ್ಥಾಪಿಸಬೇಕು. 

ಅರ್ಥಶಾಸ್ತ್ರದಲ್ಲಿ ಬರುವ ಈ ಉಪದೇಶ ಆಗ್ಗೆ ಲಭ್ಯವಿದ್ದ ಲೋಹಗಳ ಬಗ್ಗೆ 
ಅತ್ಯುಪಯುಕ್ತ ತಿಳಿವನ್ನು ನಮಗೆನೀಡುತ್ತದೆ. 

ಕಾಂಸ್ಯ ಅಂದರೆ ಕಂಚು, ಪಿತ್ತಲ ಅಂದರೆ ಹಿತ್ತಾಳೆ, ವಂಗ ಅಂದರೆ ತವರ , ಕಂಚನ್ನು 
ಹೇಗೆ ತಯಾರಿಸಬೇಕು, ಅದನ್ನು ತಯಾರಿಸುವುದಕ್ಕೆ ಯಾವ ಯಾವ ಪ್ರಮಾಣದಲ್ಲಿ ತವರ 
ಬೆರೆಸಬೇಕು ಎನ್ನುವುದನ್ನು ಕೂಡ' ರಸರತ್ನ ಸಮುಚ್ಚಯ ' ದಲ್ಲಿ ವಿವರಿಸಿದೆ. 

ಅಷ್ಟಭಾಗೇನತಾಣದ್ವಿ ಭಾಗ ಖರಕೇಣ ಚ | 
ವಿದ್ರುತೇನ ಭವೇತ್ಕಾಂಸ್ಯ ತತ್‌ಸೌರಾಷ್ಟ್ರಭವಂ ಶುಭಮ್ || 

ಎರಡು ಭಾಗ ಶುದ್ಧ ತಾಮ್ರ , ಎರಡು ಭಾಗ ಶುದ್ಧ ವಂಗವನ್ನು ಕೂಡಿಸಿ ಕರಗಿಸಿದರೆ, 
ಕಾಂಸ್ಯ ದೊರೆಯುತ್ತದೆ.ಸೌರಾಷ್ಟ್ರ ದೇಶದಲ್ಲಿ ದೊರೆಯುವ ಕಾಂಸ್ಯ ಉತ್ತಮವಾದ್ದು. 

ಹಿತ್ತಾಳೆ ವಿಚಾರದಲ್ಲೂ ಅಷ್ಟೇ . ತಾವಕ್ಕೆ ಶೇ . 10 ರಿಂದ 12 ಭಾಗ ಸತು ( ಜಿಂಕ್ ) 
ಬೆರೆಸಿದರೆ ಅದು ಹಿತ್ತಾಳೆ. ಈ ಮಿಶ್ರಲೋಹವನ್ನು ಮೊದಲು ತಯಾರಿಸಿದ ಖ್ಯಾತಿ ಕೂಡ 
ನಮ್ಮದೇ . ಸತುವಿನ ತಂತ್ರಜ್ಞಾನ ಪಡೆದಿದ್ದರೆ ಮಾತ್ರ ಹಿತ್ತಾಳೆಯಂತಹ ಮಿಶ್ರಲೋಹತಯಾರಿಕೆ 
ಸಾಧ್ಯ. ಆದರೆ ಸತುವನ್ನು ಪಡೆಯುವುದು ಅಷ್ಟು ಸುಲಭವಲ್ಲ. ಅಂದರೆ ಅದರ ತಂತ್ರಜ್ಞಾನ 
ಜಟಿಲ ಎಂದೇ ಹೇಳಬಹುದು. ಏಕೆಂದರೆ ಸತುವಿಗೆ 410ಡಿಗ್ರಿ ಸೆಂ . ಉಷ್ಣತೆ ಕೊಟ್ಟರೆ ಅದು 
ಕರಗುತ್ತದೆ. ಆದರೆ ಮೂಲ ಅದುರಿನಿಂದ ಅದನ್ನು ಬೇರ್ಪಡಿಸಬೇಕೆಂದರೆ 1000 ದಿಂದ 1200 
ಡಿಗ್ರಿ ಸೆಂ . ಉಷ್ಣತೆ ಕೊಡಬೇಕು. ಈ ಉಷ್ಣತೆ ನಿಯಂತ್ರಿಸಬೇಕಾಗುತ್ತದೆ. ಹೆಚ್ಚಿನ ಉಷ್ಣತೆ 
ನೀಡಿದರೆ ಅದು ಬಾಷ್ಪವಾಗಿ ನಷ್ಟವಾಗಿ ಹೋಗುತ್ತದೆ. ದ್ರವರೂಪದಲ್ಲಿ ಅದನ್ನು ಹಿಡಿದಿಡಬೇಕು 
ಎಂದರೆ ತುಂಬ ಎಚ್ಚರಿಕೆ ವಹಿಸಬೇಕಾಗುತ್ತದೆ. 

ಆರಾವಳಿ ಪರ್ವತ ಸಾಲಿನಲ್ಲಿ ಇರುವ ಜಾವರ್ ಎಂಬ ಗಣಿ ಪ್ರದೇಶದಿಂದಲೇ 


42 


ಸತುವಿನ ಉತ್ಪಾದನೆ ಆಗುತ್ತಿದೆ. ಈಗ್ಗೆ ಎರಡು ಸಾವಿರ ವರ್ಷಗಳ ಹಿಂದೆ ಅಲ್ಲಿ ಸತುವಿನ 
ಗಣಿಮಾಡಿ ಸತುವನ್ನು ಬಾಷ್ಪಮಾಡಿ ಸಂಗ್ರಹಿಸುತ್ತಾ ಇದ್ದರು. ಅಲ್ಲಿ ಬಳಸುತ್ತಿದ್ದ ಕುಲುಮೆ, ಬೇರೆ 
ಬೇರೆ ಬಗೆಯ ಕೋಷ್ಠಿಗಳು, ಮೂಸೆ, ಮಡಕೆಗಳು ಮುಂತಾದವನ್ನು ಈಗಲೂ ಅಲ್ಲಿ 
ಕಾಣಬಹುದು. ಅಲ್ಲಿ ಸ್ಟಾಲೆರೈಟ್ ಎಂಬ ಅದುರು ಸಿಕ್ಕುತ್ತದೆ. ಅದನ್ನು ಬಳಸಿ ಸತುವನ್ನು 
ಸಾಂದ್ರೀಕರಣ ಮಾಡುತ್ತಾ ಇದ್ದರು . ಸತುವಿನ ಸಂಸ್ಕರಣೆ ಅಂದರೆ ಆಸವನ 
( ಡಿಸ್ಟಿಲೇಷನ್ )ಮೂಲಕ ಬಾಷ್ಪವನ್ನು ಸಂಗ್ರಹಿಸಿ ಅದನ್ನು ಅನಂತರ ದ್ರವರೂಪಕ್ಕೆ ತರುತ್ತಾ 
ಇದ್ದರು. ಈ ಕ್ರಿಯೆ ಮಾಡಬೇಕಾದರೆ ಕುಲುಮೆಯಲ್ಲಿ ಅಪಕರ್ಷಣ ಅಂದರೆ ರಿಡಕ್ಷನ್ 
ವಾತಾವರಣವನ್ನು ನಿರ್ಮಿಸಬೇಕಾಗಿತ್ತು. ಕಾರ್ಬನ್ ಮಾನಾಕ್ಸೆಡ್ ಪೂರೈಕೆ ಮಾಡಿ ಇಂತಹ 
ವಾತಾವರಣವನ್ನು ನಿರ್ಮಿಸುತ್ತಿದ್ದರು. ಮೂಸೆಗಳನ್ನು ತಲೆಕೆಳಗಾಗಿ ಇಟ್ಟು ಅದರಲ್ಲಿ ಸತುವಿನ 
ಬಾಷ್ಪವನ್ನು ಸಂಗ್ರಹ ಮಾಡುತ್ತ ಇದ್ದರು. ಒಂದು ಪಾಳೆಯದಲ್ಲಿ ಮೂವತ್ತಾರು ಮೂಸೆಗಳನ್ನು 
ಇಟ್ಟು ಬಾಷ್ಪವನ್ನು ಅದರಲ್ಲಿ ಹಿಡಿದಿಡುತ್ತಿದ್ದರು. ಇದಕ್ಕಾಗಿ ತಿರ್ಯಕ್ ಯಂತ್ರ ಎನ್ನುವ 
ಉಪಕರಣವನ್ನು ಬಳಸುತ್ತಿದ್ದರು. ಈ ಬಗೆಯ ಯಂತ್ರಗಳ ಬಗ್ಗೆ ಅಂಗಾರ - ಪಾತಾಲ, ಗಾರ , 
ಮೂಷಾಇಂತಹ ಕೋಷ್ಠಿಗಳ ಬಗ್ಗೆ ರಸರತ್ನ ಸಮುಚ್ಚಯದಲ್ಲಿ ಹೆಚ್ಚಿನ ವಿವರಣೆ ಇದೆ. ಖರ್ಪರ 
ಅಂದರೆ ಸತು. ವೃಂತಕ ಅಂದರೆ ಬದನೇಕಾಯಿ ಆಕಾರದ ಮೂಸೆ. ಇದನ್ನು ಬೋರಲಾಗಿಟ್ಟು 
ಖರ್ಪರದ ಬಾಷ್ಪ ಸಂಗ್ರಹಿಸುವ ವಿಧಾನವನ್ನೂ ಕೂಡ ಈ ಕೃತಿಯಲ್ಲಿ ತಿಳಿಸಿದೆ. 

- ಜಾವರ್‌ ಗಣಿ ಸುತ್ತಮುತ್ತ ಬಿದ್ದಿರುವ ರಾಶಿ ರಾಶಿ ಸತುವಿನ ಸಂಸ್ಕರಣೆಯ ವ್ಯರ್ಥ 
ಪದಾರ್ಥವನ್ನು ನೋಡಿದರೆ ಬಹುಶಃ ಒಂದು ಲಕ್ಷ ಟನ್ನು ಅದುರನ್ನು ಅಲ್ಲಿ ಸಂಸ್ಕರಿಸಿದ್ದಾರೆ 
ಎಂದು ಒಂದು ಅಂದಾಜು. ಅಂದರೆ ಹಿತ್ತಾಳೆ ತಯಾರಿಕೆ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ 
ಆಗಿರಬಹುದು. ಈ ತಂತ್ರಜ್ಞಾನ ಒಮ್ಮೆ ಕರಗತವಾಯಿತು ಎಂದರೆ ಮುಂದೆ ಇನ್ನೂ ಸುಧಾರಿತ 
ತಂತ್ರಜ್ಞಾನ ಬಂದಿದೆ ಎಂದು ಅರ್ಥ. ಅನಂತರ ಹಿಂದು, ಜೈನ, ಬೌದ್ದಧರ್ಮದವರು 
ಪ್ರತಿಮೆಗಳನ್ನು ಮಾಡುವುದಕ್ಕೆ ಪಂಚಲೋಹವನ್ನು ಬಳಸಿದರು. ತಾಮ್ರ - ಸತು -ಸೀಸ, ಬೆಳ್ಳಿ, 
ಚಿನ್ನ ಇವೇ ಪಂಚಧಾತುಗಳು. 

ಕಬ್ಬಿಣಯುಗಕ್ಕೆ ಕಾಲಿಡುತ್ತಲೇ ನಮ್ಮ ಪ್ರಗತಿ ನಾಗಾಲೋಟದಲ್ಲಿ ಓಡಿತು. 
ತಾಮ್ರಯುಗದಲ್ಲಿ ಪಡೆದ ಮಿಶ್ರಲೋಹ ತಯಾರಿಕೆಯ ಅನುಭವ, ಗಣಿ ಕೌಶಲ ಇವೆಲ್ಲ 
ಕಬ್ಬಿಣದ ಸಂಸ್ಕರಣೆಗೆ ಬಹಳ ಉಪಯುಕ್ತವಾಗಿ ಕಂಡುಬಂದಿತು. ಮೊದಲೇ ತಿಳಿಸಿದಂತೆ 
ತಾಮ್ರ , ಬೆಳ್ಳಿ, ಸೀಸ, ತವರ ಇವುಗಳಿಗೆ ಹೋಲಿಸಿದರೆ ಕಬ್ಬಿಣ ಧಾರಾಳವಾಗಿ ಸಿಕ್ಕುತ್ತದೆ ಎಂದು 
ಹೇಳಬಹುದು. 

ಮೊದಲು ಕಬ್ಬಿಣದ ಲೋಹತಂತ್ರಜ್ಞಾನ ಏಷ್ಯ ಮೈನರ್‌ನಲ್ಲಿ ಹಿಟೈಟ್ ಜನಾಂಗದ 


43 | 
ಕುಲ ಕಸುಬಾಗಿತ್ತು ಎಂದು ಚರಿತ್ರೆಕಾರರು ಹೇಳುತ್ತಾರೆ. ಕ್ರಿ. ಪೂ . ಸುಮಾರು 1200 ವರ್ಷಗಳ 
ಹಿಂದೆ ಆ ಜನಾಂಗ ಅನ್ಯರ ದಾಳಿಗೆ ತುತ್ತಾಗಿ ಬುಡಕಟ್ಟಿನವರು ಬೇರೆ ಬೇರೆ ಕಡೆ 
ವಲಸೆಹೋದರು. ಪಶ್ಚಿಮ ಏಷ್ಯಕ್ಕೂ ನಿಧಾನವಾಗಿ ಈ ತಂತ್ರಜ್ಞಾನ ಹರಡಿತು ಎನ್ನುವ 
ಅಭಿಪ್ರಾಯ ಇದೆ. ಅದೇ ಸುಮಾರಿಗೆ ಭಾರತದಲ್ಲೂ ಸ್ವತಂತ್ರವಾಗಿ ಕಬ್ಬಿಣದ ಸಂಸ್ಕರಣೆ 
ಪ್ರಾರಂಭವಾಯಿತು. ಈ ತಂತ್ರಜ್ಞಾನ ಕೂಡ ಮೊದಲು ಸಾಕಷ್ಟು ಸಮಸ್ಯೆ ಒಡ್ಡಿದೆ. ಏಕೆಂದರೆ 
ಕಬ್ಬಿಣದ ಅದುರಿನಲ್ಲಿ ಸಾಕಷ್ಟು ಅನುಪಯುಕ್ತ ವಸ್ತುಗಳು ಸೇರಿರುತ್ತವೆ. ಕಬ್ಬಿಣ ಬಹು ಬೇಗ 
ಅಕ್ಸಿಜನ್ನನ್ನು ಆಕರ್ಷಿಸುತ್ತದೆ. ಹೀಗಾಗಿ ಕುಲುಮೆಯಲ್ಲಿ ಅಪಕರ್ಷಣ ಸ್ಥಿತಿಯನ್ನು 
ಕಾಯ್ದುಕೊಳ್ಳುವುದು ತುಂಬ ಕಷ್ಟ. ನಿರಂತರವಾಗಿ ಈ ಪ್ರಯೋಗ ಮಾಡಿ, ಸುಮಾರು 300 
ವರ್ಷಗಳ ನಂತರ ಈ ತಂತ್ರಜ್ಞಾನ ನಮ್ಮಲ್ಲಿ ಯಶಸ್ಸು ಕಂಡಿದೆ. ಆಗ ಅದುರನ್ನು ಸಂಸ್ಕರಿಸುವಾಗ 
ಬರುತ್ತಿದ್ದ ಕಿಟ್ಟವನ್ನು ನಿವಾರಿಸುವುದಕ್ಕೆ ಯಾವ ಉಪಾಯವೂ ಇರಲಿಲ್ಲ. ಕಾದ ಕಬ್ಬಿಣವನ್ನು 
ಬಡಿದೂ ಬಡಿದೂ ಅಶುದ್ದ ವಸ್ತುಗಳನ್ನು ತೆಗೆದು ಹಾಕಬೇಕಾಗಿತ್ತು. ಇಂಥ ಕಬ್ಬಿಣದಿಂದ 
ಉತ್ತಮ ಗುಣಮಟ್ಟದ ಉಪಕರಣವನ್ನು ಮಾಡುವುದಕ್ಕೆ ಆಗುತ್ತಿರಲಿಲ್ಲ . ಅದು 
ಗಟ್ಟಿಯಾಗಬೇಕು ಎಂದರೆ ಹೊಸ ಪ್ರಯೋಗ ಮಾಡಬೇಕಾಗಿ ಬಂತು. ಈ ಪ್ರಯೋಗದ 
ಫಲವಾಗಿ ಕಂಡುಕೊಂಡ ಸತ್ಯ ಎಂದರೆ ಕಾರ್ಬನ್ ಸೇರಿಸುವುದು, ಶೇ . 0.15 ರಿಂದ 19 
ಪ್ರಮಾಣ ಕಾರ್ಬನ್ ಬೆರೆಸಿದರೆ ಕಬ್ಬಿಣ ಗಟ್ಟಿಯಾಗುತ್ತದೆ ಎನ್ನುವುದು ಸುಧಾರಿತ ತಂತ್ರಜ್ಞಾನ. 
ಇದೇ ಉಕ್ಕಿನ ಉತ್ಪಾದನೆಗೆ ನಾಂದಿಯಾಯಿತು. ಮೊದಮೊದಲು ಕಾರ್ಬನ್ನನ್ನು ನೇರವಾಗಿ 
ಅದುರಿಗೆ ಬೆರೆಸುತ್ತಾ ಇರಲಿಲ್ಲ. ಇದ್ದಲಿನ ಸ್ತರಮಾಡಿ, ಕಾದ ಕಬ್ಬಿಣವನ್ನು ಅದರ ಮೇಲಿಟ್ಟು 
ಬಡಿಯುತ್ತ ಇದ್ದರು. ಅನಂತರ ಇಂಗಾಲವನ್ನು ಪೂರೈಸುವುದಕ್ಕೆ ನೇರವಾಗಿ ಚಕ್ಕೆ , ಇದ್ದಿಲು 
ಬಳಸುತ್ತಾ ಇದ್ದರು. 

* ಕಬ್ಬಿಣದ ತಂತ್ರಜ್ಞಾನ ಎಂದ ತಕ್ಷಣ ನಮಗೆ ನೆನಪಿಗೆ ಬರುವುದು ದೆಹಲಿಯ ಕಬ್ಬಿಣದ 
ಕಂಬ , ಬುಡದಲ್ಲಿ ಒಂದೂವರೆ ಮೀಟರು ಸುತ್ತಳತೆ ಇರುವ, ಆರು ಟನ್ನು ತೂಕದ ಈ ಕಂಬ 
ಮಳೆ - ಗಾಳಿ - ಬಿಸಿಲಿಗೆ ಸತತವಾಗಿ 1,500 ವರ್ಷಗಳಿಂದ ತೆರೆದು ಕೊಂಡಿದ್ದರೂ ಅದು ಸ್ವಲ್ಪ 
ಕೂಡ ಮುಕ್ಕಾಗಿಲ್ಲ, ತುಕ್ಕು ಹಿಡಿದಿಲ್ಲ. ಈ ಕಂಬವನ್ನು ಮಥುರಾದಲ್ಲಿ ತಯಾರಿಸಿ ಕ್ರಿ.ಶ. 1050ರಲ್ಲಿ 
ಅನಂಗಪಾದ ಎನ್ನುವ ರಾಜ ದೆಹಲಿಗೆ ಸ್ಥಳಾಂತರ ಮಾಡಿದ. ಈಗ ಅದು ಕುತುಬ್‌ಮಿನಾರ್ 
ಎದುರಲ್ಲೇ ಇದೆ. ಈ ಕಂಬ ಒಂದೇ ಒಂದು ದೊಡ್ಡ ಕಬ್ಬಿಣದ ತುಂಡಲ್ಲ. 200 ತುಂಡುಗಳನ್ನು 
ಎಷ್ಟು ನಾಜೂಕಾಗಿ ಕೂಡಿಸಿದ್ದಾರೆ ಎಂದರೆ ನಮಗೆ ಜೋಡಿಸಿರುವ ಭಾಗ ಯಾವುದು ಎಂದು 
ಗೊತ್ತಾಗುವುದೇ ಇಲ್ಲ. ಮೃದುಕಬ್ಬಿಣದಿಂದ ಮಾಡಿದಂತಹ ಕಂಬ ಇದು. ಭಾರತದಲ್ಲಿ ಉತ್ಕೃಷ್ಟ 
ಲೋಹತಂತ್ರಜ್ಞಾನ ಇತ್ತು ಎಂದು ಹೇಳುವುದಕ್ಕೆ ಇದು ಜೀವಂತ ಸಾಕ್ಷಿ . ತುಕ್ಕು ಹಿಡಿಯದೇ 
ಇರುವುದಕ್ಕೆ ಏನು ಕಾರಣ? ಉತ್ಕೃಷ್ಟ ಗುಣಮಟ್ಟವನ್ನು ಹೇಗೆ ಕಾಪಾಡಿಕೊಂಡು ಬಂದರು 


44 


ಎನ್ನುವುದನ್ನು ಈಗಿನ ಲೋಹತಂತ್ರಜ್ಞರು ಅಧ್ಯಯನ ಮಾಡಿದ್ದಾರೆ. 

ಮೊದಲನೆಯದು, ಈ ಕಂಬ ತಯಾರಿಸಿರುವುದು ಮೃದುಕಬ್ಬಿಣದಿಂದ, ಅದರಲ್ಲಿ 
ಸೇರಿಕೊಂಡಿರುವ ಕಿಟ್ಟ ಹೊರಮೈಗೆ ಅಂಟಿಕೊಂಡು ಕಂಬಕ್ಕೆ ಭದ್ರವಾದ ರಕ್ಷಣೆ ಕೊಟ್ಟಿದೆ. 
ಮೂಲಕಬ್ಬಿಣದಲ್ಲಿ ರಂಜಕದ ಅಂಶ ಸ್ವಲ್ಪ ಹೆಚ್ಚಾಗಿಯೇ ಇದೆ. ಇದು ತುಕ್ಕಾಗದಂತೆ ತಡೆದಿದೆ. 
ಅಲ್ಲದೆ ಇದರಲ್ಲಿರುವ ಮ್ಯಾಂಗನೀಸ್ ಅಂಶ ಕಡಿಮೆ . ಹಾಗೆಯೇ ಗಂಧಕ ಅಂಶ ಕೂಡಕಡಿಮೆ 
ಇದೆ. ಈ ಕಂಬನೆಟ್ಟಾಗ ಸುತ್ತಲ ವಾತಾವರಣದಲ್ಲಿ ಕ್ಲೋರಿನ್ ಅಂಶ ಹೆಚ್ಚಾಗಿರಲಿಲ್ಲ. ಇದೂ 
ಅಲ್ಲದೆ ಕಬ್ಬಿಣವನ್ನು ಸಾಕಷ್ಟು ಬಡಿದೂ ಬಡಿದೂ ರೂಪಕೊಟ್ಟಾಗ ಅದು ಸಂಕೋಚನವಾಗಿ ಆ 
ಶಕ್ತಿ ಕೂಡ ಕಂಬ ಮುಕ್ಕಾಗದಂತೆ ನೆರವಾಗಿದೆ ಎಂದು ತಜ್ಞರು ಹಲವಾರು ಕಾರಣಗಳನ್ನು 
ನೀಡಿದ್ದಾರೆ. 

ಹಾಗೆ ನೋಡಿದರೆ ವೇದಗಳ ರಚನೆಯ ಕಾಲಕ್ಕೆ ಕಬ್ಬಿಣದ ಬಳಕೆಯ ಬಗ್ಗೆ ಸ್ಪಷ್ಟ 
ತಿಳಿವು ಇತ್ತು ಎಂದು ಹೇಳಬಹುದು. ಯಜುರ್ವೇದ ಮತ್ತು ಅಥರ್ವವೇದದಲ್ಲಿ ಕಬ್ಬಿಣದ 
ಸಲಕರಣೆಯ ಅನೇಕ ಹೆಸರುಗಳು ಬರುತ್ತವೆ. 'ಅಯಸ್' ಎನ್ನುವ ಪದ ಕಬ್ಬಿಣವನ್ನು 
ಸೂಚಿಸುತ್ತದೆ ಎಂದು ಹೇಳುತ್ತಾರೆ. 

ಅಲೆಕ್ಸಾಂಡರ್ ನಮ್ಮ ದೇಶದ ಮೇಲೆ ದಂಡೆತ್ತಿ ಬಂದಾಗ ಅವನಿಗೆ ಪುರೂರವ 
ಮೂವತ್ತು ಪೌಂಡ್ ತೂಕದ ಕಬ್ಬಿಣದ ಉಂಡೆಗಳನ್ನು ಕಾಣಿಕೆ ಕೊಟ್ಟಿದ್ದನಂತೆ. ಆ 
ವೇಳೆಗಾಗಲೇ ಯುದ್ಧೋಪಕರಣಗಳ ತಯಾರಿಕೆಗೆ ಕಬ್ಬಿಣವನ್ನು ಭಾರತದಲ್ಲಿ ಧಾರಾಳವಾಗಿ 
ಬಳಸುತ್ತಿದ್ದರು. 

ಖರೂಂಬಃ ಪಾಂಡುರೋಹಿತಂ ಸಿಂಧುವಾರ ಪುಷ್ಪವರ್ಣೋ ವಾ 
ತೀಕ್ಷ್ಯಧಾತುಃ 
* ಕಬ್ಬಿಣದ ಅದುರಿಗೆ ಸಿಂಧುವಾರ ಪುಷ್ಪ ಬಣ್ಣವಿರುತ್ತದೆ ಎನ್ನುವುದು ಕೌಟಿಲ್ಯನ 
ನುಡಿ, ಅರವತ್ನಾಲಕ್ಕು ವಿದ್ಯೆಗಳಲ್ಲಿ ಧಾತುವಾದವೂ ಒಂದು ಎಂದು ವಾತ್ಸಾಯನನ ಭಾವನೆ. 
ಕಬ್ಬಿಣದ ಕಾಂತಗುಣ ಕುರಿತು ಅತ್ಯಂತ ಸಮರ್ಪಕವಾದ ವಿವರಣೆ ರಸರತ್ನ 
ಸಮುಚ್ಚಯದಲ್ಲಿದೆ. 

ಭ್ರಾಮಯೆಲ್ಲೋಹಜಾತಂ ಯತ್ತತ್ಕಾಂತಂ ಭ್ರಾಮಕಂ ಮತಮ್| 
ಚುಂಬಯೇಚ್ಚುಂಬಕಂ ಕಾಂತಂ ಕರ್ಷಯೇತ್ಕರ್ಷಕಂ ತಥಾ|| 
ಸಾಕ್ಷಾದ್ಯದ್ರಾವಯೇಲ್ಲೋಹಂತತ್ಕಾಂತಂ ದ್ರಾವಕಂ ಮತಮ್ | 
ತದ್ರೋಮಕಾಂತಂ ಸ್ಟುಟಿತಾದ್ಯತೇ ರೋಮೋದ್ಧಮೋ ಭವೇತ್|| 


ಚತುಷ್ಪಂಚಮಖಂಶ್ರೇಷ್ಠಮುತ್ತಮಮ್ ಸರ್ವತೋಮುಖಮ್| 
ಭ್ರಾಮಕಂ ಚುಂಬಕಂ ಚೈವ ವ್ಯಾಧಿನಾಶೇ ಪ್ರಶಸ್ಯತೇ || 

ಯಾವ ಕಾಂತಲೋಹವುಅದರ ಹತ್ತಿರಕ್ಕೆ ತಂದ ಲೋಹದ ಚೂರುಗಳಲ್ಲಿ ಅಲ್ಪಸ್ವಲ್ಪ 
ಚಂಚಲತೆಯನ್ನುಂಟುಮಾಡಿ ತಿರುಗಿಸುವುದೋ ಅದಕ್ಕೆ ಭ್ರಾಮಕ ಕಾಂತವೆಂದು ಹೆಸರು. 

ಚುಂಬಕ ಕಾಂತಲೋಹದ ಹತ್ತಿರಕ್ಕೆ ಬಂದ ಚಿಕ್ಕ ಲೋಹ ಚೂರುಗಳು ಅದಕ್ಕೆ 
ಅಂಟಿಕೊಳ್ಳುತ್ತವೆ. 

ಕರ್ಷಕ ಲೋಹಕಾಂತವುಲೋಹಚೂರ್ಣಗಳನ್ನು ತನ್ನೆಡೆಗೆ ಸೆಳೆಯುತ್ತದೆ. 

ದ್ರಾವಕ ಕಾಂತ ಲೋಹವು ದೂರದಿಂದಲೇ ಲೋಹ ಚೂರ್ಣಗಳನ್ನು ತನ್ನೆಡೆಗೆ 
ಸೆಳೆದುಕೊಳ್ಳುತ್ತದೆ. 

ರೋಮಕಾಂತ , ಕಾಂತ ಲೋಹವನ್ನು ಒಡೆಯುವುದರಿಂದ ಅದರ ಚಿಕ್ಕ ಚಿಕ್ಕ 
ಕಣಗಳು ರೋಮದಂತೆ ಎದ್ದು ನಿಲ್ಲುತ್ತವೆ. 

ಯಾವ ಕಾಂತಲೋಹವು ನಾಲ್ಕು ಅಥವಾ ಐದು ಮುಖಗಳನ್ನು 
ಹೊಂದಿರುತ್ತದೋ ಅದು ಶ್ರೇಷ್ಠವಾದ್ದು - ಎಲ್ಲ ದಿಶೆಗಳಲ್ಲೂ ಮುಖವುಳ್ಳ ಕಾಂತಲೋಹವು 
ಅತ್ಯಂತ ಉತ್ತಮವಾದ್ದು. 

ಭ್ರಾಮಕ ಮತ್ತು ಚುಂಬಕ ಕಾಂತಲೋಹಗಳು ವ್ಯಾಧಿನಾಶ ಮಾಡುವುದರಲ್ಲಿ 
ಸಮರ್ಥವಾಗಿವೆ. 


ಭಾರತದಲ್ಲಿ ಸುಮಾರು ಮೂರು ಸಾವಿರ ವರ್ಷಗಳ ಹಿಂದಿನಿಂದ ಕಬ್ಬಿಣವನ್ನು 
ಗಣಿಮಾಡಿ ತೆಗೆಯುತ್ತಿದ್ದರು ಎಂದು ಅಂದಾಜು.' ಡಮಾಸ್ಕಸ್ ಕತ್ತಿ' ಬಗ್ಗೆ ಎಲ್ಲರೂ ಕೇಳಿದ್ದೇವೆ. 
ಈ ಕತ್ತಿಗಳನ್ನು ತಯಾರುಮಾಡುವುದಕ್ಕೆ ಭಾರತದ ಕಬ್ಬಿಣ ಬಳಸುತ್ತಾ ಇದ್ದರಂತೆ. ಪ್ರಾಚೀನ 
ಭಾರತ ಮತ್ತು ಇರಾನ್ ನಡುವೆ ಕಬ್ಬಿಣದ ವಹಿವಾಟು ಇತ್ತು, ಹಾಗೆಯೇ ಈಜಿಪ್ಟ್, ಪೂರ್ವ 
ಆಫ್ರಿಕ, ಅರೇಬಿಯ , ಪರ್ಷಿಯ ಮುಂತಾದ ದೇಶಗಳು ಭಾರತದ ಜೊತೆ ಹಿಂದೆ ವ್ಯಾಪಾರ 
ಸಂಬಂಧ ಇಟ್ಟುಕೊಂಡಿದ್ದವು. ವಿಶೇಷವಾಗಿ ಕಬ್ಬಿಣವನ್ನು ಇಲ್ಲಿಂದ ಕೊಂಡೊಯುತ್ತಿದ್ದರು. 
ನಮ್ಮಲ್ಲಿ ಹಿಂದೆ ಇದ್ದಂತೆ ದಟ್ಟಕಾಡು, ಸಮೃದ್ದ ಅದುರು ಈ ಉದ್ಯಮಕ್ಕೆ ಬೆಂಬಲವಾಗಿತ್ತು. 
ಬಹುಶಃ ಹತ್ತೊಂಬತ್ತನೆಯ ಶತಮಾನದವರೆಗೆ ನಮ್ಮಲ್ಲಿ ಕಬ್ಬಿಣದ ಲೋಹ ತಂತ್ರಜ್ಞಾನ 
ಉದ್ಯಮ ಸಾಕಷ್ಟು ಹೆಸರುಮಾಡಿತ್ತು. ಯೂರೋಪಿನಿಂದ ಕಬ್ಬಿಣದ ವಸ್ತುಗಳು ಬರುವುದಕ್ಕೆ 
ಪ್ರಾರಂಭವಾದಮೇಲೆ ನಿಧಾನ ಗತಿಯಲ್ಲಿ ಇದು ಮೂಲೆಗುಂಪಾಯಿತು. ಈ ಶತಮಾನದ 
ಮೊದಲ ಭಾಗದಲ್ಲೂ ದೇಶಾದ್ಯಂತ ಸಾವಿರಾರು ಕುಲುಮೆಗಳು ಕೆಲಸ ಮಾಡುತ್ತಾ ಇದ್ದವು. 


46 . 
ಒಂದೊಂದು ಕುಲುಮೆಯಲ್ಲೂ ಕನಿಷ್ಠ ವರ್ಷಕ್ಕೆ ಎರಡರಿಂದ ಮೂರು ಟನ್ನು ಕಬ್ಬಿಣ 
ಉತ್ಪತ್ತಿಯಾಗುತ್ತಿತ್ತು ಎಂದು ಅಂದಾಜು ಮಾಡಿದ್ದಾರೆ. 

ಭಾರತಕ್ಕೆ ನಿಜವಾದ ಹೆಮ್ಮೆ ತಂದಿರುವುದು ಶ್ರೇಷ್ಠಮಟ್ಟದ ಉಕ್ಕು ತಯಾರಿಕೆ. 
ಕಬ್ಬಿಣದ ಶೇ . 0.15 ರಿಂದ 1.7 ಭಾಗ ಕಾರ್ಬನ್ ಸೇರಿಸಿದರೆ ಅದು ಉಕ್ಕಾಗಿ ಪರಿವರ್ತನೆ 
ಆಗುತ್ತದೆ. ಈ ಸತ್ಯವನ್ನು ಭಾರತೀಯರು ಕ್ರಿಸ್ತ ಪೂರ್ವ ವರ್ಷಗಳಲ್ಲೇ ಕಂಡುಕೊಂಡಿದ್ದರು. 

ಇಂಗಾಲ ಅಂದರೆ ಕಾರ್ಬನ್ ಬೆರೆಸುವುದಕ್ಕೆ ನಮ್ಮ ಪ್ರಾಚೀನ ಲೋಹ ತಂತ್ರಜ್ಞರು 
ಎರಡು ವಿಧಾನ ಬಳಸುತ್ತಿದ್ದರು. ಒಂದು ಬಂಧಕ ವಿಧಾನ . ಇನ್ನೊಂದು ಮೂಸೆವಿಧಾನ . 
ಬಂಧಕ ವಿಧಾನದಲ್ಲಿ ಮೆದು ಕಬ್ಬಿಣದ ಉಂಡೆಗಳನ್ನು ಇದ್ದಲಿನಿಂದ ಆವೃತಮಾಡಿ ಸುಮಾರು 
ಎರಡು ವಾರಗಳ ಕಾಲ ಕಾವು ಕೊಡುತ್ತಿದ್ದರು . ಇದ್ದಲಿನಿಂದ ಉತ್ಪಾದನೆಯಾದ ಇಂಗಾಲ 
ನಿಧಾನವಾಗಿ ಕಬ್ಬಿಣದಲ್ಲಿ ಬೆರೆಯುತ್ತಿತ್ತು. ಇದನ್ನೇ ಈಗ ನಾವು ಇಂಗಾಲೀಕರಣ ಎಂದು 
ಕರೆಯುತ್ತೇವೆ. ಇದು ತುಂಬ ದೀರ್ಘಕಾಲ ತೆಗೆದುಕೊಳ್ಳುತ್ತದೆ. ಹೀಗಾಗಿ ಅಷ್ಟೇನೂ 
ಜನಪ್ರಿಯವಾಗಲಿಲ್ಲ. ಬರುಬರುತ್ತ ಇದರ ಬಳಕೆ ನಿಂತುಹೋಯಿತು. 

ಇನ್ನೊಂದು ವಿಧಾನ ಎಂದರೆ ಮೂಸೆಉಕ್ಕು ತಯಾರಿಕೆ . ಇದನ್ನೇ “ ಸಿಬಲ್ 
ಸ್ಟೀಲ್' ಎಂದು ಕರೆಯುತ್ತಾರೆ .ಊಟ್ಸ್ಸ್ಟೀಲ್ ಎಂದೂ ಕರೆಯುತ್ತಾರೆ .ಊಟ್ಸ್ ಎನ್ನುವುದು 
ಕನ್ನಡ ಶಬ್ದ. ಉಕ್ಕು ಎನ್ನುವುದರ ಅಪಭ್ರಂಶ ಎಂದು ಇತಿಹಾಸಕಾರರು ಹೇಳುತ್ತಾರೆ. ಅಂದರೆ 
ಕರ್ನಾಟಕದಲ್ಲಿ ಹಿಂದೆ ಇದೊಂದು ಜನಪ್ರಿಯ ಉದ್ಯಮವಾಗಿತ್ತು ಎಂದು ಧಾರಾಳವಾಗಿ 
ಹೇಳಬಹುದು. 

ಮೂಸೆ ವಿಧಾನದಲ್ಲಿ ಮೃದು ಕಬ್ಬಿಣದ ಉಂಡೆಗಳನ್ನು ಮರದ ಚಕ್ಕೆಗಳಿಂದ 
ಆವೃತಮಾಡಿ ಮೂಸೆಗಳಲ್ಲಿ ಜೋಡಿಸುತ್ತಾ ಇದ್ದರು. ಕಬ್ಬಿಣದ ತೂಕದ ಹತ್ತನೇ ಒಂದು ಭಾಗ 
ಚಕ್ಕೆ ಸೇರುತ್ತಾ ಇತ್ತು. ಅನಂತರ ಮೂಸೆಗಳನ್ನು ಜೇಡಿಮಣ್ಣಿನಿಂದ ಮುಚ್ಚುತ್ತಿದ್ದರು. 
ಒಂದೊಂದು ಸಲವೂ 20ರಿಂದ 25 ಮೂಸೆಗಳನ್ನು ಬಳಸುತ್ತಿದ್ದರು. ಇದ್ದಲು ಬಳಸಿ 1550 ಡಿಗ್ರಿ 
ಸೆಂ . ವರೆಗೆ ಕಾವುಕೊಡುತ್ತಿದ್ದರು. 'ಗೋಸ್ತನಿ ಮೂಸೆ” ಎಂದರೆ ಗೋವಿನ ಕೆಚ್ಚಲಿನ ಆಕಾರದ 
ಮೂಸೆಗಳು. ಇವುಗಳನ್ನು ಬಳಸಿ ಹೊಟ್ಟಿನ ಬೂದಿ, ಇದ್ದಲುಪುಡಿ, ಲದ್ದಿಯನ್ನು 
ಸಮಭಾಗದಲ್ಲಿ ಅದುರಿಗೆ ಮಿಶ್ರಣಮಾಡಿ ಲೋಹ ಕರಗಿಸಬೇಕು ಎಂದು ರಸರತ್ನ 
ಸಮುಚ್ಚಯದಲ್ಲಿ ಹೇಳಿದೆ. 

ಬೂದಿ ಏಕೆ ? ಏಕೆಂದರೆ ಅದು ಉರಿದು ಸಿಲಿಕಾನ್ ಡೈ ಆಕ್ಸೆಡ್ ಆಗುತ್ತದೆ. 
ಇದರಿಂದ ಮೂಸೆಗಳು ಗಟ್ಟಿಯಾಗುತ್ತವೆ. ಇದ್ದಲಿನಿಂದ ಬರುವಂತೆ ಕಾರ್ಬನ್ ಉಕ್ಕಿನ | 
ತಯಾರಿಕೆಗೆ ಬೇಕು. ಅಷ್ಟೇ ಅಲ್ಲ, ದವಲೋಹದಿಂದ ಮುಕ್ತಾಗದ ಹಾಗೆ ಅದು ಕಾಪಾಡುತ್ತದೆ. 


47. 


ಭಾರತದ ಮೂಸೆಉಕ್ಕು ಎಷ್ಟು ಪ್ರಸಿದ್ದಿ ಪಡೆದಿತ್ತು ಎಂದರೆ ಬ್ರಿಟಿಷ್ ಸರ್ಕಾರದ 
ವಿರುದ್ಧ ಭಾರತದಲ್ಲಿ ಸಿಪಾಯಿ ದಂಗೆ ಎದ್ದಾಗ ಮೂಸೆ ಉಕ್ಕಿನಿಂದ ಮಾಡಿದ ಕತ್ತಿಗಳನ್ನೆಲ್ಲ 
ವಶಪಡಿಸಿಕೊಂಡು ಅದನ್ನು ನಾಶಮಾಡಬೇಕು ಎಂದು ಸರ್ಕಾರ ರಾಜಾಜ್ಞೆ ಕೂಡ 
ಹೊರಡಿಸಿತ್ತು. ಮಲಬಾರಿನ ಮೋಪ್ಲಾಗಳಿಂದ ಸಹಸ್ರಾರು ಕತ್ತಿ , ಚಾಕು , ಬಾಕುಗಳನ್ನು 
ವಶಪಡಿಸಿಕೊಂಡು ಅವನ್ನು ಧ್ವಂಸ ಮಾಡುವುದಕ್ಕೆ ಪ್ರಯತ್ನ ಪಟ್ಟ ' ಚಾರ್ಲ್ ವುಡ್ ' ಎಂಬ 
ಇಂಜಿನಿಯರ್ ಹೇಳುತ್ತಾನೆ : “ ಅವುಗಳನ್ನು ನಾಶಮಾಡುವುದಕ್ಕೆ ಬಳಸಿದ ವಿಶೇಷ ಛೇದ 
ಯಂತ್ರಗಳ ಹಲ್ಲು ಸವೆದು ಹೋಗುತ್ತಾ ಇದ್ದವು. ಅವುಗಳ ಗುಣಮಟ್ಟ ಕಂಡು ನನಗಂತೂ 
ಆಶ್ಚರ್ಯವಾಯಿತು'ಎಂದು. 

ಮೂಸೆ ಉಕ್ಕಿನ ಉತ್ಪಾದನೆ ಭಾರತದ ಒಂದು ಭಾಗಕ್ಕಷ್ಟೇ ಸೀಮಿತವಾಗಿರಲಿಲ್ಲ. 
ಅಸ್ಸಾಂ , ಹಿಂದಿನ ಮುಂಬೈ ಪ್ರಾಂತ್ಯ, ಮಧ್ಯಪ್ರದೇಶ, ಕಾತೇವಾಡ, ಆಂಧ್ರ, ಸೇಲಂ, ಕರ್ನಾಟಕದ 
ಅನೇಕ ಹಳ್ಳಿಗಳಲ್ಲಿ ಮೂಸೆ ಉಕ್ಕನ್ನು ಉತ್ಪಾದಿಸುವ ಕುಲುಮೆಗಳು ಇದ್ದವು. ಅದರಲ್ಲೂ 
ಕರ್ನಾಟಕದ ಘಟ್ಟಿಹೊಸಹಳ್ಳಿ ಎನ್ನುವ ಹಳ್ಳಿಯಲ್ಲಿ ಇದು ದೊಡ್ಡ ಪ್ರಮಾಣದ ಉದ್ಯಮವಾಗಿ 
ಬೆಳೆದಿತ್ತು. 

- ಚಿತ್ರದುರ್ಗ ಜಿಲ್ಲೆಗೆ ಸೇರಿದ ಘಟ್ಟಿಹೊಸಹಳ್ಳಿ , ಹೊಸದುರ್ಗಕ್ಕೆ ಹೋಗುವ 
ಮಾರ್ಗದಲ್ಲಿರುವ ಒಂದು ಸಾಧಾರಣ ಗ್ರಾಮ . ಈಗಲೂ ಹಳ್ಳಿಗೆ ಹೊಂದಿಕೊಂಡಂತೆ 
ಏರಿಯಂತೆ ಇರುವ ಬೂದಿರಾಶಿಯನ್ನು ನಾವು ನೋಡಬಹುದು. ಉಕ್ಕು ಉತ್ಪಾದನೆ ಅಲ್ಲಿ 
ಒಂದು ಜನಾಂಗದ ಕುಲಕಸುಬಾಗಿ ಬೆಳೆದಿತ್ತು. ಆಗ ಹತ್ತಿರದಲ್ಲೇ ಇದ್ದ ಕುದುರೇ ಕಣಿವೆ 
ಶ್ರೇಣಿಯಲ್ಲಿ ಧಾರಾಳವಾಗಿ ಕಬ್ಬಿಣದ ಅದುರು ಸಿಕ್ಕುತ್ತಾ ಇತ್ತು. ಆ ಕಾಲದಲ್ಲಿ ತೋಡಿದ ಹಳೇ 
ಗಣಿಗಳನ್ನು ಈಗಲೂ ಮೂಡಲಕೆರೆ , ಮಲ್ಲಾಪುರ ಮುಂತಾದ ಕಡೆಗಳಲ್ಲಿ ನೋಡಬಹುದು. 
ತೇಕಲವಟ್ಟ, ಬುಕ್ಕಸಾಗರ , ಚಿಕ್ಕಬ್ಯಾಲದಕೆರೆಗಳಲ್ಲಿ ಮೃದು ಕಬ್ಬಿಣವನ್ನು ಉತ್ಪಾದನೆ 
ಮಾಡುತ್ತಿದ್ದರು. ಅಲ್ಲಿ ಕುಲುಮೆಗಳಿದ್ದವು. ಗಣಿಯ ಹತ್ತಿರವೇ ಅದುರನ್ನು ಜಜ್ಜಿ ಪುಡಿಮಾಡಿ , 
ಶುದ್ದಿಮಾಡಿ, ಕತ್ತೆ ಅಥವಾ ಕೋಣಗಳ ಮೇಲೆ ಹೇರಿಕೊಂಡು ಬರುತ್ತಿದ್ದರು. ದೊಡ್ಡ ಕಿಟ್ಟದ 
ಹಳ್ಳಿಯಿಂದ ಮೆದು ಕಬ್ಬಿಣ ತಂದು ಘಟ್ಟಿಹೊಸಹಳ್ಳಿಯಲ್ಲಿ ಮೂಸೆಗೆ ಹಾಕಿ ಉಕ್ಕನ್ನು 
ಮಾಡುತ್ತಿದ್ದರು. ಐವತ್ತರಿಂದ ಐವತ್ತೈದು ಮೃದು ಕಬ್ಬಿಣದ ಉಂಡೆಗಳನ್ನು ನಾಲ್ಕು ಇಂಚು 
ಗಾತ್ರಕ್ಕೆ ಕತ್ತರಿಸಿ, ಜೇಡಿಮಣ್ಣಿನ ಮೂಸೆಗಳಲ್ಲಿ ಹಾಕುತ್ತಿದ್ದರು. ಇದಕ್ಕೆ ಕಾರ್ಬನ್ ಪೂರೈಕೆ 
ಮಾಡುವುದಕ್ಕೆ ತಂಗಡಿ ಚಕ್ಕೆ ಅಂದರೆ ಕ್ಯಾಸಿಯ ಆರಿಕ್ಯುಲೇಟ ಎನ್ನುವ ಸಸ್ಯದ ಚಕ್ಕೆ 
ಬಳಸುತ್ತಿದ್ದರು. ಹಳದಿ ಹೂ ಬಿಡುವ ಈ ಹೊಣೆಯನ್ನು ಈಗ ಬರಲು ಮಾಡುವುದಕ್ಕೆ 
ಬಳಸುತ್ತಾರೆ . ಮೂಸೆಗಳನ್ನು ಅರ್ಧ ಚಂದ್ರಾಕೃತಿಯಲ್ಲಿ ಜೋಡಿಸಿ ತಿದಿಗಳನ್ನು ಒತ್ತಿ ಗಾಳಿ 
ಕೊಡುತ್ತಿದ್ದರು. ಒಂದು ಸಲಕ್ಕೆ ಸುಮಾರು ಐದು ಗಂಟೆಗಳ ಕಾಲ ಕುಲುಮೆ ಕೆಲಸ ಮಾಡುತ್ತಾ 


48 


ಇದ್ದರು. ಇಂಗಾಲ ಸೂರ್ತ ಅದುರಲ್ಲಿ ಲೀನವಾಗಿದೆ ಎಂದು ಗೊತ್ತಾದ ತಕ್ಷಣ ದಿಢೀರೆಂದು 
ತಣ್ಣೀರು ಎರಚಿ ಶೈತ್ಯಗೊಳಿಸುತ್ತಿದ್ದರು. ಗಾಢ ಬೂದು ಬಣ್ಣವಿದ್ದು, ಜೇನುಗೂಡಿನಂತೆ ಬಲೆ 
ರಚನೆ ಇದ್ದರೆ , ಅದು ಉತ್ತಮವಾದ ಉಕ್ಕು ಎಂದು ಅವರ ಅನುಭವದಿಂದ 
ಕಂಡುಕೊಂಡಿದ್ದರು. ಪ್ರತಿದಿನ 45 ಪೌಂಡ್ ಉಕ್ಕು ಇಲ್ಲಿ ತಯಾರಾಗುತ್ತಿತ್ತು. ಹೈದರಾಬಾದ್ 
ಪ್ರಾಂತ್ಯದಲ್ಲಿ ಸ್ಥಳೀಯವಾಗಿ ಇವು ಮಾರಾಟ ವಾಗುತ್ತಿದ್ದವು. ಮೂಸೆಉಕ್ಕಿನ ಘಟ್ಟಿಯನ್ನು ಈ 
ಹಳ್ಳಿಯಲ್ಲಿ ತಯಾರಿಸುತ್ತಿದ್ದರು. ಆದ್ದರಿಂದಲೇ ಈ ಹಳ್ಳಿಗೆ ಘಟ್ಟಿಹೊಸಹಳ್ಳಿ ಎಂದು ಹೆಸರು 
ಬಂತು . 

ಯಾವುದೇ ದೇಶದ ಪ್ರಗತಿ ಆಗಬೇಕಾದರೆ ಅಲ್ಲಿ ಯಥೇಚ್ಚವಾಗಿ ನೈಸರ್ಗಿಕ 
ಸಂಪನ್ಮೂಲ ಇರಬೇಕು. ಅಷ್ಟೇ ಅಲ್ಲ, ಅದನ್ನು ಸರಿಯಾಗಿ ಬಳಸಿಕೊಳ್ಳುವ ಜಾಣ್ನೆ ಬೇಕು. 
ಆಗಮಾತ್ರ ಪ್ರಗತಿ ಸಾಧ್ಯ . ಇದನ್ನೇ ಅಲ್ಲವೇ ಕೌಟಿಲ್ಯ ಹೇಳಿದ್ದು : 

“ ಆಕರ ಪ್ರಭವಃಕೋಶಃ 
ಕೋಶಾದ್ದಂಡಃ ಪ್ರಜಾಯತೇ ' 

ರಾಜಭಂಡಾರಕ್ಕೆ ಗಣಿಗಳೇ ಮೂಲ. ಭಂಡಾರವಿದ್ದರೆ ಸೈನ್ಯ . ಇವೆರಡೂ ಇದ್ದರೆ 
ಶೋಭೆ. 


5 . ಭೂಮಿ ಕುರಿತು 


ಟಿ . ಆರ್ . ಅನಂತರಾಮು 


ಭೂಮಿ - ಆಕಾಶ - ಸಾಗರ ಮನುಕುಲವನ್ನು ಸದಾ ಚಿಂತನೆಗೆ 
ಪ್ರಚೋದಿಸಿವೆ. ಸಹಜವಾಗಿಯೇ ನಿಂತನೆಲದ ಬಗ್ಗೆ ಕುತೂಹಲ ಕಾಡಿದೆ; 
ಬೌದ್ಧಿಕ ಬೆಳವಣಿಗೆಯಾದಂತೆ ವೈಚಾರಿಕ ದೃಷ್ಟಿ ತಳೆಯಲು,ಕಾರ್ಯ ಕಾರಣ 
ಸಂಬಂಧವನ್ನು ಅರಿಯಲು ಪ್ರಯತ್ನಗಳು ನಿರಂತರವಾಗಿ ಸಾಗಿದವು. 
ಇಂದಿಗೂ ಇದು ನಡೆದೇ ಇದೆ. ಪ್ರಾಚೀನ ಭಾರತೀಯರಿಗೆ ಭೂಮಿ ಎಂದೂ 
ನಿರ್ಜೀವ ಕಾಯವಾಗಿ ಕಂಡುಬಂದಿಲ್ಲ. ಭೂಮಿ, ಜೀವ ಸೆಲೆಯಾಗಿ, 
ಸೃಷ್ಟಿಯ ಚೇತನದ ಭಾಗವಾಗಿ, ಬದುಕಿನ ಆಸರೆಯಾಗಿ, ನಮ್ಮ 
ಅವಲಂಬನೆಯನ್ನು ಹೆಚ್ಚಿಸುತ್ತಲೇ ಬಂದಿದೆ. ಹಾಗೆಯೇ ಭೂಮಿಯ ರಚನೆ, 
ಆಕಾರ ಕಾಲಕಾಲಕ್ಕೆ ವಿಚಾರಶೀಲರ ಚಿಂತನ ಮಂಥನಕ್ಕೆ ಗುರಿಯಾಗಿದೆ. 

ಭೂಮಿ ಗೋಲಾಕಾರವೋ , ಚಪ್ಪಟೆಯೋ , ಉರುಳೆ ಯಾಕಾರವೋ 
ಎಂಬುದನ್ನು ದೀರ್ಘಕಾಲ ಮಾನವ ಚಿಂತಿಸಿದ್ದಾನೆ . ಭಾರತದ ಸಂದರ್ಭದಲ್ಲಿ 
ಈ ಚಿಂತನೆಯನ್ನು ವೈದಿಕ ಸಾಹಿತ್ಯದ ಪ್ರಾರಂಭದಿಂದಲೂ ಕಾಣಬಹುದು. 
ಐದು- ಆರನೇ ಶತಮಾನ ದವರೆಗೆ ಇದು ವಿಸ್ತರಿಸಿತು. ಭೂಮಿ, ಆಕಾಶದಲ್ಲಿ 
ತೂಗಿಬಿಟ್ಟ ನಿರಾಧಾರವಾದಕಾಯ ಎಂದು ಪ್ರತಿಪಾದಿಸುವ ಮಂತ್ರವೊಂದು 
ಋಗೈದದಲ್ಲಿದೆ. 

ನೀರು- ಬೆಂಕಿ ಇವುಗಳ ನಂತರ ಉತ್ಪನ್ನವಾದ ಚಿನ್ನದ ಮೊಟ್ಟೆ ಅದರ 
ಎರಡು ಚಿಪ್ಪುಗಳೇ ದ್ಯುಲೋಕ- ಭೂಲೋಕಎಂದು ಸಾರುವ ಮತ್ತೊಂದು 
ಮಂತ್ರವೂ ಯದ್ವೇದದಲ್ಲಿದೆ. 


C 
) 


50 
ಭಾರತೀಯ ಪರಂಪರೆ ಭೂಮಿಯನ್ನು ಸ್ತ್ರೀಗೆ ಸಮೀಕರಿಸಿದೆ. ಸಸ್ಯ , ಪ್ರಾಣಿ, ಜಲ, 
ಜೀವಂತ ಚಟುವಟಿಕೆ , ಜೀವೋತ್ಪನ್ನ ಭೂಮಿಗೆ ವಿಶಿಷ್ಟವಾದ ಗುಣಗಳು . ಭೂಮಿ 
ಫಲವತ್ತತೆಯ ಸಂಕೇತ; ಸ್ತ್ರೀ ಎಂಬ ಕಲ್ಪನೆ ಸಹಜವಾದದ್ದೇ . ಹಾಗೆಯೇ ದ್ಯುಲೋಕ 
ಪುರುಷಾಂಶದ ಪ್ರತೀಕ. ದ್ಯಾವ - ಪೃಥಿಗಳ ಮಿಲನವೇ ಜೀವೋತ್ಪತ್ತಿ ಎಂಬ ನಂಬಿಕೆ 
ಋಗೈದದ ಕಾಲದಲ್ಲಿದ್ದುದನ್ನು ವೈದಿಕ ಸಾಹಿತ್ಯ ಸಾರುತ್ತದೆ. ಪುರಾಣ ಕಲ್ಪಿತ ಭೂಮಿ 
ಮತ್ತೊಂದು ಬಗೆಯದು. ಭೂಮಿಯನ್ನು ಅಷ್ಟದಿಗ್ಗಜಗಳೂ ಆದಿಶೇಷನೂ 
ಹೊತ್ತಿರುವುದಾಗಿ ಪುರಾಣಗಳು ಹೇಳುತ್ತವೆ. ಇದೇ ನಂಬಿಕೆ ಬೇರೆಯ ಬಗೆಯಲ್ಲಿ 
ಯೂರೋಪಿನಲ್ಲೂ ಬೇರೂರಿತು. ಅಟ್ಲಾಸ್ , ಭೂಮಿಗೆ ಆಧಾರಸ್ತಂಭ ಎಂಬುದು ಅಲ್ಲಿನ 
ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. 

ಪ್ರಾಚೀನ ಭಾರತದಲ್ಲಿ ಖಗೋಳ ವಿಜ್ಞಾನದ ಕಲ್ಪನೆಗಳ ಜೊತೆಗೆ ಭೂಮಿಯ 
ಬಗೆಗಿನ ತಿಳಿವೂ ಬೆಳೆದುಬಂತು. ಖಗೋಳ ಶಾಸ್ತ್ರದ ಗ್ರಂಥಗಳಿಂದ ಇದು ಸ್ಪಷ್ಟವಾಗುತ್ತದೆ. 
ಮೂಲತಃ ಸಾಂಪ್ರದಾಯಿಕ ಖಗೋಳಶಾಸ್ತ್ರ ಭೂ ಕೇಂದ್ರವಾದವನ್ನು ಪ್ರತಿಬಿಂಬಿಸುತ್ತದೆ. 
ಭೂಮಿಯೇ ವಿಶ್ವದ ಕೇಂದ್ರ ಎಂಬುದು ಭೂಕೇಂದ್ರವಾದದ ತಿರುಳು. ಬಹುಶಃ ನಿಶ್ಚಲವಾದ 
ಕಾಯ ಎಂಬುದು ಈ ವಾದದ ಮತ್ತೊಂದು ಪರಿಕಲ್ಪನೆ. 

- ಗ್ರೀಕ್ ತತ್ವಜ್ಞಾನಿ ಅರಿಸ್ಟಾಟಲ್ ಕ್ರಿ. ಪೂ . ನಾಲ್ಕು ನೂರು ವರ್ಷಗಳಷ್ಟು ಹಿಂದೆಯೇ 
ಭೂಕೇಂದ್ರವಾದವನ್ನು ಪ್ರತಿಪಾದಿಸಿದ್ದ. ಸೂರ್ಯನೇ ಭೂಮಿಯನ್ನು ಸುತ್ತುತ್ತಿದೆ ಎಂಬ ಈ 
ವಾದವನ್ನು ಅನಂತರ ಟಾಲೆಮಿ ಎತ್ತಿಹಿಡಿದ. ಪೈಥಾಗರಸ್ , ಈ ಚಿಂತನೆಯನ್ನು ಪೂರ್ಣವಾಗಿ 
ವಿರೋಧಿಸಿ, ಸೂರ್ಯಕೇಂದ್ರವಾದವನ್ನು ಮಂಡಿಸಿದ. ಭೂಕೇಂದ್ರವಾದವನ್ನು ನಿರಾಕರಿಸಿ 
ಸೂರ್ಯಕೇಂದ್ರವಾದವನ್ನು ಪೋಷಿಸಿ, ವೈಜ್ಞಾನಿಕ ಪ್ರಯೋಗದಿಂದ ಪ್ರಮಾಣೀಕರಿಸಿದವನು, 
ಹದಿನಾರನೇ ಶತಮಾನದ ಪ್ರಸಿದ್ಧ ಖಗೋಳವಿಜ್ಞಾನಿ ನಿಕೊಲಾಸ್ ಕೊಪರ್ನಿಕಸ್ . 

ಈ ಸಂಗತಿಗಳಿಂದ ನಮಗೆ ತಿಳಿದುಬರುವುದೇನು? ಒಂದು ವಿಚಾರ ಮನನ 
ಯೋಗ್ಯ. ಬೌದ್ದಿಕ ಪ್ರಗತಿಯಾದಂತೆ ತರ್ಕಕ್ಕೆ ಹೆಚ್ಚು ನೆಲೆ ದೊರೆಯುತ್ತದೆ. ವಿಜ್ಞಾನಕ್ಕೆ ಖಚಿತತೆ 
ದೊರೆಯುತ್ತದೆ. ಪ್ರಾಚೀನ ಭಾರತದಲ್ಲೂ ವೈಜ್ಞಾನಿಕ ಚಿಂತನೆಗಳು ಬೆಳೆದು ಬಂದದ್ದೇ ಹೀಗೆ. 

ಭೂಕೇಂದ್ರವಾದವನ್ನು ಪ್ರಬಲವಾಗಿ ಸಮರ್ಥಿಸಿಕೊಂಡು ಬಂದವನು ಐದನೇ 
ಶತಮಾನದ ಖಗೋಳ ಶಾಸ್ತ್ರಜ್ಞ ಗಣಿತ ವಿದ್ವಾಂಸ ಆರ್ಯಭಟ, ಗಣಿತವನ್ನು ಅನ್ವಯಿಸಿ 
ಖಗೋಳಶಾಸ್ತ್ರಕ್ಕೆ ಹೆಚ್ಚು ನಿಖರತೆ ತಂದುಕೊಟ್ಟ ಖ್ಯಾತಿ ಆರ್ಯಭಟನಿಗಿದೆ. ಹಾಗಿದ್ದಲ್ಲಿ 
ಭೂಮಿಯ ಬಗ್ಗೆ ಇವನ ತಿಳಿವು ಎಂತಹದು? ಭೂಮಿ ನಿಶ್ಚಲಕಾಯ ಎಂದು ತಿಳಿದಿದ್ದ ಆ 
ಕಾಲದಲ್ಲಿ ಅದು ಚಲನಶೀಲಕಾಯ ಎಂದು ಮೊದಲು ಸಾರಿದ ಭಾರತೀಯ ವಿದ್ವಾಂಸ ಈತ. 
ಭೂಮಿ ತನ್ನ ಅಕ್ಷದ ಮೇಲೆ ಗಿರಕಿ ಹೊಡೆಯುತ್ತಿದೆ ಎಂದು ಸ್ಪಷ್ಟ ನುಡಿಗಳಲ್ಲಿ ಸಾರಿದ. ಈತ 
ರಚಿಸಿದ 'ಆರ್ಯಭಟೀಯ' ಎಂಬ ಕೃತಿಯಲ್ಲಿಗೋಲಾಧ್ಯಾಯ ಎಂಬ ಅಧ್ಯಾಯವೇ ಇದೆ. 


_ 51 


ಭೂಮಿ ಕುರಿತಂತೆ ಆರ್ಯಭಟ ಹೇಳುತ್ತಾನೆ : 
* 'ಭೂಮಿತೋರಿಕೆಗೆ ನಿಶ್ಚಲ ಕಾಯದಂತೆ ಕಾಣಿಸುತ್ತದೆ. ದೋಣಿಯಲ್ಲಿ ಕುಳಿತ ವ್ಯಕ್ತಿ 
ಮುಂದಕ್ಕೆ ಚಲಿಸಿದಂತೆ ದಡದಲ್ಲಿರುವ ವಸ್ತುಗಳು ಹಿಂದೆ ಸರಿದಂತೆ ಭಾಸವಾಗುವ ಹಾಗೆ. 
ಸ್ಥಿರನಕ್ಷತ್ರಗಳೂ ಹೀಗೆಯೇ . ಭೂಮಿಯ ಚಲನೆಯಿಂದಾಗಿ ಅವು ಪಶ್ಚಿಮಕ್ಕೆ ಸರಿದಂತೆ 
ತೋರುತ್ತವೆ. ಅಷ್ಟೇ ಅಲ್ಲ, ಒಂದು ಪ್ರಾಣದ ಅವಧಿಯಲ್ಲಿ ಒಂದು ಸೆಕೆಂಡಿನಷ್ಟು ಕೋನವನ್ನು 
ಭೂಮಿ ಚಲಿಸುತ್ತದೆ. ಗಣಿತ ಗಣನೆಯಿಂದ ಆರ್ಯಭಟ ಸಾಧಿಸಿದ ಈ ವೈಜ್ಞಾನಿಕ ತಿಳಿವು 
ನಿಜಕ್ಕೂ ಸೋಜಿಗ ತರುತ್ತದೆ. 

ಭೂಗೋಳಃಸರ್ವತೋ ವೃತ್ತಃ - ಭೂಮಿಯ ಗೋಲಾಕಾರ ಕುರಿತಂತೆ ಇದು 
ಆರ್ಯಭಟನ ಪ್ರಸಿದ್ದ ವಾಕ್ಯ . ಈ ಪಂಡಿತ ಭೂಮಿ ಮುಂತಾದ ಗ್ರಹಗಳು ಸೂರ್ಯನಿಂದಲೇ 
ಬೆಳಕನ್ನು ಪಡೆದು ಪ್ರಜ್ವಲಿಸುತ್ತವೆಯೇ ವಿನಾ ಸ್ವತಃ ಅವುಗಳಿಗೆ ಪ್ರಜ್ವಲಿಸುವ ಗುಣವಿಲ್ಲವೆಂದು 
ಸ್ಪಷ್ಟವಾಗಿ ಹೇಳಿದ್ದಾನೆ. ಹೀಗೆ ನುಡಿದ ಪ್ರಾಚೀನ ಭಾರತೀಯ ಖಗೋಳ ವಿಜ್ಞಾನಿಗಳಲ್ಲಿ 
ಆರ್ಯಭಟನೇ ಮೊದಲಿಗ ಎನ್ನುವುದು ಹೆಮ್ಮೆಯ ಮಾತು. ಇಲ್ಲಿ ಒಂದು ಮುಖ್ಯವಾದ 
ವಿಚಾರವನ್ನು ನಾವು ಸ್ಮರಿಸಬಹುದು. ಎರಡನೇ ಶತಮಾನದ ಗ್ರೀಕ್ ಖಗೋಳ ವಿಜ್ಞಾನಿ 
ಟಾಲೆಮಿ ಕೂಡಭೂಮಿ ನಿಶ್ಚಲವಾದ್ದು, ಅದು ಸ್ಥಳೀಯವಾಗಿಯೂ ಚಲನೆತೋರುವುದಿಲ್ಲ 
ಎಂದು ಸಾರಿದ್ದ. 

ಆರ್ಯಭಟ ಭೂಮಿಯ ಗಿರಕಿಯನ್ನು ಸ್ಥಿರ ನಕ್ಷತ್ರಗಳ ಕುರಿತಂತೆ ಗಣನೆಮಾಡಿ 
ಒಮ್ಮೆ ಆವರ್ತಿಸಲು ಭೂಮಿಗೆ 23 ಗಂಟೆ, 6 ನಿಮಿಷ, 4 ಸೆಕೆಂಡುಗಳು ಬೇಕು ಎಂಬುದನ್ನು 
ತೋರಿಸಿಕೊಟ್ಟ. ಆಧುನಿಕ ಪದ್ಧತಿಯ ಗಣನೆಗೆ ಈ ಮೌಲ್ಯ ತುಂಬ ಸಮೀಪವಾಗಿದೆ. ಇಂಥ 
ಒಂದೊಂದು ಅವಲೋಕನೆಯೂ ವೈಜ್ಞಾನಿಕ ಚಿಂತನೆಗಳನ್ನು ಭದ್ರವಾದ ನೆಲೆಯ ಮೇಲೆ 
ನಿಲ್ಲಿಸಿವೆ. 


ಆರ್ಯಭಟನ ಅಭಿಪ್ರಾಯವನ್ನು ಅವನ ನಂತರದ ಚಿಂತನಶೀಲರಾದ 
ವರಾಹಮಿಹಿರ, ಬ್ರಹ್ಮಗುಪ್ತ ವಿರೋಧಿಸಿದರು. ಭೂಮಿ ತನ್ನ ಅಕ್ಷದ ಮೇಲೆ ಗಿರಕಿ 
ಹೊಡೆಯುವುದಾದರೆ ಸಮುದ್ರವೇಕೆ ಉಕ್ಕಿ ಹರಿಯುವುದಿಲ್ಲ . ಹಕ್ಕಿಗಳು ತಮ್ಮ ನೆಲೆಗೇ 
ಹಿಂತಿರುಗುವುದು ಹೇಗೆ ಸಾಧ್ಯ ? ಇಂಥ ಪ್ರಶ್ನೆಗಳು ಆಗಿನ ಕಾಲದಲ್ಲಿ ಭೂಮಿಯ 
ಗುರುತ್ವಾಕರ್ಷಣ ಶಕ್ತಿಯ ಬಗ್ಗೆ ಇನ್ನೂ ಸ್ಪಷ್ಟವಾದ ಗ್ರಹಿಕೆ ಇರಲಿಲ್ಲವೆಂಬುದನ್ನು ತೋರಿಸುತ್ತದೆ. 

ಆರನೇ ಶತಮಾನದಲ್ಲಿ ಬಾಳಿದ್ದ ವರಾಹಮಿಹಿರ ಜ್ಯೋತಿಷ, ಖಗೋಳವಿಜ್ಞಾನ, 
ಗಣಿತ ಈ ಕ್ಷೇತ್ರಗಳಿಗೆ ನೀಡಿರುವ ಕೊಡುಗೆ ಅಪಾರ. ಬೃಹತ್ಸಂಹಿತೆ, ಪಂಚಸಿದ್ದಾಂತಿಕಾ 
ಕೃತಿಯಲ್ಲಿ ವರಾಹಮಿಹಿರ ಅನೇಕ ಪೂರ್ವಾಚಾರ್ಯರ ಮತಗಳನ್ನು ಯಥಾವತ್ತಾಗಿ 
ನಿರೂಪಿಸಿದ್ದಾನೆ. ಕೆಲವೆಡೆ ಸ್ವತಂತ್ರ ಅಭಿಪ್ರಾಯವನ್ನೂ ತಳೆದಿದ್ದಾನೆ. “ ಪಂಚಸಿದ್ದಾಂತಿಕಾ' ದಲ್ಲಿ 


_ 52 


ಭೂಮಿಯ ನೆಲೆ ಕುರಿತು ವಿವೇಚನಾರ್ಹ ಅಭಿಪ್ರಾಯವಿದೆ. ಭೂಮಿಯನ್ನು ವರಾಹಮಿಹಿರ 
ಗೋಲ ಎಂದೇ ಸಂಬೋಧಿಸುತ್ತಾನೆ. ಅದು ಪಂಚ ಮಹಾಭೂತಗಳಿಂದಾದ ಕಾಯ. 
ಅಯಸ್ಕಾಂತದ ಪಂಜರದಲ್ಲಿ ಕಬ್ಬಿಣದ ಗುಂಡು ತೂಗಿಬಿಟ್ಟಂತೆ ಭೂಮಿ ಆಕಾಶದಲ್ಲಿ ನಿಂತಿದೆ. 
ಯಾವುದೇ ವಸ್ತುವನ್ನು ಮೆಲಕ್ಕೆಸೆದರೆ ಅದು ನೆಲಕ್ಕೆ ಬೀಳುತ್ತದೆ. ಇದು ವರಾಹಮಿಹಿರ ನಿತ್ಯದ 
ಅನುಭವದಿಂದ ಕಂಡುಕೊಂಡ ಸತ್ಯ . 

ವರಾಹಮಿಹಿರ ಸಂಕಲನಮಾಡಿ, ಪರಿಷ್ಕರಿಸಿದ ಅಪೂರ್ವ ವಿಶ್ವಕೋಶ'ಬೃಹತ್ 
ಸಂಹಿತಾ'. 

ಈ ಕೃತಿಯಲ್ಲಿ ಅಂರ್ಜಲ ಕುರಿತಂತೆ ಒಂದು ಅಧ್ಯಾಯವೇ ಇದೆ. ಇದರಲ್ಲಿ ಮಣ್ಣಿನ 
ರಚನೆ , ಲಕ್ಷಣ, ಬಣ್ಣ, ಅವುಗಳ ಜಲಧಾರಣ ಸಾಮರ್ಥ್ಯವನ್ನು ವರಾಹಮಿಹಿರ ವ್ಯಾಪಕವಾಗಿ 
ಚರ್ಚಿಸಿದ್ದಾನೆ. ಅತ್ಯಂತ ಸೋಜಿಗವೆಂದರೆ ಹುತ್ತಗಳು ಅಂತರ್ಜಲ ಆಕರದ 
ಸೂಚಕಗಳೆನ್ನುವುದನ್ನು ಸರಿಸುಮಾರು ಎಲ್ಲ ಶ್ಲೋಕಗಳಲ್ಲೂ ಹೇಳುತ್ತಾನೆ. ಯಾವ ನೆಲದಲ್ಲಿ, 
ಎಷ್ಟು ಆಳದಲ್ಲಿ, ಯಾವ ಪ್ರಮಾಣದ ಅಂತರ್ಜಲ ಲಭ್ಯವೆನ್ನುವುದನ್ನು ಸೂಚಿಸುತ್ತಾನೆ . ಬೆಂಕಿ 
ಹೊತ್ತಿಸಿ ಬಂಡೆಗಳನ್ನು ಹೇಗೆ ಒಡೆಯ ಬೇಕೆಂಬುದರ ಬಗ್ಗೆ ನಿಖರವಾದ ತಿಳಿವನ್ನು 
ಕೊಡುತ್ತಾನೆ. ಬೃಹತ್ ಸಂಹಿತೆಯಲ್ಲಿ ವರಾಹಮಿಹಿರ ಇಪ್ಪತ್ತೆರಡು ಬಗೆಯ ರತ್ನಗಳನ್ನು, 
ವಜ್ರದ ವೈವಿಧ್ಯ ಗುಣಗಳನ್ನೂ ಪ್ರಸ್ತಾಪಿಸಿದ್ದಾನೆ. ವಜ್ರಗಳು ಯಾವ ಯಾವ ಸ್ಥಳಗಳಲ್ಲಿ 
ದೊರೆಯುತ್ತವೆ, ಅವುಗಳ ವೈಶಿಷ್ಟ್ಯವೇನು ಎಂಬುದನ್ನು ಚರ್ಚಿಸುತ್ತಾನೆ. ವಜದ ಒಳಭಾಗದಲ್ಲಿ 
ಕಾಗೆಯ ಕಾಲಿನಂತೆ ಅಥವಾ ಕೂದಲಿನ ಎಳೆಯಂತೆ ಗುರುತಿದ್ದರೆ ಅದು ಅಶುದ್ದ ವಜ್ರ 
ಎನ್ನುತ್ತಾನೆ. ಖನಿಜ ಮಿಶ್ರಣವಾಗಿದ್ದು, ಬಣ್ಣ ಮಾಸಿದ್ದರೆ , ರಂಧ್ಯಮಯವಾಗಿದ್ದರೆ ಅಂತಹ 
ವಜಕ್ಕೆ ಮೌಲ್ಯವಿಲ್ಲ ಎನ್ನುತ್ತಾನೆ. ರತ್ನಗಳ ಗುಣಗಳನ್ನು ಉಲ್ಲೇಖಿಸುತ್ತಾ 

- “ಎಲ್ಲ ಅಮೂಲ್ಯ ರತ್ನಗಳ ಸಾಧಾರಣ ಗುಣವೆಂದರೆ ನುಣುಪಾಗಿರುವುದು, 
ಕಿರಣಗಳಿಂದಕೂಡಿ ಪ್ರಕಾಶಮಾನವಾಗಿರುವುದು, ಪರಿಶುದ್ಧವಾಗಿದ್ದು ತೂಕವುಳ್ಳ , ಉತ್ತಮ 
ಆಕಾರ ಕಾಪಾಡಿಕೊಂಡ ಗುಣತೋರಿಸಬೇಕು. ಯೂರೋಪಿನಲ್ಲಿ ಖನಿಜಶಾಸ್ತ್ರದ ಬೆಳವಣಿಗೆ 
ಆದದ್ದು ಸುಮಾರು ಹದಿನಾರನೇ ಶತಮಾನದಲ್ಲಿ. ಅಗ್ರಿಕೋಲ ಎಂಬವನು ಈ ಅಧ್ಯಯನಕ್ಕೆ 
ಶಾಸ್ತದ ರೂಪ ತಂದುಕೊಟ್ಟ. ಈ ವೇಳೆಗಾಗಲೇ ಪ್ರಾಚೀನ ಭಾರತೀಯರಿಗೆ ಖನಿಜಗಳ ಬಗ್ಗೆ, 
ವಿಶೇಷವಾಗಿ ರತ್ನಗಳ ಬಗ್ಗೆ ಅಸಾಧಾರಣ ತಿಳಿವುಮೂಡಿತ್ತು. 

ಏಳನೆಯ ಶತಮಾನದಲ್ಲಿದ್ದ ಮೊದಲನೇ ಭಾಸ್ಕರ ಶ್ರೇಷ್ಠಮಟ್ಟದ ಗಣಿತವಿದ್ವಾಂಸ. 
“ ಮಹಾಭಾಸ್ಕರೀಯ'.'ಲಘು ಭಾಸ್ಕರೀಯ' ಎಂಬ ಕೃತಿಗಳ ರಚನೆಕಾರ, ಗ್ರಹಗಳ ಸ್ಥಾನ , ವೇಗ, 
ಅವು ಕ್ರಮಿಸುವ ದಿಕ್ಕು, ಕಾಲ, ಗ್ರಹಣ ಮುಂತಾದ ಅಂಶಗಳ ಬಗ್ಗೆ 'ಆರ್ಯಭಟೀಯ ಭಾಷ್ಯ ' 
ಎಂಬ ವ್ಯಾಖ್ಯಾನದಲ್ಲಿ ದೀರ್ಘವಾಗಿ ಚರ್ಚಿಸಿದ್ದಾನೆ. 


S3 


ಆರ್ಯಭಟೀಯ ಭಾಷ್ಯದಲ್ಲಿ ಗೋಲಪಾದ ಎಂಬ ಅಧ್ಯಾಯವಿದೆ. ಭೂಮಿ, 
ಗ್ರಹಗಳು ಹಾಗೂ ನಕ್ಷತ್ರಗಳು ತಮ್ಮದೇ ನೆರಳಿನಿಂದಾಗಿ ಅರ್ಧಭಾಗದಲ್ಲಿ ಕತ್ತಲಿನಿಂದ 
ಆವೃತವಾಗಿರುತ್ತವೆ. ಸೂರ್ಯನಿಗೆ ಅಭಿಮುಖವಾಗಿರುವ ಇನ್ನರ್ಧ ಭಾಗವು ಅವುಗಳ 
ಪ್ರಮಾಣಕ್ಕೆ ತಕ್ಕಂತೆ ಪ್ರಕಾಶಮಾನವಾಗಿರುತ್ತವೆ ಎಂಬ ಶ್ಲೋಕವಿದೆ. ದೂರದಲ್ಲಿರುವುದರಿಂದ 
ಗ್ರಹಗಳು ದುಂಡಗಿನ ಕನ್ನಡಿಯಂತೆ ಕಾಣುತ್ತವೆ. ಭೂಮಿಗೆ ಯಾವುದೇ ಆಧಾರವಿಲ್ಲ. ಅದರ 
ಕೆಳಗೆ ಮತ್ತು ಮೇಲೆ ಏನಿದೆ ಎಂಬುದು ಅರ್ಥಹೀನ ಪ್ರಶ್ನೆ , ಏಕೆಂದರೆ ಈ ಶಬ್ದಗಳು ಕೇವಲ 
ದಿಕ್ಕುಗಳನ್ನು ನಿರ್ದೇಶಿಸಲು ಮಾತ್ರಉಪಯೋಗಕ್ಕೆ ಬರುತ್ತವೆ ಎಂದಿದ್ದಾನೆ. 

ಭೂಮಿಯ ಆಕಾರ , ವಿಶ್ವದಲ್ಲಿ ಅದರ ಸ್ಥಾನ ಕುರಿತು ಪ್ರಾಚೀನ ಭಾರತೀಯರೂ 
ಸಾಕಷ್ಟು ಚಿಂತನೆ ನಡೆಸಿದ್ದರು. ಭೂಮಿಗೆ ನೆಲಕ್ಕಿಂತ ಸಾಗರದ ಭಾಗವೇ ಹೆಚ್ಚೆಂದು ಎಂಟನೇ 
ಶತಮಾನದ ಮೇಧಾವಿ ಲಲ್ಲ ಸ್ಪಷ್ಟವಾಗಿ ನುಡಿದಿದ್ದಾನೆ. 
- ಲಲ್ಲ ಮತ್ತೊಂದು ಮುಖ್ಯವಾದ ಸಂಗತಿಯನ್ನು ಉಲ್ಲೇಖಿಸುತ್ತಾನೆ. ಭೂಮಿಯ 
ಗುರುತ್ವಾಕರ್ಷಣೆಯನ್ನು ಈ ಅವಲೋಕನ ನೇರವಾಗಿ ಪ್ರಸ್ತಾಪ ಮಾಡದಿದ್ದರೂ , ನಿತ್ಯ 
ಅನುಭವದ ಹಿನ್ನೆಲೆಯಲ್ಲಿ ವೈಜ್ಞಾನಿಕ ಸತ್ಯವನ್ನು ಮನಗಾಣಿಸುತ್ತದೆ. 

* ' ಜಂತೆಯ ಮೇಲೆ ತಲೆ ಕೆಳಗಾಗಿ ಓಡಾಡುವ ಹಲ್ಲಿಯಂತೆ ಭೂಮಿಯ 
ಇನ್ನೊಂದು ಪಾರ್ಶ್ವದಲ್ಲಿ ವಾಸಿಸುವ ಜನ ಸಲೀಸಾಗಿ ಓಡಾಡಬಲ್ಲರು' ಎಂದಿದ್ದಾನೆ. ಜೊತೆಗೆ 
ಭಾರದ ವಸ್ತುವು ಮೇಲಿನಿಂದ ಕೆಳಕ್ಕೆ ಬೀಳಲು ಭೂಮಿಗಿರುವ ಆಕರ್ಷಣ ಶಕ್ತಿಯೇ ಕಾರಣ 
ಎಂದು ಊಹಿಸಿದ್ದಾನೆ . ಸೂತ್ರಗಳ ಮೂಲಕ ಪ್ರತಿಪಾದಿಸದೇ ಹೋದರೂ ಇದು ಅತ್ಯುತ್ತಮ 
ವೈಜ್ಞಾನಿಕ ಅಂಶವೆಂಬುದರಲ್ಲಿ ಎರಡು ಮಾತಿರಲಾರದು. 
- ಹನ್ನೆರಡನೇ ಶತಮಾನದ ಹೊತ್ತಿಗೆ ಭೂಮಿಯನ್ನು ಕುರಿತ ಪರಿಕಲ್ಪನೆಗಳಿಗೆ ಒಂದು 
ಸ್ಪಷ್ಟವಾದ ತಾರ್ಕಿಕ ನೆಲೆ ಸಿಕ್ಕಿತು. 'ಸಿದ್ಧಾಂತ ಶಿರೋಮಣಿ' ಎಂಬ ಅಮೂಲ್ಯ ಕೃತಿಯನ್ನು 
ರಚಿಸಿದ ಎರಡನೇ ಭಾಸ್ಕರಾಚಾರ್ಯ ಖಗೋಳ, ಗಣಿತದಲ್ಲಿ ಅತ್ಯಂತ ಮೇಧಾವಿ . ತನ್ನ ಸ್ವಂತ 
ಬಲದ ಮೇಲೆ ಭೂಮಿ ಆಕಾಶದಲ್ಲಿ ನಿಂತಿದೆ. ಅದಕ್ಕೆ ಯಾವ ಆಧಾರವೂ ಬೇಡ ಎಂದು 
ಪ್ರತಿಪಾದಿಸಿದ ಭಾಸ್ಕರಾಚಾರ್ಯ, ಭೂಮಿಯನ್ನು ಆದಿಶೇಷ ಹೊತ್ತು ನಿಂತಿದೆ ಎಂಬುದು 
ಮಿಥ್ಯ ಕಲ್ಪನೆ. ಆದಿಶೇಷನಿಗೂ ನಿಲ್ಲಲು ನೆಲೆ ಬೇಡವೇ ಎಂದು ಪ್ರಶ್ನಿಸುವ ಮೂಲಕ ಪೌರಾಣಿಕ 
ನಂಬಿಕೆಗಳನ್ನು ಅಲ್ಲಗಳೆದ. 


- ಪ್ರಾಚೀನ ಭಾರತೀಯರು ಭೂಮಿಯೊಂದನ್ನೇ ಕುರಿತು ವಿವರಿಸುವ ಪ್ರಯತ್ನ 
ಮಾಡಲಿಲ್ಲ. ವಿಶ್ವದಲ್ಲಿ ಭೂಮಿಯ ಸ್ಥಾನ ಕುರಿತಂತೆ ವ್ಯಾಪಕ ಚಿಂತನೆಗಳನ್ನೂ ನಡೆಸಿದರು. 
ಅಂದಿನ ಸಾಮಾಜಿಕ ಪರಿಸ್ಥಿತಿಗೆ ತಕ್ಕಂತೆ ಧಾರ್ಮಿಕ ಹಿನ್ನೆಲೆಯಲ್ಲಿ ಸೃಷ್ಟಿಯ ಮಹತ್ವವನ್ನು 
ಅರಿಯುವ ನಿರಂತರ ಆಲೋಚನಾಪರತೆಯನ್ನು ಬೆಳೆಸಿದರು. ಭೂಮಿಯನ್ನು 


54 


ಮಾತೆಯೆಂದೇ ಕರೆದರು. ಬೆಳೆಯ ಜೊತೆಗೆ ಇಳೆಯೂ ಅತ್ಯಮೂಲ್ಯ ಖನಿಜಗಳನ್ನು 
ಹೊಂದಿರುವುದರಿಂದ ' ಬಹುರತ್ನಾ ವಸುಂಧರಾ' ಎಂದು ಹೊಗಳಿದರು. ಕೌಟಿಲ್ಯನ 
“ ಅರ್ಥಶಾಸ್ತ್ರ' ದಲ್ಲಿ `ಭೂಸಂಪನ್ಮೂಲ, ವಿಶೇಷವಾಗಿ ಖನಿಜಗಳನ್ನು ಕುರಿತು ವ್ಯಾಪಕವಾದ 
ಚಿಂತನೆಗಳಿವೆ. ಚಿನ್ನ ಬೆಳ್ಳಿ ಮುಂತಾದ ಅಮೂಲ್ಯಲೋಹಗಳ ಗುಣಾವಗುಣಗಳ ಜೊತೆಗೆ 
ರತ್ನ ಖನಿಜಗಳ ಬಗ್ಗೆ ವಿಶೇಷ ಮಾಹಿತಿಗಳಿವೆ. ರತ್ನ ಶಿಲ್ಪದ ಬಗ್ಗೆ ಆಧುನಿಕರೂ ಒಪ್ಪುವ 
ರೀತಿಯಲ್ಲಿ ಕೌಟಿಲ್ಯ ವರ್ಣಿಸುತ್ತಾನೆ. ಖನಿಜವೇ ರಾಷ್ಟ್ರದ ಭಂಡಾರ ಎಂದು ಕೌಟಿಲ್ಯ ಸಾರಿದ. 
ಪುರಾಣಗಳು ಪ್ರತಿಪಾದಿಸಿರುವ ಸಮುದ್ರ ಮಥನದ ವರ್ಣನೆ ಕೂಡ ಭೂ ಸಂಪನ್ಮೂಲದ 
ಪ್ರಾಮುಖ್ಯವನ್ನು ಎತ್ತಿಹಿಡಿಯುತ್ತದೆ . 

ಧಾರ್ಮಿಕ ಹಿನ್ನೆಲೆಯ ನಡುವೆಯೂ ಪ್ರಾಚೀನ ಭಾರತೀಯರ ಚಿಂತನೆಗಳ 
ವೈಚಾರಿಕ , ವೈಜ್ಞಾನಿಕ ಪ್ರತಿಪಾದನೆಯಿಂದ ದೂರ ಸರಿಯಲಿಲ್ಲ. ಎಂದೇ ವಿಜ್ಞಾನದ ಕಲ್ಪನೆಗಳ 
ಬೆಳವಣಿಗೆಯಲ್ಲಿ ಈ ಒಂದೊಂದೂ ಮೈಲಿಗಲ್ಲಾಗಿವೆ. 


6 . ಪ್ರಾಣಿ ವಿಜ್ಞಾನ 

ಡಾ . ಎಂ . ಕೆ. ಶ್ರೀಧರ್ 


ಅಪಾರವಾದ ಸಂಸ್ಕೃತ ಸಾಹಿತ್ಯವನ್ನು ಅವಲೋಕನ ಮಾಡುವುದರಿಂದ 
ಪ್ರಾಚೀನ ಭಾರತೀಯರು ಪ್ರಕೃತಿಯಲ್ಲಿ ಅದರ ಪ್ರಾಣಿ, ಸಸ್ಯ ಸಂಕುಲದಲ್ಲಿ 
ವಿಶೇಷ ಆಸ್ಥೆ ತೋರಿದ್ದರು ಎಂದು ಭಾಸವಾಗುತ್ತದೆ. ಪ್ರಾಣಿಗಳ ಸ್ವಭಾವ, 
ಅವುಗಳ ವಾಸಸ್ಥಾನ, ಜನನ ಪ್ರಕ್ರಿಯೆ , ಪರಿಸರ ಮುಂತಾದ್ದರ ಬಗ್ಗೆ ಅವರದೇ 
* ಆದ ತಿಳಿವಳಿಕೆ ಹಾಗೂ ಪ್ರಾಥಮಿಕ ಜ್ಞಾನ ಹೊಂದಿದ್ದರು ಎಂದು 
ತಿಳಿಯುತ್ತದೆ. ಪ್ರಾಚೀನ ಭಾರತೀಯರ ಸಾಂಸ್ಕೃತಿಕ , ಧಾರ್ಮಿಕ, ಸಾಮಾಜಿಕ, 
ಪೌರಾಣಿಕ ಜೀವನದಲ್ಲಿ ಪ್ರಾಣಿಗಳು ಹಾಸುಹೊಕ್ಕಾಗಿದ್ದು ಪ್ರಭಾವ 
ಬೀರಿರುವುದು ಬಹಳಸೋಜಿಗದ ಸಂಗತಿ. 

ಹಿಂದಿನವರು ಪ್ರಾಣಿ ಪೂರ್ವಜರಿಂದ ಜನಿಸಿದ್ದಿರಬಹುದು ಎಂಬ 
ಕಲ್ಪನೆಯಿಂದಾಗಿ ಭಾರತೀಯರು ಗೋತ್ರಗಳನ್ನು ಇಟ್ಟುಕೊಳ್ಳುವಾಗ, ಆ 
ಸಮುದಾಯಕ್ಕೆ ಸೇರಿದ ಪ್ರಾಣಿ ಚಿಹ್ನೆಗಳನ್ನುಳ್ಳ ಗೋತ್ರದಿಂದ 
ಕರೆಯುತ್ತಿದ್ದರು. ಉದಾಹರಣೆಗೆ ಕಾಶ್ಯಪ ಅಂದರೆ ಆಮೆ , ಜಾತುಕರ್ಣ 
ವಯಸ್ಸಾದ ಗೂಳಿ, ರೂಕ್ಷ (ಕರಡಿ), ಮಂಡೂಕ- ಕಪ್ಪೆ, ಭಾರದ್ವಾಜವೆಂಬ 
ವಿಶಿಷ್ಟ ಹಕ್ಕಿ ಮುಂತಾದವು. ಮುಖ್ಯವಾಗಿ ಹಸು, ಗೂಳಿ, ಕುದುರೆ, ಆನೆ, 
ಮೇಕೆ, ಆಡುಗಳು ಯಾಗ ಪ್ರಕ್ರಿಯೆಯಲ್ಲಿ ಬಳಕೆಯಾಗುತ್ತಿದ್ದರಿಂದ ಅವುಗಳ 
ಸ್ವಭಾವವನ್ನು ಬಹಳ ಸೂಕ್ಷ್ಮವಾಗಿ ಪರಿಶೀಲಿಸಿ ದಾಖಲಿಸಿದರು. 

ಪುರಾಣಗಳು ಚೇತನ - ಅಚೇತನ ವಸ್ತುಗಳ ಐಕ್ಯತೆಯನ್ನು ಒತ್ತಿ 
ಹೇಳಿದವು. ವಿಷ್ಣು ಪುರಾಣದ ಒಕ್ಕಣೆಯಂತೆ ದೇವತೆಗಳು, ಮನುಷ್ಯರು, 
ಪ್ರಾಣಿಗಳು ವಿಶೇಷವಾಗಿ ಸರೀಸೃಪ ಮತ್ತು ಹಕ್ಕಿಗಳು ಬ್ರಹ್ಮನ ವಿವಿಧ 
ರೂಪಗಳಾಗಿದ್ದು ಅವನ ಹಲವಾರು ಅಂಗಗಳಿಂದ ಜನಿಸಿದವಂತೆ. ಈ 
ಗ್ರಂಥವು ಹಲವಾರು ಜಾತಿಯ ಪ್ರಾಣಿಗಳ ಜನನ, ಅವುಗಳ ಸ್ವಭಾವ, 
ಜೀವಸಂಕುಲದಲ್ಲಿ ಅವುಗಳ ಸ್ಥಾನವನ್ನು ವಿಶದವಾಗಿ ತಿಳಿಸುತ್ತದೆ. 


56 


ಬೌದ್ದ ಮತ್ತು ಜೈನ ಧರ್ಮಗಳು ಅಹಿಂಸೆಯನ್ನು ಪ್ರತಿಪಾದಿಸಿದ್ದರಿಂದ ಆ 
ಧರ್ಮಿಯರು ಪ್ರಾಣಿಗಳ ರಕ್ಷಣೆಗೆ ಹೆಚ್ಚು ಪ್ರಾಮುಖ್ಯ ನೀಡಿದರು. ಹಲವಾರು 
ಅಭಯಾರಣ್ಯಗಳನ್ನು , ವನಗಳನ್ನು ಅವುಗಳಿಗೆ ಮೀಸಲಾಗಿಟ್ಟರು. ಅಶೋಕ, ಭಾಸ ಕವಿಯ 
ಕಾಲದಲ್ಲೇ ಈ ದೇಶದಲ್ಲಿ ಆನೆ, ಹಾವುಗಳನ್ನು ರಕ್ಷಿಸಲು ನಾಗವನಗಳು, ಜಿಂಕೆಗಳ ರಕ್ಷಣೆಗೆ 
ಮೃಗವನ, ಪಕ್ಷಿವನಗಳು ಇದ್ದವು. ವೀರಕಾವ್ಯಗಳ , ಕಾವ್ಯ ನಾಟಕಾದಿಗಳ ರಚನಕಾರರು 
ಅವಕಾಶ ಒದಗಿದಾಗಲೆಲ್ಲಾ ಹಲವಾರು ರೀತಿಯ ಪಶುಪಕ್ಷಿಗಳ ಸ್ವಭಾವಗಳನ್ನು ತಮ್ಮ 
ಗ್ರಂಥಗಳಲ್ಲಿ ಚಿತ್ರಿಸಿದರು. 

ಕೆಲವು ಪ್ರಾಣಿಗಳ ಮಹತ್ವವೆಷ್ಟಿತ್ತೆಂದರೆ ಅವುಗಳಿಗೋಸ್ಕರ ಹಲವಾರು ವಿಶಿಷ್ಟ 
ಗ್ರಂಥಗಳನ್ನು ರಚಿಸಲಾಯಿತು. ಅವುಗಳಲ್ಲಿ ಪ್ರಮುಖವಾದವು. ಪಾಲಕಾಪ್ಯ , ಅಶ್ವಶಾಸ್ತ್ರ ಅಥವಾ 
ಅಶ್ವಾಯುರ್ವೆದ, ಗಜಶಾಸ್ತ್ರ ಅಥವಾ ಗಜಾಯುರ್ವೆದ, ಸರ್ಪಶಾಸ್ತ್ರ, ಗಾರುಡಿ ವಿದ್ಯಾ, 
ಖಗೇಂದ್ರಮಣಿದರ್ಪಣ, ಮೃಗಪಕ್ಷಿ ವಿನೋದ ಮುಂತಾದವು. 

- ಆನೆ, ಕುದುರೆಗಳನ್ನು ಯುದ್ದದಲ್ಲಿ ಬಳಸುತ್ತಿದ್ದರಿಂದ ಅವುಗಳ ಸ್ವಭಾವ, ಚಹರೆ, 
ಪರಿಸರದ ಬಗ್ಗೆ ಬಹಳ ಆಳವಾಗಿ ಅಧ್ಯಯನ ಮಾಡಲಾಯಿತು. ಈ ದೇಶವು ಸಮಶೀತೋಷ್ಣ 
ವಲಯಕ್ಕೆ ಸೇರಿದ್ದರಿಂದ ಹಾವುಗಳ , ವಿಷಪೂರಿತ ಹಾವುಗಳ ಕಾಟ ಜಾಸ್ತಿ. ಹೀಗಾಗಿ ಹಾವು 
ಮತ್ತು ಅದರ ಶತ್ರುವಾದ ಗರುಡನ ಬಗ್ಗೆ ವಿಶೇಷಅಧ್ಯಯನ ನಡೆಯಿತು. 

ಋಗೈದದಲ್ಲಿ 250ಕ್ಕೂ ಹೆಚ್ಚು ಪ್ರಾಣಿಗಳ ಯಾದಿಯನ್ನು ನೀಡಿದ್ದರೆ, ಯರ್ಜುವೇದ, 
ಅಥರ್ವವೇದಗಳಲ್ಲಿ ಕುದುರೆ, ಮೇಕೆ, ಆಡು, ಹಾವುಗಳು, ಕ್ರಿಮಿಗಳ ಬಗ್ಗೆ ವಿಸ್ತಾರ ಮಾಹಿತಿ 
ಇದೆ.ಕೀಟಗಳಲ್ಲಿ ಇರುವೆ, ದುಂಬಿ, ನೊಣ, ಸೊಳೆ, ಪತಂಗ , ಮಿಡಿತೆ, ಸೂರ್ಯನ ಕುದುರೆ, 
ಗಿಡ, ಮರ, ಬಳ್ಳಿ, ದವಸ ಧಾನ್ಯಗಳನ್ನು ನಾಶಮಾಡುವ ಕ್ರಿಮಿ -ಕೀಟಗಳ ಬಗ್ಗೆ ವಿವರಣೆಗಳಿವೆ. 
ಋಗೈದದಲ್ಲಿ ಕಶೇರುಕಗಳಿಗಿಂತ ಅಕಶೇರುಕಗಳ ಪ್ರಸ್ತಾಪ ಹೆಚ್ಚು. ಏಳುಜಾತಿಯ ಮೀನು, 
ಹಾವಿನ ಹಲವಾರು ವರ್ಗಗಳು, ಗಂಗಾನದಿಯಲ್ಲಿ ಕಾಣಿಸುವ ಮೊಸಳೆ , ಹೆಂಟೆಗೊದ್ದ, ಉಡ, 
ಪಕ್ಷಿಗಳು, ಸ್ತನಿಗಳ ಬಗ್ಗೆ ನಿಖರವಾದ ಮಾಹಿತಿ ಇದೆ. ಪಕ್ಷಿಗಳಲ್ಲಿ ಗುಬ್ಬಚ್ಚಿ, ಮೈನಾ, ಗಿಣಿ, 
ಕೋಗಿಲೆ, ಪಾರಿವಾಳ, ಹದ್ದು, ರಣಹದ್ದು, ಗೂಬೆ, ಜಲಚರ ಪಕ್ಷಿಗಳಾದಕೊಕ್ಕರೆ, ಬಾತುಕೋಳಿ, 
ಹಂಸ ಮುಂತಾದವು. 

- ವೈದಿಕ ಜನರಿಗೆ ತಿಳಿದಿದ್ದ ಸ್ತನಿಗಳನ್ನು ಮೂರು ವಿಧವಾಗಿ ವಿಂಗಡಿಸ ಬಹುದು. 
ಕಾಡು ಪ್ರಾಣಿಗಳು, ಅರೆ ಸಾಕು ಪ್ರಾಣಿಗಳು ಮತ್ತು ಸಾಕು ಪ್ರಾಣಿಗಳೆಂದು, ಕಾಡು ಪ್ರಾಣಿಗಳಲ್ಲಿ 
ಹುಲಿ, ಸಿಂಹ, ಚಿರತೆ, ಕರಡಿ,ತೋಳ, ಕತ್ತೆಕಿರುಬ ಮುಂತಾದವು. ಅರೆ ಸಾಕು ಪ್ರಾಣಿಗಳಲ್ಲಿ ಆನೆ, 
ಕುದುರೆ, ಒಂಟೆ, ಜಿಂಕೆ ಇದ್ದರೆ, ಸಾಕು ಪ್ರಾಣಿಗಳಲ್ಲಿ ಹಸು, ಎಮ್ಮೆ , ಕುದುರೆ, ಹೇಸರಗತ್ತೆ, ಕುರಿ, 
ಕೋಳಿ, ಬೆಕ್ಕು, ನಾಯಿ ಮುಂತಾದವು. 


ವೈದಿಕ ಸಾಹಿತ್ಯದಲ್ಲಿ ದಾಖಲಾತಿಯಾದ ಪ್ರಾಣಿ ಪ್ರಪಂಚವನ್ನೂ ನಂತರ 
ರಾಮಾಯಣ ಮಹಾಭಾರತಗಳಲ್ಲಿ ಕಂಡುಬಂದಿತು. ರಾಮಾಯಣದಲ್ಲಿ ಹನ್ನೊಂದು 
ಜಾತಿಯ ಜಿಂಕೆಗಳನ್ನು ಹೆಸರಿಸಿದ್ದಾರೆ. ಮಹಾಭಾರತದಲ್ಲಿ ಹಲವಾರು ಕಪಿವರ್ಗಗಳ ಸವಿಸ್ತಾರ 
ವರ್ಣನೆ ಇದೆ. 

- ಪಾಂಡವರ ಸಂತತಿಗೆ ಸೇರಿದ ಜನಮೇಜಯನು ಸರ್ಪಯಾಗ ಮಾಡುವ 
ಸಮಯದಲ್ಲಿ ವ್ಯಾಸರು 170ಕ್ಕೂ ಹೆಚ್ಚು ವಿಷಪೂರಿತ, ವಿಷರಹಿತ ಹಾವುಗಳನ್ನು ಹೆಸರಿಸುತ್ತಾರೆ . 
ಇವುಗಳಲ್ಲಿ ಹಲವು ಪಠ್ಯಾಯ ಪದಗಳಿದ್ದರೂ ಈಗ ಪ್ರಚಲಿತವಿರುವ ಎಲ್ಲ ಹಾವಿನ 
ವೈವಿಧ್ಯವನ್ನು ಆ ಗ್ರಂಥದಲ್ಲಿ ಗುರುತಿಸಬಹುದಾಗಿದೆ. ಅದನ್ನು ದ್ವಿಜಿಹ್ವಾ ಎಂಬ ವಿಶೇಷ 
- ಗುಣವಾಚಕದಿಂದ ಕರೆಯಲಾಗಿದೆ. ಎರಡು ನಾಲಿಗೆಯುಳ್ಳದ್ದು ಎಂದರ್ಥ. 

ವೈದ್ಯಕೀಯ ಗ್ರಂಥಗಳಾದ ಚರಕ ಮತ್ತು ಸುಶ್ರುತ ಸಂಹಿತೆಯಲ್ಲಿ ಹಲವಾರು 
ಪ್ರಾಣಿವರ್ಗದ ಯಾದಿ ಇದೆ. ಇದರ ಜೊತೆಗೆ ಅಂಗಾಂಗ ಶೋಧನ ಶಾಸ್ತ್ರ, ವರ್ಗಿಕರಣ , 
ಪರಿಸರ , ಪ್ರಾಣಿ, ಆಹಾರ ಯೋಜನೆ, ಶರೀರ ರಚನಾಶಾಸ್ತ್ರ ಮುಂತಾದ ವಿಭಾಗಗಳ ಬಗ್ಗೆ 
ವಿವರಣೆ ನೀಡಲಾಗಿದೆ. ಎರಡೂ ಸಂಹಿತೆಗಳಲ್ಲಿ ಚಿಕಿತ್ಸಾ ಕ್ರಮದ ಮಾಹಿತಿ ಒಂದೇ . ಚರಕನು 
ಕೆಲವುಉಪಜೀವಿಗಳ ಬಗ್ಗೆ ತಿಳಿಸಿದರೆ, ಸುಶ್ರುತನು ವಿಸ್ತಾರವಾಗಿ ಜಿಗಣೆ, ಕ್ರಿಮಿಗಳು, ಜೇಡ, 
ಚೇಳು, ಕಪ್ಪೆ, ಮೀನು, ಸರೀಸೃಪ, ಉರಗ, ಪಕ್ಷಿ, ಸ್ತನಿಗಳ ಬಗ್ಗೆ ಮಾಹಿತಿಕೊಡುತ್ತಾನೆ. 

ಕೊಳ, ಜಲಾಶಯಗಳಲ್ಲಿ ವಾಸಿಸುವ ವಿವಿಧ ವರ್ಗದ ಮೀನುಗಳ ಬಗ್ಗೆ ಸುಶ್ರುತನ 
ವಿವರಣೆ, ಅವಲೋಕನ ಅದ್ಭುತವಾದುದು. ಪ್ರಾಣಿಗಳ ಸ್ವರೂಪ ಮತ್ತು ಚಲನೆಯನ್ನು 
ಸೂಚಿಸುವ ಮುಂದೆ ಪಾಶ್ಚಾತ್ಯ ಪ್ರಪಂಚದಲ್ಲಿ ಬೆಳೆದ ಪ್ರಾಣಿ ಸ್ವರೂಪ ಶಾಸ್ತ್ರ ( Functional 
morphology ) ಮೂಲ ಸೆಲೆಯನ್ನು ಸುಶ್ರುತ ಸಂಹಿತೆಯಲ್ಲಿ ಗುರುತಿಸಬಹುದು. 

- ಕೌಟಿಲ್ಯನು ತನ್ನ ಅರ್ಥಶಾಸ್ತ್ರದಲ್ಲಿ ಆನೆ, ಕುದುರೆಗಳನ್ನು ನೋಡಿಕೊಳ್ಳುವ ಬಗ್ಗೆ 
ಹಲವು ನೀತಿ -ನಿಯಮಗಳನ್ನು ಪ್ರಸ್ತಾಪಿಸುತ್ತಾನೆ. ಬೇಟೆ ಜಾನುವಾರುಗಳ ರಕ್ಷಣೆ, 
ಮತ್ತೋದ್ಯಮ ಮುಂತಾದ್ದರ ಬಗ್ಗೆ ಬೆಳಕು ಚೆಲ್ಲುತ್ತಾನೆ. ಕಾಳಿದಾಸನು ತನ್ನ ಋತುಸಂಹಾರ 
ಎಂಬ ಶೃಂಗಾರ ಕಾವ್ಯದಲ್ಲಿ ಹಲವಾರು ರೀತಿಯ ಪ್ರಾಣಿ, ಪಕ್ಷಿಗಳ ಮೇಲೆ ವಿವಿಧ ಋತುಗಳು 
ಹೇಗೆ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಪ್ರಭಾವ ಬೀರುತ್ತವೆ ಎಂಬುದನ್ನು ಹೃದಯಂಗಮವಾಗಿ 
ವರ್ಣಿಸಿದ್ದಾನೆ. ಕಾಳಿಚ್ಚು ತನ್ನ ಕೆನ್ನಾಲಗೆಗಳನ್ನು ಪಸರಿಸಿದಾಗ ಜೀವಜಂತುಗಳು ಹೆದರಿ ದಿಕ್ಕು 
ಪಾಲಾಗಿ ಓಡಿದ್ದರೆ, ಪ್ರಾಣ ರಕ್ಷಣೆಗೆ ಪ್ರಯತ್ನಿಸಿದ್ದರ ವಿಷಯವನ್ನು ಕಣ್ಣಿಗೆ ಕಟ್ಟುವಂತೆ 
ಚಿತ್ರಿಸಿದ್ದಾನೆ. 


- ವರಾಹಮಿಹಿರನು ತನ್ನ ಉದ್ಧಂಥವಾದ 'ಬೃಹತ್ ಸಂಹಿತೆಯಲ್ಲಿ ಹಲವಾರು 
ಪಶುಪಕ್ಷಿಗಳ ಸ್ವಭಾವ ವರ್ಣನೆಯನ್ನು ಸೂಕ್ಷ್ಮವಾಗಿ ಮಾಡಿದ್ದಾನೆ. ಅಮರಸಿಂಹನು ತನ್ನ 


“ ಅಮರ ಕೋಶ' ವೆಂಬ ನಿಘಂಟಿನಲ್ಲಿ ವೈದಿಕ, ವೀರಕಾವ್ಯಗಳಲ್ಲಿ ಬರುವ ಎಲ್ಲ ಪ್ರಾಣಿಗಳ 
ಹೆಸರು, ಅವುಗಳ ಪರಾಯ ಪದಗಳು, ಸ್ವಭಾವವನ್ನು ಸವಿಸ್ತಾರವಾಗಿ ನೀಡಿದ್ದಾನೆ. ಆ ಪಟ್ಟಿ 
ಪ್ರಾಣಿಶಾಸ್ತ್ರ ಎಂಬ ಸ್ತರದಲ್ಲಿ ಇರದಿದ್ದರೂ , ಪ್ರಾಣಿಗಳನ್ನು ಅವುಗಳ ಹವ್ಯಾಸ, ಪರಿಸರ ವಸತಿಗೆ 
ತಕ್ಕಂತೆ ವರ್ಗೀಕರಣ ಮಾಡಿದ್ದಾನೆ. ಅಮರಸಿಂಹನ ಕಾಲದಿಂದ ಪ್ರಾಣಿಗಳ ವರ್ಗಿಕರಣ 
ನಡೆಯಿತೆನ್ನಬಹುದು. 


ಪ್ರಾಣಿಗಳ ವರ್ಗಿಕರಣ 

ಮೊಟ್ಟ ಮೊದಲಿಗೆ ಯದ್ವೇದದಲ್ಲಿ ಸ್ತನಿಗಳನ್ನು ಗ್ರಾಮ್ಯ ಮತ್ತು ಅರಣ್ಯ ಎಂದು 
ಎರಡಾಗಿ ವಿಭಾಗಿಸಲಾಗಿದೆ. ಅದೇ ಅಥರ್ವವೇದದಲ್ಲಿ ಒಂದು ಗೊರಸುಳ್ಳ ಪ್ರಾಣಿಗಳನ್ನು 
ಏಕಶಫವೆಂದೂ , ಎರಡು ಗೊರಸುಳ್ಳ ಪ್ರಾಣಿಗಳನ್ನು ದ್ವಿಶಫವೆಂದೂ ಕರೆಯಲಾಗಿದೆ. 
ಸಂಹಿತೆಗಳಲ್ಲಿ ಇನ್ನಷ್ಟು ಉಪವಿಭಾಗಿಸಿ ಎರಡೂ ದವಡೆಗಳಲ್ಲಿ ಬಾಚಿಹಲ್ಲುಗಳಿದ್ದರೆ 
ಉಭಯದಂತವೆಂದೂ , ಕೆಳದವಡೆಯಲ್ಲಿ ಬಾಚಿ ಹಲ್ಲಿದ್ದರೆ ಅನ್ಯತೋದಂತವೆಂದೂ 
ಕರೆಯಲಾಗಿದೆ. ಮನುಷ್ಯನನ್ನು ಉಭಯದಂತ ಎಂದು ಹೆಸರಿಸಲಾಗಿದೆ. 
- ಛಾಂದೋಗ್ಯ ಉಪನಿಷತ್ತಿನಲ್ಲಿ ಸ್ವಲ್ಪ ತಾರ್ಕಿಕವಾಗಿ ವಿಶ್ಲೇಷಣೆ ಮಾಡಿ ಪ್ರಾಣಿಗಳ 
ಜನನಕ್ರಮ ಅನುಸರಿಸಿ ಅಂಡಜ, ಜೀವಜ ಮತ್ತು ಉದ್ದಿಜ್ಞ ಎಂದು ಮೂರಾಗಿ 
ವಿಂಗಡಿಸಲಾಗಿದೆ. ಐತರೇಯದಲ್ಲಿ ಸ್ನೇದಜ ಎಂಬ ಇನ್ನೊಂದು ವಿಭಾಗವನ್ನು ಸೇರಿಸಲಾಗಿದೆ. 
ತತ್ತಿ ಅಥವಾ ಮೊಟ್ಟೆಗಳಿಂದ ಜನಿಸಿದವು ಅಂಡಜ , ಗರ್ಭಾಶಯದಿಂದ ಹುಟ್ಟಿದವು ಜೀವಜ 
ಅಥವಾ ಜರಾಯುಜ, ಮರಗಿಡಗಳ ಚಿಗುರಿನಿಂದ ಉತ್ಪತ್ತಿಯಾದವುಉದ್ದಿಜ್ಜ, ಬೆವರಿನಿಂದ 
ಬಂದವುಸೇದಜ . ಜರಾಯುವೆಂದರೆ ಭೂಣವನ್ನು ಆವರಿಸಿರುವ ಹೊರ ಪದರ. 

ಮನುಸ್ಮೃತಿಯು ಜೀವಪ್ರಪಂಚವನ್ನು ಸ್ಥಾವರ , ಜಂಗಮ ಎಂದು ವಿಭಾಗಿಸಿದೆ. ಆ 
ವಿಶಾಲ ನಕಾಶೆಯಡಿ ಸಾಕು ಪ್ರಾಣಿಗಳು ಜರಾಯುಜಗಳಾದರೆ, ಮೃಗಗಳು ಸಸ್ಯಾಹಾರಿ ಕಾಡು 
ಪ್ರಾಣಿಗಳು , ಮಾಂಸಾಹಾರಿ ಕಾಡು ಪ್ರಾಣಿ; ಮೀನು, ಮೊಸಳೆ , ಹಕ್ಕಿ, ಆಮೆ , ಕಡಲಾಮೆ 
ಮುಂತಾದವು - ಅಂಡಜ. ಭೂಮಿಯ ಉಷ್ಣ ಮತ್ತು ಆದ್ರ್ರತೆಯಿಂದ ಜನಿಸಿದ ನುಸಿಹುಳು, 
ಸೊಳ್ಳೆ, ನೊಣ, ತಿಗಣೆ ಮುಂತಾದವು ಸೇದಜ ಎಂದು ಕರೆಸಿಕೊಳ್ಳಲ್ಪಡುತ್ತವೆ. 

- ಚರಕನು ಜರಾಯುಜದಲ್ಲಿ ಮನುಷ್ಯ, ಚತುಷ್ಪಾದಿಗಳನ್ನು , ಅಂಡಜದಲ್ಲಿ ಮೀನು, 
ಉರಗ, ಮತ್ತು ಪಕ್ಷಿಗಳನ್ನು ಸೇದಜದಲ್ಲಿ, ಕ್ರಿಮಿಕೀಟಗಳನ್ನು , ಕೊಳೆತ ಪದಾರ್ಥಗಳಿಂದ 
ಜನಿಸಿದವನ್ನು ಉದ್ದಿಜದಲ್ಲಿ ಸೇರಿಸುತ್ತಾನೆ . ಅವನ ಅಭಿಪ್ರಾಯದಲ್ಲಿ ಈ ವಿಶಾಲ 
ವರ್ಗಿಕರಣದಲ್ಲಿ ಹಲವಾರು ಉಪಭೇದಗಳಿವೆ. 


59 


ಅಂಗೈನಲ್ಲಿ ಹಿಡಿಯುವಷ್ಟು ಸಣ್ಣದಾದ ಅಥವಾ ಮೂಳೆರಹಿತ ಪ್ರಾಣಿಗಳನ್ನು 
ಕುದಜಂತುವೆಂದು ಪಾಣಿನಿಯು ತನ್ನ ಅಷ್ಟಾಧ್ಯಾಯದಲ್ಲಿ ಹೆಸರಿಸುತ್ತಾನೆ . ಪತಂಜಲಿಯು 
ಕ್ಷುದ್ರಜಂತುವಿನ ಲಕ್ಷಣವನ್ನು ವಿವರಿಸಿ ಸಾವಿರಕ್ಕೂ ಹೆಚ್ಚು ಜೀವಿಗಳನ್ನು ಅಂಗೈನಲ್ಲಿ 
ಹಿಡಿಯಬಹುದಾದರೆ ಅವನ್ನು ಆ ಹೆಸರಿನಿಂದ ಕರೆಯಬಹುದೆನ್ನುತ್ತಾನೆ. ಅವರಿಬ್ಬರು 
ನೀಡಿರುವ ಲಕ್ಷಣವುದೋಷಪೂರಿತ ವಾಗಿದ್ದು ಅದರಲ್ಲಿ ಮೂಳೆರಹಿತ, ರಕ್ತರಹಿತ, ಮೂಳೆ 
ರಕ್ತಸಹಿತ ಪ್ರಾಣಿಗಳನ್ನು ಸೂಚಿಸಲಾಗಿದೆ. ಹೀಗಾಗಿ ಅವರ ವರ್ಗಿಕರಣವನ್ನು ಒಪ್ಪಿಕೊಳ್ಳಲು 
ಆಗುವುದಿಲ್ಲ. 

ವೈಶೇಷಿಕ ತತ್ವಜ್ಞಾನಿಯಾದ ಪ್ರಶಸ್ತವಾದನು ಪ್ರಾಣಿಗಳನ್ನು ಅಯೋನಿಜ ಮತ್ತು 
ಯೋನಿಜ ಎಂದು ಸ್ಫೂಲವಾಗಿ ವಿಭಾಗಿಸುತ್ತಾನೆ. ಲೈಂಗಿಕ ಸಂಬಂಧದಿಂದ ಜನಿಸಿದವು 
ಯೋನಿಜಗಳಾದರೆ, ಅಲೈಂಗಿಕವಾಗಿ ಹುಟ್ಟಿದವು ಅಯೋನಿಜ ಗಳಾಗುತ್ತವೆ. ಯೋನಿಜದಲ್ಲಿ 
ಜರಾಯುಜ , ಅಂಡಜ, ಸರೀಸೃಪಗಳು ಸೇರುತ್ತವೆ. ಪ್ರಶಸ್ತವಾದರ ಮಾತಿನಲ್ಲೇ 
ಹೇಳುವುದಾದರೆ: 

ತತ್ರ ಶರೀರಂ ದ್ವಿವಿಧಮ್ ಯೋನಿಜಂ ಅಯೋನಿಜಂ ಚ 
ತತ್ರಯೋನಿಜಮನಪೇಕ್ಷ ಶುಕ್ರಶೋಣಿತಮ್ ! 
ಶುಕ್ರಶೋಣಿತ ಸನ್ನಿಪಾತಜಂ ಯೋನಿಜಂ ತತ್ಸು ದ್ವಿವಿಧಂ 
ಜರಾಯುಜಮಂಡಜಂ ಚ | 
ಮಾನುಷ ಪಶು ಮೃಗಾನಾಂ ಜರಾಯುಜಂ ಪಕ್ಷಿ 
ಸರೀಸೃಪಾನಾಮಂಡಜಮ್ 

ಇವೆಲ್ಲಕ್ಕಿಂತ ಭಿನ್ನವಾದ ವರ್ಗಿಕರಣವನ್ನು ಉಮಾಸ್ಪತಿಯೆಂಬ ಜೈನ ವಿದ್ವಾಂಸನು 
ತನ್ನ ತತ್ಪಾರ್ಥಾಧಿಗಮಸೂತ್ರದಲ್ಲಿ ನೀಡಿದ್ದಾನೆ. ಪ್ರಾಣಿಗಳು ಎಷ್ಟು ತರಹದ ಇಂದ್ರಿಯಗಳನ್ನು 
ಹೊಂದಿವೆ ಎಂಬುದರ ಆಧಾರದ ಮೇಲೆ ವಿಭಾಗಿಸಲಾಗಿದೆ. ಅದರಂತೆ ಸ್ಪರ್ಶ ಮತ್ತು ರುಚಿ 
ಇಂದ್ರಿಯಗಳನ್ನು ಉಳ್ಳವು ಅಪಾದಿಕ , ನೂಪೂರಕ, ಗಂಡೂಪಾದ, ಜಲೂಕ ಪ್ರಾಣಿಗಳು . 
ಕಾಲುಗಳಿಲ್ಲದವು ಅಪಾದಿಕಗಳು, ಮಣಿಗಳಂತಹ ದೇಹವುಳವುನೂಪೂರಕ, ಉದಾಹರಣೆಗೆ 
ಎರೆಹುಳು ಗಂಡೂಪಾದಗಳಲ್ಲಿ ಹಲವಾರು ಜಾತಿಯ ಶಂಖ, ಮತ್ತು ಗಂಡೂ ಪಾದಗಳು, 
ಬಸವನಹುಳು,ಕಪ್ಪೆಚಿಪ್ಪನ್ನು ಸೇರಿಸಲಾಗಿದೆ. 

ಸ್ಪರ್ಶ, ರಸನ, ವಾಸನೇಂದ್ರಿಯವುಳ್ಳ ಪ್ರಾಣಿಗಳು ಎರಡನೆ ವರ್ಗಕ್ಕೆ ಸೇರುತ್ತವೆ. 
ಉದಾಹರಣೆಗೆ ಇರುವೆ, ಕೆಂಪಿರುವೆ, ತಿಗಣೆ, ಚಿಗಟೆ ( ನೆಗೆಹುಳು), ಜರೀಹುಳು, ಕಪ್ಪರಶುಂಠಿ, 
ಹೇನು, ಗೆದ್ದಲು ಹುಳು ಮುಂತಾದವು. 


60 


ಸ್ಪರ್ಶ, ರಸ , ವಾಸನೆ ಮತ್ತು ದೃಷ್ಟಿ ಉಳ್ಳವು ಮೂರನೇವರ್ಗಕ್ಕೆ ಸೇರಿದವು. 
ಉದಾಹರಣೆಗೆ ದುಂಬಿ , ಕಣಜ, ದೊಡ್ಡಕಣಜ, ಚೇಳು, ಜೇಡ, ಎರಡು ರೆಕ್ಕೆಯುಳ್ಳ ನೊಣ, 
ಸೊಳ್ಳೆ, ನೊರಜು ( gnat ) ಹಾರುವ, ಹಾರಲಾರದಕೀಟಗಳು ಐದು ಇಂದ್ರಿಯಗಳನ್ನು ಉಳ್ಳ 
ಪ್ರಾಣಿಗಳು ನಾಲ್ಕನೇ ವರ್ಗ. ಉದಾಹರಣೆಗೆ ಮನುಷ್ಯ , ಮೀನು, ಉರಗ, ಸರೀಸೃಪಗಳು, ಪಕ್ಷಿ 
ಮತ್ತು ಎಲ್ಲಾ ಚತುಷ್ಪಾದಿಗಳು. ಪ್ರಶಸ್ತವಾದನು ಈ ನಾಲ್ಕನೇ ವಿಭಾಗದಲ್ಲಿ ಅಂಡಜ, 
ಜರಾಯುಜ ಮತ್ತು ಪ್ರೋತಜ ಎಂದು ಉಪವಿಭಾಗ ಮಾಡಿದ್ದಾನೆ. ಪ್ರೀತಜವೆಂದರೆ 
ಮಾಸುಕಳಚುವ ಸ್ತನಿಗಳು ಇವುಗಳಲ್ಲಿ ಮುಳ್ಳು ಹಂದಿ, ಆನೆ ಮುಂತಾದ ಹಲವು ಪ್ರಾಣಿಗಳು 
ಸೇರಿವೆ. 

ಚರಕ ಮತ್ತು ಸುಶ್ರುತರು ಇಂದ್ರಿಯಗಳು ಮತ್ತು ಜನನ ಪ್ರಕ್ರಿಯೆಯನ್ನು 
ಅವಲಂಬಿಸಿ ಪ್ರಾಣಿ ವರ್ಗೀಕರಣ ಮಾಡುವುದರ ಜೊತೆಗೆ ಆ ಪ್ರಾಣಿಗಳ ಆಹಾರ ವ್ಯವಸ್ಥೆ 
ಪರಿಸರವನ್ನು ಗಮನಿಸಿ ಇನ್ನೊಂದು ವರ್ಗೀಕರಣ ಮಾಡಿದ್ದಾರೆ. ಚರಕನು ಮಾಂಸಾಹಾರಿ 
ಪ್ರಾಣಿಗಳನ್ನು ಪ್ರಸಹವೆಂದು, ನೀರಿನ ಸಮೀಪ, ಚೌಗುಪ್ರದೇಶಗಳಲ್ಲಿ ವಾಸಿಸುವುದನ್ನು 
ಅನೂಪವೆಂದು, ಬೆಟ್ಟದ ತಪ್ಪಲು, ಗುಹೆಗಳಲ್ಲಿ ವಾಸಿಸುವವನ್ನು ಭೂಶಯ ಅಥವಾ 
ವಿಲೇಶಯವೆಂದು, ಜಲಚರಗಳನ್ನು ವಾರಿಶಯ , ಒಣ ಹಾಗೂ ಹುಲ್ಲುಗಾವಲಿನಲ್ಲಿ 
ಓಡಾಡುವ ಪ್ರಾಣಿಗಳನ್ನು ಜಾಂಗಲವೆಂದು, ಕೊಕ್ಕಿನಿಂದ ಆಹಾರ ಸೀಳುವ ಪಕ್ಷಿಗಳನ್ನು 
ಪ್ರತಾದವೆಂದು, ಇತರ ಹಕ್ಕಿಗಳನ್ನು ವಿಷ್ಕರವೆಂದುಕರೆಯುತ್ತಾನೆ . 

ಚರಕ ಮತ್ತು ಸುಶ್ರುತರು ಹಾನಿಕರ, ಅಸಹ್ಯ , ವಿಷಪೂರಿತ ಪ್ರಾಣಿಗಳನ್ನು 
ವರ್ಗಿಕರಿಸುತ್ತಾರೆ. ಮಲಮೂತ್ರಗಳಲ್ಲಿ ವಾಸಿಸುವವು ಯೂಕ, ಪಿಪಿಲಿಕ ; ರಕ್ತದಿಂದ 
ಜೀವಿಸುವ ಔದುಂಬರ, ಜಂತುಮಾಟಾ, ಕೇಶದ; ಕಫ, ಶ್ಲೇಷಗಳಲ್ಲಿ ವಾಸಿಸುವ ಅಂತ್ರದ, 
ಕುರು ಮುಂತಾದವು. 

ಸುಶ್ರುತ ಸಂಹಿತೆಯ ಭಾಷ್ಯಕಾರನಾದ ಡಲ್ಲಣ ಮತ್ತು ಲಾತ್ಯಾಯನರು ಕೀಟ 
ಪ್ರಪಂಚವನ್ನು ವಿಭಾಗ ಮಾಡುವಾಗ ಈ ಕೆಳಕಂಡ ಲಕ್ಷಣಗಳನ್ನು ಸೂಚಿಸುತ್ತಾರೆ . ದೇಹದ 
ಮೇಲೆ ಚಿಹ್ನೆ ಗುರುತುಗಳು , ರೆಕ್ಕೆ ಅಂಗಾಂಗಗಳು , ಬಾಯಿಗೆ ಹೊಂದಿಕೊಂಡಉಪಾಂಗಗಳು, 
ಉಗುರು, ಚೂಪಾದ ಕೂದಲು, ಬಾಲದಲ್ಲಿರುವ ಮುಳ್ಳು, ಝೇಂಕಾರದ ಪ್ರಭೇದ, ಗಾತ್ರ, 
ಶರೀರ ರಚನೆ, ಲೈಂಗಿಕಾಂಗ, ವಿಷ ಮುಂತಾದವು. 

ಮೇಲಿನ ಶ್ಲೋಲ ಹಾಗೂ ಸೂಕ್ಷ್ಮ ಪ್ರಾಣಿ ವರ್ಗಿಕರಣವನ್ನು ನೋಡಿದಾಗ 
ಭಾರತೀಯ ತತ್ವಶಾಸ್ತ್ರಜ್ಞರು, ವಿದ್ವಾಂಸರು ತಮ್ಮದೇ ಆದ ತಾರ್ಕಿಕ ರೀತಿಯಲ್ಲಿ ಇಂತಹ ಒಂದು 
ವೈಜ್ಞಾನಿಕ ವರ್ಗಿಕರಣಕ್ಕೆ ಪ್ರಯತ್ನಿಸಿದ್ದರು ಎಂದು ತಿಳಿಯುತ್ತದೆ. ಆಧುನಿಕ 
ವರ್ಗಿಕರಣಶಾಸ್ತ್ರಜ್ಞರ ದೃಷ್ಟಿಯಿಂದ ಇದು ಬಹಳ ಪುರಾತನ ಎಂದು ಭಾಸವಾಗಬಹುದು. 


ಹಾಗೆ ನೋಡಿದರೆ ಪಾಶ್ಚಾತ್ಯ ಪರಂಪರೆಯಲ್ಲಿ ಪ್ರಾಣಿಗಳ ವರ್ಗಿಕರಣ 
ಪ್ರಾರಂಭವಾದದ್ದು ಬಹಳ ಇತ್ತೀಚೆಗೆ, ಅರಿಸ್ಟಾಟಲ್‌ನನ್ನು ಜೀವಶಾಸ್ತ್ರ ಪಿತಾಮಹ ಎಂದು ಹಾಡಿ 
ಹೊಗಳುತ್ತಿದ್ದಾರೆ (ಕ್ರಿ. ಪೂ .384 - 322 ), ಅವನು ಪ್ರಾಣಿಗಳ ಸ್ವಭಾವ, ಜೀವನಪರಿ, ಅವುಗಳ 
ಅಂಗಾಂಗ ರಚನೆ ಕುರಿತಂತೆ ವರ್ಗೀಕರಣ ಮಾಡಬಹುದು ಎನ್ನುತ್ತಾನೆ. ಆದರೆ ಅವನ ವಿಧಾನ 
ಬಹಳ ಆಕಸ್ಮಿಕ ಹಾಗೂ ಅವೈಜ್ಞಾನಿಕವಾದದ್ದು. 
- ಆಂಗ್ಲ ಜೀವಶಾಸ್ತ್ರಜ್ಞನಾದ ಜಾನ್ ರೇ (ಕ್ರಿ. ಶ.1627 - 1705 ) ಹದಿನೇಳನೇ 
ಶತಮಾನದಲ್ಲಿ ಪ್ರಾಣಿಗಳ ಶರೀರ ರಚನಾ ವಿನ್ಯಾಸ, ಅವುಗಳ ಸಾದೃಶ್ಯಗಳನ್ನು ಗಮನಿಸಿ ಹೊಸ 
ವರ್ಗವನ್ನು ಸೃಷ್ಟಿಸಿದ. ಸ್ವೀಡನ್‌ನ ಜೀವಶಾಸ್ತ್ರಜ್ಞನಾದ ಕಾರೋಲಸ್ ಲಿನ್ನೇಯಸ್ (ಕ್ರಿ.ಶ.1704 
1778 ) ಹದಿನೆಂಟನೆ ಶತಮಾನದಲ್ಲಿ ಹೊಸದಾಗಿ ಪ್ರಾಣಿಗಳ ವರ್ಗೀಕರಣ ಮಾಡಿ, ಸ್ತನಿ , 
ಪಕ್ಷಿಗಳು, ಮೀನುಗಳು,ಕೀಟ, ಭೂಜಲಚರಗಳು, ಮತ್ತು ಅಕಶೇರುಕಗಳು ಎಂದು ಸ್ಕೂಲವಾಗಿ 
ಭಾಗ ಮಾಡಿದ. ಪ್ರಪಂಚದ ಬೇರೆ ಬೇರೆ ಪ್ರದೇಶಗಳಲ್ಲಿ ಈ ಪ್ರಾಣಿಗಳನ್ನು ವಿವಿಧ 
ಹೆಸರುಗಳಿಂದ ಕರೆಯುತ್ತಿದ್ದ ಕಾರಣ, ಬೈನಾಮಿಯಲ್ ನಾಮನ್ ಕ್ಲಚರ್ ಅಥವಾ ಎರಡು 
ರೀತಿಯ ಪರಿಭಾಷಾ ಪದ್ದತಿಯನ್ನು ಬಳಕೆಗೆ ತಂದ. ಹೀಗಾಗಿ ಒಂದೊಂದು ಪ್ರಾಣಿಗೂ ಎರಡು 
ಹೆಸರು ನೀಡಿದ್ದು ಮೊದಲನೆಯದು ಸಾಮಾನ್ಯ ಹೆಸರಾದರೆ ಎರಡನೆಯದು ಆ ವರ್ಗಕ್ಕೆ 
ಸೇರಿದ್ದಾಗಿತ್ತು. ಉದಾ:- ಮನುಷ್ಯನಿಗೆ ಹೋಮೋ ಸೇಪಿಯನ್ ಎಂಬ ನಾಮಧೇಯ. ಹುಲಿಗೆ 
ಪ್ಯಾಂಥೆರಾ ಟೈಗ್ರಿಸ್ ಎಂದು. ಅರಿಸ್ಟಾಟಲ್, ಜಾನ್ ರೇ , ಕಾರೋಲಸ್‌ಲಿನ್ನೇಯಸ್ 
ವರ್ಗಿಕರಣಗಳನ್ನು ನೋಡಿದಾಗ ಅವರಿಗಿಂತ ಬಹಳ ಮೊದಲೇ ನಮ್ಮಲ್ಲಿ ಇಂತಹ ವೈಜ್ಞಾನಿಕ 
ಪ್ರಯತ್ನ ನಡೆದಿತ್ತು ಎಂದು ತಿಳಿಯುತ್ತದೆ. 

ಮನುಷ್ಯರ ಜೀವನ ವಿಧಾನವನ್ನು ಸೂಕ್ಷ್ಮವಾಗಿ ಗಮನಿಸಿದ ನಮ್ಮ ಪ್ರಾಚೀನರು 
ಶರೀರ ರಚನಾಶಾಸ್ತ್ರ , ಜೀವಶಾಸ್ತ್ರ ಮುಂತಾದ ಪ್ರಕಾರಗಳಲ್ಲಿ ಹಲವು ಮಾಹಿತಿಗಳನ್ನು 
ನೀಡಿದರು. ಸುಶ್ರುತನು ರೇತಸ್ಸು ಮತ್ತು ಅಂಡಾಣುಗಳ ಸಂಯೋಗದಿಂದ ಜೀವೋತ್ಪತ್ತಿ 
ಆಗುತ್ತದೆ ಎಂದು ತಿಳಿಸಿ, ಗರ್ಭದಲ್ಲಿ ಭ್ರೂಣದ ಬೆಳವಣಿಗೆ ಅದರ ವಿಕಾಸ ಮತ್ತು ಶಿಶುವಿನ 
ಜನನದವರೆಗೆ ವಿಸ್ತಾರವಾಗಿ ವಿವರಿಸುತ್ತಾನೆ. ಮಾನವ ಭ್ರೂಣದ ಬೆಳವಣಿಗೆ ವಿವರಿಸುವ 
* ಗರ್ಭೋಪನಿಷತ್ ಅತ್ಯಂತ ಹಳೆಯ ಗ್ರಂಥ. ಸುಶ್ರುತ ಸಂಹಿತೆ, ಉಪನಿಷತ್ತುಗಳಲ್ಲಿ ನೀಡಿರುವ 
ಈ ವಿವರಗಳು ಇಂದಿನ ಆಧುನಿಕ ಭ್ರೂಣಶಾಸ್ತ್ರಕ್ಕೆ ಬಹಳ ಸಮೀಪವಾಗಿದೆ. 


ಆನುವಂಶಿಕತೆ ಮತ್ತು ಲಿಂಗನಿರ್ಧಾರ 

ವೇದಕಾಲದಿಂದಲೂ ಆನುವಂಶಿಕತೆಯ ಬಗ್ಗೆ ಅಲ್ಲಲ್ಲಿ ಚರ್ಚೆನಡೆದಿದೆ. 
ತಾಯಿತಂದೆಯಿಂದ ಮಕ್ಕಳಿಗೆ ಕೆಲವು ವಿಶಿಷ್ಟ ಗುಣಗಳು ಹೇಗೆ ವರ್ಗಾಯಿಸಲ್ಪಡುತ್ತವೆ ಎಂಬ 


ಪ್ರಶ್ನೆಯನ್ನು ಮೊದಲಿಗೆ ಬ್ರಾಹ್ಮಣ ಗ್ರಂಥಗಳು ತೆಗೆದುಕೊಂಡು ಹೇಗೆ ಕುದಿಯುತ್ತಿರುವ 
ಲೋಹಗಳು ಯಾವ ಯಾವ ಅಜ್ಜಿಗೆ ಹಾಕಿದರೆ ಆ ರೂಪವನ್ನು ಪಡೆಯುತ್ತವೆಯೋ 
ಹಾಗೆಯೇ ಭೂಣವು ತಾಯಿ - ತಂದೆಯರ ರೂಪ- ಗುಣಗಳನ್ನು ಹೊಂದುತ್ತವೆ ಎಂದು 
ತಿಳಿಸುತ್ತವೆ. 

ಚರಕ ಮತ್ತು ಸುಶ್ರುತರ ಅಭಿಪ್ರಾಯದಲ್ಲಿ ಫಲವತ್ತಾದ ಅಂಡಾಣುವಿನಲ್ಲಿ ಎಲ್ಲ 
ಅಂಗಾಂಗಗಳೂ ಅತ್ಯಂತ ಸೂಕ್ಷಾವಸ್ಥೆಯಲ್ಲಿದ್ದು ಕಾಲ ಕ್ರಮೇಣ ಅವು ಅಭಿವೃದ್ಧಿ 
ಹೊಂದುತ್ತವೆ. ಮಾವಿನ ಬೀಜದಲ್ಲಿ ಮರದ ಎಲ್ಲ ರೂಪವೂ ಅಡಗಿರುವ ರೀತಿಯಂತೆ. 
ಹಲವು ಶತಮಾನಗಳ ನಂತರ ಚಾರ್ಲ್ಸ್ಡಾರ್ವಿನ್ನನು (ಕ್ರಿ.ಶ. 1809 - 1882) ಇದೇ ವಾದವನ್ನು 
ಮುಂದಿಟ್ಟು ಪ್ಯಾನ್‌ಜೆನಿಸಿಸ್ ಥಿಯರಿಯನ್ನು ಪ್ರತಿಪಾದಿಸಿದನು. ತಂದೆಯ ವೀರವು ಎಲ್ಲಾ 
ಅಂಗಾಂಗ ಹಾಗೂ ಕೋಶ ಸಮುದಾಯವನ್ನು ಹೊಂದಿದ್ದು ನಂತರ 
ಅಂಡಾಣುವಿನೊಂದಿಗೆ ಬೆರತು ಕ್ರಮವಾಗಿ ಪ್ರಕಟವಾಗುತ್ತದೆ ಎಂದು ಚರಕನು 
ಪ್ರತಿಪಾದಿಸುತ್ತಾನೆ. ಈ ಅಂಶವು ಡಾರ್ವಿನ್‌ನ ಜೆಮೂಲ್ ಅಥವಾ ಹರ್ಬಟ್್ರ ಸೈನ್ಸ್ರ್‌ನ 
“ ಇದ್ ” ಎಂಬ ಅಂಶವನ್ನೇ ಸೂಚಿಸುತ್ತದೆ. ಛಾಂದೋಗ್ಯಉಪನಿಷತ್ತಿನ ತಮ್ಮ ಭಾಷ್ಯದಲ್ಲಿ 
ಶಂಕರಾಚಾರ್ಯರೂ ಇದನ್ನೇ ಪ್ರತಿಪಾದಿಸುತ್ತಾರೆ. ಆಜನ್ಮವಾಗಿ ಬಂದ ಕೆಲವು ದೈಹಿಕ 
ನ್ಯೂನತೆಗಳು ಭೌತಿಕ ಶರೀರಕ್ಕೆ ಮಾತ್ರ ಅನ್ವಯಿಸಿದ್ದರಿಂದ ಅವುಗಳು ಭೂಣ ಅಥವಾ 
ಫಲಭರಿತ ಅಂಡಾಣುವಿನಿಂದ ಪ್ರಭಾವಿತವಾಗುವುದಿಲ್ಲ ಎಂದು ಚರಕ ಹಾಗೂ 
ಶಂಕರಾಚಾರ್ಯರ ಅಭಿಪ್ರಾಯ . 

- ಸ್ತ್ರೀಯರ ಮಾಸಿಕ ಋತುಚಕ್ರವನ್ನು ಅನುಸರಿಸಿ ಗಂಡು ಅಥವಾ ಹೆಣ್ಣು ಸಂತಾನದ 
ಸೃಷ್ಟಿ ಎಂದು ಚರಕ ತಿಳಿಸುತ್ತಾನೆ. ಮಾಸಿಕ ಋತು ಚಕ್ರ ಪ್ರಾರಂಭವಾದ ನಾಲ್ಕನೇ ದಿನದಿಂದ 
ಆರಂಭಿಸಿ ಸಮದಿನಗಳಲ್ಲಿ ಅಂಡಾಣುವು ಫಲವಂತವಾದರೆ ಗಂಡೂ ಎಂದು ಬೆಸದಿನಗಳಲ್ಲಿ 
ಆದರೆ ಹೆಣ್ಣು ಎಂದು ಚರಕನ ಮತ, ಫಲವತ್ತಾದ ಅಂಡಾಣುವಿನಲ್ಲಿ ಹೆಚ್ಚಿನ ಸಂಖ್ಯೆಯ 
ವೀರಾಂಶವಿದ್ದರೆ ಆಗ ಜನಿಸುವ ಮಗು ಗಂಡು ಎಂದು, ಅಂಡಾಣುಕೋಶಗಳ ಪ್ರಾಧಾನ್ಯ 
ಜಾಸ್ತಿ ಇದ್ದರೆ ಹೆಣ್ಣು ಎಂದು ಸುಶ್ರುತನ ಮತ. ಇಂದಿನ ವೈಜ್ಞಾನಿಕ ಪರಿಭಾಷೆಯಲ್ಲಿ ಈ 
ಅಂಶವನ್ನು ಅನುವಾದ ಮಾಡಿದರೆ ಪುರುಷ ರಸದೂತಗಳು ಹೆಚ್ಚಿದ್ದರೆ ಪೌರುಷ ಗುಣಗಳನ್ನು 
ಸ್ತ್ರೀರಸದೂತಗಳು ಹೆಚ್ಚಿದ್ದರೆ, ಸ್ತ್ರೀ ಗುಣಗಳು ಫಲವತ್ತಾದ ಅಂಡಾಣುವಿನಲ್ಲಿ ಪ್ರಕಟವಾಗುತ್ತವೆ 
ಎನ್ನಬಹುದು. ಈ ಶತಮಾನದ ಹಾದಿಯಲ್ಲಿ ಗೋಲ್ಡ್ಸ್ಮಿತ್ ಈ ದಿಶೆಯಲ್ಲಿ ಹಲವಾರು 
ಪ್ರಯೋಗಗಳನ್ನು ನಡೆಸಿದ್ದು ಫಲಪ್ರದವಾಗಿದ್ದು ಸುಶ್ರುತನ ವಾದ ಸಾಬೀತಾಗಿದೆ. 

ಪ್ರಾಚೀನ ಭಾರತದಲ್ಲಿ ಆನೆ ಕುದುರೆಗಳನ್ನು ಯುದ್ಧದಲ್ಲಿ ಬಳಸುತ್ತಿದ್ದರಿಂದ 
ಅವುಗಳ ಬಗ್ಗೆ ಚೆನ್ನಾಗಿ ತಿಳಿದುಕೊಳ್ಳುವ ಹೊಸ ಶಾಖೆ ಆರಂಭವಾಯಿತು. ಈ ಪಶುವೈದ್ಯ 
ಶಾಖೆಯನ್ನು ಗಜಾಯುರ್ವೆದ ಹಾಗೂ ಅಶ್ವಾಯುರ್ವೇದ ಎಂಬ ಹೆಸರಿನಿಂದ ಕರೆದರು. 


ಗಜಾಯುರ್ವೆದ 

- ಪ್ರಾಚೀನ ಭಾರತದ ಹಲವಾರು ಜನಪದಗಳಲ್ಲಿ ಇದ್ದ ಕಳಿಂಗ, ಕಾಮರೂಪ 
ದಶಾರ್ಣ - ಅಂಗಾರೇಯವನ, ಪ್ರಾಪ್ಪವನ, ಅಪರಾಂತವನ, ಪಂಚನದ, ಸೌರಾಷ್ಟವನಗಳಲ್ಲಿ 
ಆನೆಗಳ ಜನನ ಎಂದು ಮೇಲ್ಕಂಡ ಗ್ರಂಥ ಹೇಳುತ್ತದೆ. ಅವುಗಳಲ್ಲಿ ಕಳಿಂಗ, ಕಾಮರೂಪ, 
ದಶಾರ್ಣಗಳಲ್ಲಿ ಜನಿಸಿದ ಆನೆಗಳು ಉತ್ತಮವಂತೆ. ಈ ಎಲ್ಲ ಆನೆಗಳ ಎತ್ತರ, ಅಗಲಗಳನ್ನು 
ಮೊಳದ ಲೆಕ್ಕದಲ್ಲಿ ನೀಡಲಾಗಿದೆ. ಒಂದೊಂದು ಕಾಡಿಗೆ, ಜನಪದಕ್ಕೆ ಸೇರಿದ ವಿವಿಧ ರೀತಿಯ 
ಆನೆಗಳ ಸ್ವಭಾವ, ರೂಪ, ಗುಣ, ನಡಿಗೆ, ಮುಂತಾದ್ದನ್ನು ಬಹಳ ಸೂಕ್ಷ್ಮವಾಗಿ, ವಿಸ್ತಾರವಾಗಿ 
ವರ್ಣಿಸಲಾಗಿದೆ. ಆನೆಗಳನ್ನು ಅವುಗಳ ಗುಣಕ್ಕೆ ಅನುಸಾರವಾಗಿ ಸಾತ್ವಿಕ , ರಾಜಸಿಕ, ತಾಮಸಿಕ 
ಎಂದು ಪುನರ್ ವಿಂಗಡಿಸಲಾಗಿದೆ. ಸಾತ್ವಿಕದಲ್ಲಿ ಪುನಃ ದೇವಸಗಜ, ಗಂಧರ್ವಸತ್ವಗಜ, 
ವಿಪ್ರಸತ್ವಗಜ, ಕ್ಷಾತ್ರಸತ್ವವೆಂದು ವಿಭಾಗ, ರಾಜಸದಲ್ಲಿ ವೈಶ್ಯಸತ್ವ, ಶೂದ್ರ ಸತ್ವ, ಸರ್ಪಸತ್ವವೆಂದು 
ಮೂರುವಿಧ. ತಾಮಸದಲ್ಲಿ ರಾಕ್ಷಸಸತ್ವ, ಪೈಶಾಚ ಸತ್ವವೆಂದು ಎರಡು ವಿಧ. 

- ಹತ್ತರಿಂದ ಹದಿನಾಲ್ಕು ವರ್ಷಗಳ ಆನೆಗಳು ಸವಾರಿಗೆ ಉತ್ತಮ , ಎಪ್ಪತ್ತರ ನಂತರ 
ಅಲ್ಲ ಎಂದು ಪ್ರಾಚೀನ ಗಜಶಾಸ್ತ್ರಜ್ಞರ ಅಭಿಪ್ರಾಯ . ಯೋಗ್ಯವಾದ ಕೆಲಸವೆಲ್ಲವನ್ನು ಆನೆಯು 
ಚಿಕ್ಕ ವಯಸ್ಸಿನಲ್ಲಿ ಇರುವಾಗಲೇ ಮಾಡಿಸಬೇಕಂತೆ, ಮಾತಂಗಜಾತಿಯ ಆನೆಗಳನ್ನು 
ಕೆಲಸದಲ್ಲಿ ತೊಡಗಿಸಕೂಡದು. ಕಳಿಂಗ ಅಥವಾ ಅಂಗಾರೇಯಕ ಪ್ರದೇಶದಲ್ಲಿ ಜನಿಸಿದ 
ಆನೆಗಳನ್ನು ಏರಿದರೆ ಅವು ರಾಜನಿಗೆ ಶುಭತರುತ್ತದಂತೆ. ಭದಗಜವು 120 ವರ್ಷ, ಮಂದ 
ಗಜವು 80 ವರ್ಷ, ಮೃಗ ಗಜ ನಲವತ್ತು ವರ್ಷ ಬದುಕಿರುತ್ತವಂತೆ. ಹಾಗೆಯೇ ಗಜಶಾಸ್ತ್ರ 
ಪ್ರವೀಣನಾದ ಶಾಲಿಹೋತ್ರನು ಈ ಗ್ರಂಥದಲ್ಲಿ ಆನೆಗಳ ರೋಮ, ಸುಳಿ, ಅಂಗಾಂಗಗಳ 
ಸೂಕ್ಷ್ಮವರ್ಣನೆ ಮಾಡಿ ನ್ಯೂನತೆಗೆ ತಕ್ಕಂತೆ ಆ ಆನೆಗಳನ್ನು ಹೊಂದಿರುವ ಯಜಮಾನನ 
ಶುಭಾಶುಭ ಫಲಗಳನ್ನು ವಿವರಿಸುತ್ತಾನೆ. ಉದಾಹರಣೆಗೆ ಷಂಡ ಪಿಷ್ಟಕಗಳೆಂಬ ಆನೆಗಳು 
ರಾಜ - ಮಂತ್ರಿಯನ್ನು , ಮಾಯುಕವೆಂಬ ಆನೆ ಸೇನಾಪತಿಯನ್ನು , ಯುದ್ದದಲ್ಲಿ 
ಕೊಲ್ಲುತ್ತವಂತೆ. ಯುದ್ದ ಮಾಡುವ ಸಂದರ್ಭದಲ್ಲಿ ಆನೆ ಹೇಗೆ ಎದುರಾಳಿಯನ್ನು 
ಆಕ್ರಮಿಸುತ್ತದೆ, ದಂತ, ಸೊಂಡಿಲಿನಿಂದ ಪ್ರಹಾರಮಾಡುತ್ತದೆ ಎಂಬುದನ್ನು ಗಮನಿಸಿ 
ಹಲವಾರು ಯಜಮಾನರ ಸೋಲು ಗೆಲುವುಗಳನ್ನು ತಿಳಿಸಲಾಗಿದೆ. ಮಾತಂಗಜಾತಿಯ 
ಆನೆಯು ಶ್ರೇಷ್ಠವಾದುದು. ಅದನ್ನು ಸವಾರಿ ಮಾಡುವ ಪ್ರತಾಪಿ, ಸದಾ 
ಜಯಶಾಲಿಯಾಗಿರುತ್ತಾನೆ. ಆ ಆನೆಯು ಸ್ವಾಮಿಯ ಹಿತವನ್ನು ರಕ್ಷಿಸಿ, ತನ್ನ ಪ್ರಾಣವನ್ನು 
ಅರ್ಪಿಸುತ್ತದಂತೆ. 


64 
ಅಶ್ವಾಯುರ್ವೆದ 

ಪೌರಾಣಿಕವಾಗಿ ಕುದುರೆಗಳು ಅಮೃತ, ಕಣ್ಣೀರು, ಬೆಂಕಿ, ದೇವತೆ , ಮೊಟ್ಟೆ 
ಗರ್ಭಾಶಯ ಹಾಗೂ ಸಾಮವೇದದಿಂದ ಜನಿಸಿದವಂತೆ. ಹಿಂದೇ ಈ ದೇವ ಕುದುರೆಗಳಿಗೆ 
ರೆಕ್ಕೆಗಳಿದ್ದವಂತೆ. ಶಾಲಿಹೋತ್ರನು ಇಷೀಕಾಸ್ತ್ರದಿಂದ ಅವುಗಳ ರೆಕ್ಕೆಯನ್ನು ಕತ್ತರಿಸಿದನಂತೆ . 
ನಂತರ ಅವು ಭೂಮಿಗಿಳಿದವಂತೆ.ಕುದುರೆಗಳನ್ನು ಬ್ರಾಹ್ಮಣ, ಕ್ಷತ್ರಿಯ , ವೈಶ್ಯ , ಶೂದ್ರ ಎಂದು 
ನಾಲ್ಕು ಜಾತಿಗಳಾಗಿ ವಿಂಗಡಿಸಲಾಗಿದೆ. ಶಾಲಿಹೋತ್ರ ಮುನಿಯು ಕುದುರೆಗಳ, ಗುಣ, 
ಸ್ವಭಾವ, ರೂಪ, ಪರಿಸರ ಮುಂತಾದ್ದನ್ನು ಗಮನಿಸಿ ಅವುಗಳನ್ನು ವಿವಿಧ ರೀತಿಯಲ್ಲಿ 
ವಿಭಾಗಿಸಿದ್ದಾನೆ. ಕುದುರೆಗಳ ಎತ್ತರ , ಅಗಲವನ್ನು ಹಸ್ತ, ಅಂಗುಲ ಪ್ರಮಾಣದಿಂದ 
ಅಳೆಯಲಾಗಿದೆ. ಆ ಅಶ್ವಗಳಲ್ಲಿ ಕರ್ತಾಲ, ಕುಂಜಾಭ, ಭೋರ, ನೀಲ, ಜಂಬ್ದ , ರುಚಿರ, 
ಸುಮನಾ, ಅಷ್ಟಮಂಗಲ, ಕರಂಜ, ಸಿದ್ಧ ಎಂದು ಹಲವು ರೀತಿಯಾಗಿ ಉಪವಿಭಾಗ 
ಮಾಡಲಾಗಿದೆ. 

ಕುದುರೆಗಳ ಮೈಯಲ್ಲಿರುವ ಸುಳಿಗಳು , ಹಲ್ಲುಗಳನ್ನು ಆಧರಿಸಿ ತಮ್ಮ 
ಯಜಮಾನನಿಗೆ ಶುಭಾಶುಭ ಫಲಗಳನ್ನು ನೀಡುತ್ತವೆ ಎಂದು ಅಶ್ವಶಾಸ್ತ್ರಜ್ಞರು ಹೇಳಿದ್ದಾರೆ . 
ಕುದುರೆಗಳ ವಯಸ್ಸು ತಿಳಿಯಲು ಹಲ್ಲುಗಳನ್ನು ಪರೀಕ್ಷಿಸಬೇಕಂತೆ. ಹಲ್ಲುಗಳ ಬಣ್ಣವನ್ನು 
ಪರೀಕ್ಷೆ ಮಾಡುವ ಮೂಲಕ ಅವುಗಳ ವಯಸ್ಸಿನ ಅರಿವಾಗುವುದಂತೆ. ಉದಾಹರಣೆಗೆ ಕಪ್ಪು 
ಹಲ್ಲಿದ್ದರೆ 8, ಹಳದಿಯಾದರೆ 11, ಬಿಳುಪಾದರೆ 14 , ಗಾಜಿನ ಬಣ್ಣದ್ದಾದರೆ 17, ಜೇನುತುಪ್ಪದ 
ಬಣ್ಣವಾದರೆ 20, ಶಂಖದಂತೆ ಬಿಳುಪಾಗಿದ್ದರೆ 23, ಒರಳಿನ ಬಣ್ಣದಲ್ಲಿದ್ದರೆ, 26 ಎಂದು 
ನಿರ್ಧರಿಸಲಾಗಿದೆ. ಅಂತೆಯೇ ಕುದುರೆಗಳ ಮೈಯಲ್ಲಿ ಹಿಂಭಾಗದಲ್ಲಿ ಮೂಡಿರುವ 
ರೇಖೆಗಳನ್ನು ಗಮನಿಸಿ ಅವುಗಳ ಆಯಸ್ಸನ್ನು ಸೂಚಿಸಲಾಗಿದೆ. ಕುದುರೆಗಳು ತಮ್ಮ 
ಯಜಮಾನನನ್ನು ನೋಡಿದಾಗ ಮಾಡುವ ವಿವಿಧ ರೀತಿಯ ಚೇಷ್ಟೆಗಳು ಸಹ ಅವನಿಗೆ 
ತರುವ ಶುಭಾಶುಭ ಫಲಗಳನ್ನು ತಿಳಿಸುತ್ತವೆ. ಉದಾಹರಣೆಗೆ ಯಾವ ಅಶ್ವವು ಬಲಗಾಲಿನಿಂದ 
ಭೂಮಿಯನ್ನು ಕೆರೆಯುತ್ತಾ ಬಾಲವನ್ನು ಅಲ್ಲಾಡಿಸುತ್ತದೋ ಅಂತಹುದು ಯಜಮಾನನಿಗೆ 
ಪ್ರಯಾಣ ಹಾಗೂ ಯುದ್ದದಲ್ಲಿ ಶುಭವನ್ನು ಸೂಚಿಸುತ್ತದಂತೆ. ಹಾಗೆಯೇ ಎಡಗಾಲಿನಿಂದ 
ಭೂಮಿ ಕೆರೆಯುವ, ಬಾಲವನ್ನು ಹಿಂದಕ್ಕೆ ಬೀಸುವ ಕುದುರೆ ಯಜಮಾನನಿಗೆ ಮರಣ 
ತರುತ್ತದೆ. 

- ಅಶ್ವಕುಲವು 54 ರೀತಿಯಾಗಿದ್ದು ಅವುಗಳಲ್ಲಿ ಕಾಂಭೋಜ ದೇಶಕ್ಕೆ ಸೇರಿದ್ದ 
ಕುದುರೆಗಳು ಶ್ರೇಷ್ಠವಂತೆ. ಇದಲ್ಲದೇ ಏನಾಯುಜ, ಗಾಂಧಾರ , ಬಾಘೀಕ, ಆರಟ್ಟ, ಸೈಂಧವ , 
ತೈತಿಲಾಶ್ವ ಮುಂತಾದ ವರ್ಗಗಳಿವೆ. ಕುದುರೆಗಳು ನಡೆಯುವ ರೀತಿಯನ್ನು ನವಿಲು, ಹಂಸ, 
ಕವುಜಗ, ಎಂದು ನಾಲ್ಕಾಗಿ ವಿಂಗಡಿಸಲಾಗಿದೆ. ಸಕಲ ಶುಭ ಲಕ್ಷಣಗಳಿಂದ ಕೂಡಿದ ಅಶ್ವವು 
ಪುಣ್ಯವಂತರಿಗೆ ಮಾತ್ರ ಲಭ್ಯ . ಅಂತಹವರು ಚಕ್ರವರ್ತಿಗಳಾಗುತ್ತಾರೆ ಎಂದು ಶಾಲಿಹೋತ್ರನ 
ಅಭಿಪ್ರಾಯ . 


65 


ಸರ್ಪಶಾಸ್ತ್ರ 

- ಸುಶ್ರುತ ಸಂಹಿತೆಯಲ್ಲಿ, ಅಥರ್ವವೇದದಲ್ಲಿ ಹಾವುಗಳ ಬಗ್ಗೆ ವಿಸ್ತಾರ ಮಾಹಿತಿ ಇದೆ. 
ಅಥರ್ವವೇ್ರದದಲ್ಲಿ ಕೈಂಚ, ಉಪತೃಣ್ಯ, ಕಲ್ಕತ, ಅಲಿಗೀ , ವಿಲಿಗೀ , ಉರುಗಾಲ , ಚರ್ಕೊಟ, 
ಚಕ್ರನೀಲ, ದಕೋನಸಿ ಎಂದು ಹಾವುಗಳ ಹಲವು ವರ್ಗಗಳನ್ನು ಬಹುಶಃ ಭೌಗೋಳಿಕ 
ಹಿನ್ನೆಲೆಯಲ್ಲಿ ವಿಂಗಡಿಸಲಾಗಿದೆ. ಅಥರ್ವವೇದ ಪುರೋಹಿತನು ತನ್ನನ್ನು ವಿಷಪೂರಿತ 
ಹಾವುಗಳ ಕಡಿತದಿಂದ ರಕ್ಷಿಸು ಎಂದು ಇಂದ್ರ, ಆದಿತ್ಯರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾನೆ. 

ಸುಶ್ರುತನು ಐದು ಜಾತಿಯ ವಿಷಪೂರಿತ ಹಾವುಗಳನ್ನು ಪ್ರಸ್ತಾಪಿಸುತ್ತಾನೆ. 
ನಾಗರಹಾವಿನ 26 ಪ್ರಭೇದಗಳು , ದರ್ವಿಕರ ಎಂಬ ವಿಷ ಸರ್ಪಗಳ ವರ್ಣನೆ ಮಾಡುತ್ತಾನೆ. 
ಮಂಡಲೀ ಎಂಬ ಇನ್ನೊಂದು ಜಾತಿಯ ಸರ್ಪಗಳಲ್ಲಿ ಎರಡು ವಿಧ. ಬಹಳ ದಪ್ಪವಾದ 
ನಿಧಾನವಾಗಿ ರಾತ್ರಿಯಲ್ಲಿ ಸಂಚರಿಸುವ ದೇಹದ ಮೇಲೆ ವರ್ತುಲಾಕಾರದ ಚಿಹ್ನೆಯುಳ್ಳವು, 
ಹೆಡೆರಹಿತ ಸರ್ಪಗಳು ಮಂಡಲದ ಗುಂಪಿಗೆ ಸೇರಿದರೆ, ರಾಜೀಮತ್ ಎಂಬ ವರ್ಗಕ್ಕೆ ಸೇರಿದವು 
ರಾತ್ರಿ ಸಂಚಾರಿಗಳು, ದೇಹದ ಮೇಲೆ ಚುಕ್ಕೆ ಇತರ ಚಿಹ್ನೆ ಉಳ್ಳವು, ದೇಹದ ಮೇಲೆ, 
ಪಾರ್ಶ್ವಗಳಲ್ಲಿ ಹಲವಾರು ಬಣ್ಣಗಳುದ್ದು ಎಂದು ವರ್ಣಿಸುತ್ತಾನೆ. 

- ಇಷ್ಟೇ ಅಲ್ಲದೇ ಹನ್ನೆರಡು ಜಾತಿಯ ವಿಷರಹಿತ ಸರ್ಪಗಳು , ಹತ್ತು ಜಾತಿಯ 
ಮಿಶ್ರತಳಿಗಳಾದ ವೈಕರಂಜ ಎಂಬ ಹಾವುಗಳು, ಹೆಬ್ಬಾವು ಮುಂತಾದ್ದನ್ನು ಪ್ರಸ್ತಾಪಿಸುತ್ತಾನೆ. 

ಕಾಳಿದಾಸನು ತನ್ನ ' ಮಾಲವಿಕಾಗ್ನಿಮಿತ್ರ' ಗ್ರಂಥದಲ್ಲಿ ವಿಷ ಹಾವಿನ ಕಡಿತಕ್ಕೆ 
ಚಿಕಿತ್ಸೆಯನ್ನು ಸೂಚಿಸುತ್ತಾನೆ. ಹಾವು ಕಡಿದ ಭಾಗವನ್ನು ಕತ್ತರಿಸಿ ಹಾಕಬೇಕು ಅಥವಾ 
ಸುಡಬೇಕು, ರಕ್ತವನ್ನು ಹೊರಗೆ ಹರಿಯುವಂತೆ ಮಾಡಬೇಕು ಎನ್ನುತ್ತಾನೆ. 
ಸಾಂಪ್ರದಾಯಿಕವಾಗಿ ಉದಕುಂಭ ಎಂಬ ವ್ರತವನ್ನು ಮಾಡಿ, ಮಂತ್ರಪೂತವಾದ ನೀರನ್ನು ಆ 
ಗಾಯಾಳುವಿಗೆ ಆಗಾಗ ಚುಮುಕಿಸಬೇಕಂತೆ. 

ದಂಡಿ ಮಹಾಕವಿಯು ತನ್ನ ' ದಶಕುಮಾರ ಚರಿತೆ' ಯಲ್ಲಿ ವಿಷಸರ್ಪ, ಅದರ ಕಡಿತ 
ಗಾಯಾಳುವಿಗೆ ಅದರಿಂದ ಆದ ಭಯಾನಕ ಅನುಭವ, ವಿಷ ಚಿಕಿತ್ಸೆ ವಿಷ ವೈದ್ಯರ ಬಗ್ಗೆ 
ಪ್ರಸ್ತಾಪಿಸುತ್ತಾನೆ. ಆದರೆ ಈ ಯಾವ ಗ್ರಂಥದಲ್ಲೂ ವಿಷಚಿಕಿತ್ಸೆಗಾಗಿ ಬಳಸಿದ ಔಷಧೀಯ 
ಸಸ್ಯಗಳ ವಿವರಣೆ ಇಲ್ಲ. ' ಸರ್ಪಗಂಧಿ' ಎಂಬ ಸಸ್ಯವನ್ನು ಸೂಚಿಸಿದರೂ ಹೇಗೆ ಬಳಸಬೇಕು 
ಎಂಬುದರ ಬಗ್ಗೆ ವಿವರಣೆ ಇಲ್ಲ. ಬಹುಶಃ ಆ ಕಾಲದಲ್ಲಿ ಈ ವಿದ್ಯೆಯನ್ನು ತಮ್ಮಲ್ಲೇ ರಹಸ್ಯವಾಗಿ 
ಕಾಪಾಡಿಕೊಂಡಿರಬಹುದು. 


66 


ಉಪಸಂಹಾರ 


ಇಡೀ ಸಂಸ್ಕೃತ ಸಾಹಿತ್ಯವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ನಮ್ಮ ಪೂರ್ವಜರು 
ಪ್ರಾಣಿಶಾಸ್ತ್ರದ ಬಗ್ಗೆ ನಿಖರವಾದ ಜ್ಞಾನ ಹೊಂದಿದ್ದರು. ಆ ಪ್ರಾಣಿಗಳ ಸ್ವಭಾವ, ಗುಣಗಳನ್ನು 
ದಾಖಲಿಸಲು ಪ್ರಯತ್ನಿಸಿದ್ದರು, ವೈವಿಧ್ಯಮಯ ವಾದ ಜೀವಸಂಕುಲದ ವರ್ಗಿಕರಣಕ್ಕೆ 
ಪ್ರಯತ್ನಿಸಿದ್ದರು ಎಂಬುದು ಸುವ್ಯಕ್ತ. ಅಂದು ಅವರು ನೀಡಿದ ಮಾಹಿತಿ ಆಧುನಿಕ 
ಪ್ರಾಣಿಶಾಸ್ತ್ರದ ದೃಷ್ಟಿಯಿಂದ ಮೊದಲ ಹೆಜ್ಜೆ ಎನ್ನಿಸಿದರೂ ಕೆಲವು ಕ್ಷೇತ್ರಗಳಲ್ಲಿ ಆಧುನಿಕ 
ಮಾಹಿತಿಗೆ ಸರಿಸಾಟಿಯಾಗಿರುವುದು ಆಶ್ಚರ್ಯದ ಸಂಗತಿ. ಅವರ ಅವೈಜ್ಞಾನಿಕ 
ಮಾಹಿತಿಯನ್ನು ಇಂದಿನ ವೈಜ್ಞಾನಿಕ ಮಾಹಿತಿಗೆ ಹೋಲಿಸಿ ತುಲನೆಮಾಡುವುದಕ್ಕಿಂತ ಅಂದು 
ಪ್ರಪಂಚದ ಬೇರೆಡೆ ಇದ್ದ ಹಲವು ಸಂಸ್ಕೃತಿಗಳ ಮಾಹಿತಿಯೊಂದಿಗೆ ಹೋಲಿಸುವುದು 
ಸಮಂಜಸವಾದದ್ದು. ಆ ಸಂದರ್ಭದಲ್ಲಿ ನಮ್ಮವರು ಬೇರೆ ಸಂಸ್ಕೃತಿಗಳಿಗಿಂತ ವೈಜ್ಞಾನಿಕವಾಗಿ 
ಬಹಳ ಮುಂದುವರೆದಿದ್ದರು ಎಂಬುದು ನಿರ್ವಿವಾದ ಸಂಗತಿ. 


7. ಸಸ್ಯ ವಿಜ್ಞಾನ 
ಡಾ|| ಎಸ್ . ಸುಂದರ ರಾಜನ್ 


ನಾಗರಿಕತೆ ಹಾಗೂ ಸಂಸ್ಕೃತಿ ಮೊತ್ತಮೊದಲಿಗೆ ಹುಟ್ಟಿದ ದೇಶಗಳಲ್ಲಿ 
ಪ್ರಾಚೀನ ಭಾರತವೂ ಒಂದು. ಪ್ರಪಂಚದ ಅನೇಕ ದೇಶಗಳಂತೆ ಇಲ್ಲೂ 
ಬೆಳೆಯುತ್ತಿದ್ದ ಮಾನವನ ಮನಸ್ಸು ಭೌತಿಕ ಹಾಗೂ ಪಾರಮಾರ್ಥಿಕ 
ವಿಷಯಗಳ ಬಗ್ಗೆ ಚಿಂತಿಸಿತ್ತು. ಸ್ವರ್ಗ ನರಕಗಳ ಕಲ್ಪನೆಯ ಜತೆಗೇ , ಪ್ರಾಚೀನ 
ಭಾರತೀಯರು ತಮ್ಮ ಸುತ್ತಲಿನ ಪರಿಸರದ ಬಗ್ಗೆ, ಜೀವಿಗಳ ಬಗ್ಗೆ ಹಾಗೂ 
ಅವುಗಳನ್ನು ಮಾನವನ ಒಳಿತಿಗೆ ಉಪಯೋಗಿಸಿಕೊಳ್ಳುವ ವಿಧಾನಗಳ ಬಗ್ಗೆ 
ಸಹ ಚಿಂತಿಸಿದ್ದರು. ಧರ್ಮ ಹಾಗೂ ತತ್ವಶಾಸ್ತ್ರದ ಚಿಂತನೆಯ ಜತೆಜತೆಗೇ 
ಪ್ರಾಚೀನ ಭಾರತೀಯರು ಆಕಾಶದಲ್ಲಿನ ನಕ್ಷತ್ರ, ಗ್ರಹಗಳ ವಿಚಾರಗಳೂ 
ಹಾಗೂ ತಮ್ಮ ಸುತ್ತಮುತ್ತಲಿನ ಗಿಡಮರಗಳ ಉಪಯೋಗಗಳನ್ನು ಕುರಿತು 
ಸಹ ವಿಚಾರ ನಡೆಸಿದ್ದರು. ಇದನ್ನು ಸಮರ್ಥಿಸಲು ಸಸ್ಯವಿಜ್ಞಾನ, ಪ್ರಾಣಿ 
ವಿಜ್ಞಾನ , ಖಗೋಳವಿಜ್ಞಾನ ಹಾಗೂ ಆಯುರ್ವೇದದ ಬಗ್ಗೆ ಅನೇಕ 
ಗ್ರಂಥಗಳು ನಮಗೆ ಪ್ರಾಚೀನ ಭಾರತದ ವೈಜ್ಞಾನಿಕ ಭಾಷೆಯಾದ 
ಸಂಸ್ಕೃತದಲ್ಲಿ ಕಾಣಸಿಗುತ್ತವೆ. ಸಸ್ಯ ವಿಜ್ಞಾನದ ವಿಷಯಗಳ ಬಗ್ಗೆ ತಿಳಿಯಲು 
ಅನುಕೂಲಿಸುವಂತೆ ಸಂಸ್ಕೃತ ಸಾಹಿತ್ಯವನ್ನು ಸ್ವಲವಾಗಿ ಮೂರು 
ಗುಂಪುಗಳಾಗಿ ವಿಂಗಡಿಸಬಹುದು ಇವೆಂದರೆ : 

ವೈದಿಕ ಹಾಗೂ ಧಾರ್ಮಿಕ ಗ್ರಂಥಗಳು. ಕಾವ್ಯ , ನಾಟಕ ಹಾಗೂ ಗದ್ಯ 
ಗ್ರಂಥಗಳು ಮತ್ತು ವೈಜ್ಞಾನಿಕ ಗ್ರಂಥಗಳು, ವೇದ, ಉಪನಿಷತ್ತು, 
ರಾಮಾಯಣ, ಮಹಾಭಾರತ ಇತ್ಯಾದಿ ಗ್ರಂಥಗಳು ಮೊದಲನೆ ಗುಂಪಿಗೆ 
ಸೇರಿವೆ. 


68 
ಇಲ್ಲಿ ಸಸ್ಯ ವೈಜ್ಞಾನಿಕ ವಿಷಯ ಕೇವಲ ಪ್ರಾಸಂಗಿಕ, ಎರಡನೇ ಗುಂಪಿನ ಕಾವ್ಯ , ಗದ್ಯ 
ಗ್ರಂಥಗಳಲ್ಲಿ ಸಹ ಸಸ್ಯ ವೈಜ್ಞಾನಿಕ ವಿಷಯಗಳು ಕೇವಲ ಪ್ರಾಸಂಗಿಕ . ಆದರೆ ಮುಖ್ಯವಾಗಿ ನಾವು 
ನೋಡಬೇಕಾದುದು ವೈಜ್ಞಾನಿಕ ಗ್ರಂಥಗಳು. ಏಕೆಂದರೆ ಇಲ್ಲಿ ಸಸ್ಯವಿಜ್ಞಾನದ ಸಂಗತಿಗಳನ್ನು 
ನೇರವಾಗಿ ಹೇಳುತ್ತಾರೆ. 

ಸಸ್ಯವಿಜ್ಞಾನಕ್ಕೆ ಸಂಸ್ಕೃತದಲ್ಲಿ ವೃಕ್ಷಾಯುರ್ವೇದ ಎಂದು ಹೆಸರು . ಪ್ರಾಚೀನ 
ಭಾರತದಲ್ಲಿ ಆಯುರ್ವೇದ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ವೃಕ್ಷಾಯುರ್ವೇದವನ್ನು 
ಕಲಿಯುತ್ತಿದ್ದರು. ಕಾಮಸೂತ್ರದ ಲೇಖಕ ವಾತ್ಸಾಯನನ ಪ್ರಕಾರ ಜ್ಞಾನದ 64 ಪ್ರಕಾರಗಳಲ್ಲಿ 
ವೃಕ್ಷಾಯುರ್ವೆದವೂ ಒಂದು. ಆಯುರ್ವೇದದ ಪ್ರತಿ ವಿದ್ಯಾರ್ಥಿಗೂ ಸಸ್ಯಗಳ ಬೆಳವಣಿಗೆ, 
ಗುಣಲಕ್ಷಣಗಳು ಕಡ್ಡಾಯವಾಗಿ ಗೊತ್ತಿರಬೇಕಿತ್ತು. 

ವೃಕ್ಷಾಯುರ್ವೇದದ ಅನೇಕ ಪ್ರಾಚೀನ ಹಸ್ತಪ್ರತಿಗಳು ಈಗಲೂ ನಮಗೆ ಅನೇಕ 
ಗ್ರಂಥಾಲಯಗಳಲ್ಲಿ ಸಿಕ್ಕುತ್ತವೆ. ಇವುಗಳಲ್ಲಿ ಮುಖ್ಯವಾದವು: 
1. ಸುರಪಾಲನಿಂದ ರಚಿತವಾದ ಹತ್ತನೇ ಶತಮಾನಕ್ಕೆ ಸೇರಿದ ವೃಕ್ಷಾಯುರ್ವೇದ, ಇದು 
ಆಕ್ಸ್‌ಫರ್ಡ್‌ನಬೋಡ್ಲಿಯನ್‌ ಲೈಬ್ರರಿಯಲ್ಲಿದೆ. 
2. ಮದ್ರಾಸಿನ ಆಡ್ಯಾರ್ ಓರಿಯಂಟಲ್ ಲೈಬ್ರರಿಯಲ್ಲಿನ ವೃಕ್ಷಾಯುರ್ವೆದ ಹಸ್ತಪ್ರತಿ 
3.ಜೋಧಪುರದ ಓರಿಯಂಟಲ್ ಲೈಬ್ರರಿಯಲ್ಲಿನ ವಿಶ್ವವಲ್ಲಭ ಎಂಬ ಗ್ರಂಥ 
4. ತಂಜಾವೂರಿನ ಸರಸ್ವತಿ ಮಹಲ್ ಲೈಬ್ರರಿಯ ' ವೃಕ್ಷದೋಹದ' ಎಂಬ ತಾಳೆ ಗರಿಯ 
ಹಸ್ತಪ್ರತಿ 
5. ಕೊಲ್ಕತ್ತದ ಸರ್ಕಾರ್ ಎಂಬುವರ ಬಳಿ ಇರುವ ಪರಾಶರ ಮಹರ್ಷಿಯಿಂದ 
ರಚಿತವಾಗಿದ್ದೆಂದು ಹೇಳಲಾಗಿರುವ ' ವೃಕ್ಷಾಯುರ್ವೇದ' ಇದು ಕ್ರಿ. ಪೂ . ಒಂದನೇ ಶತಮಾನಕ್ಕೆ 
ಸೇರಿರಬಹುದು. 

ವೃಕ್ಷಾಯುರ್ವೇದದ, ಎಲ್ಲ ಗ್ರಂಥಗಳಲ್ಲೂ ಅತಿ ಪ್ರಾಚೀನವಾದದ್ದು ಪರಾಶರ 
ಮಹರ್ಷಿಯ ವೃಕ್ಷಾಯುರ್ವೇದ 

ಭಾರತದಲ್ಲಿ ಸಸ್ಯಗಳ ಅಭ್ಯಾಸ ಹೇಗೆ ಪ್ರಾರಂಭವಾಯಿತು? ಪರಾಶರ 
ವೃಕ್ಷಾಯುರ್ವೇದದ ಈ ಶ್ಲೋಕವನ್ನು ನೋಡಿ 

“ ವನೇ ಚೈತ್ರ ರಥೋ ರಮೈ ಸಮೇತಾಃ ಪುಣ್ಯಕರ್ಮಣಃ 
ಭಾರಧ್ವಾಜಾದಯಾಃ ಸರ್ವೆ ಏಚಾನ್ಸ್ ಮುನೀಷುತ್ತಮಾಃ 
ಜ್ಞಾತುಮಿಚ್ಛಂತಃ ಪಪ್ರಚ್ಚು ಪರಾಶರ ಮಹರ್ಷಯಃ 
ಸೃಷ್ಣನ ಮುನಿಭಿಃ ಸರ್ವೈಃ ಪರಾಶರೋಬ್ರವೀತ್ತತಃ 


ಅಥರ್ವಾಂಗಂ ಪ್ರತ್ಯಕ್ಷಾಮಿ ಬ್ರಹೋಕ್ತಂವೃಕ್ಷ ವೈದ್ಯಕಂ ” 

ಈ ಶ್ಲೋಕದ ಅರ್ಥ : ಸುಂದರವಾದ ಚೈತ್ರರಥವೆಂಬ ಕಾಡಿನಲ್ಲಿ ಸಭೆ ಸೇರಿದ 
ಭಾರದ್ವಾಜರೇ ಮುಂತಾದ ಋಷಿಗಳು ಸಸ್ಯಗಳ ವಿಷಯವನ್ನು ತಿಳಿಸಿಕೊಡುವಂತೆ ಪರಾಶರ 
ಮಹರ್ಷಿಗಳನ್ನು ಕೇಳಿಕೊಂಡರು. ಈ ಎಲ್ಲಾ ಋಷಿಗಳ ಬೇಡಿಕೆಯಂತೆ ಪರಾಶರರು 
ವೃಕ್ಷಾಯುರ್ವೆದ ಸಂಗತಿಗಳನ್ನು ವಿವರಿಸಿದರು. ಪರಾಶರ ಮಹರ್ಷಿಯ ಪ್ರಕಾರ 
ವೃಕ್ಷಾಯುರ್ವೆದ ಬ್ರಹ್ಮನಿಂದ ಮೊದಲಿಗೆ ಅಥರ್ವ ವೇದ ಭಾಗವಾಗಿ ಹೇಳಲ್ಪಟ್ಟಿದೆ. 

- ಪರಾಶರ ಮಹರ್ಷಿಯ ವೃಕ್ಷಾಯುರ್ವೆದ ಕ್ರಿ. ಪೂ . ಮೊದಲನೇ ಶತಮಾನಕ್ಕೆ 
ಸೇರಿದ್ದೆಂದು ಸ್ಪಷ್ಟಪಡಿಸಿದರೆ ಆ ಕಾಲಕ್ಕೇ ಸಸ್ಯ ವಿಜ್ಞಾನ ಸಂಗತಿಗಳಕ್ರೋಡೀಕರಣ ಭಾರತದಲ್ಲಿ 
ಆಗಿತ್ತೆಂದು ನಾವು ನಂಬಬಹುದು. 

ಈಗ ನಾವು ಸಂಸ್ಕೃತದ ವಿವಿಧ ಗ್ರಂಥಗಳಲ್ಲಿ ಸಿಕ್ಕುವ ಸಸ್ಯವಿಜ್ಞಾನದ ವಿಷಯಗಳನ್ನು 
ಸ್ವಲ್ಪ ನೋಡೋಣ. ಮನುಷ್ಯನ ಪಪಥಮ ದಾಖಲಿತ ಬರವಣಿಗೆ ಎಂದು ಋಗೇದವನ್ನು 
ಕರೆಯಲಾಗುತ್ತದೆ. ಇದರಲ್ಲಿ ಸಸ್ಯಗಳ ಬಗೆಗೆ ಅನೇಕ ವಿವರಗಳು ಇವೆ. ಮರದ ಕಾಂಡಕ್ಕೆ ಸಂದ 
ಎಂದೂ , ಸಸ್ಯಗಳಿಗೆ ನೀರುಧಗಳೆಂದೂ ಹೆಸರಿತ್ತು. ಋಗೈದದಲ್ಲಿನ ಇನ್ನೊಂದು ಮುಖ್ಯ 
ಸಸ್ಯವೆಂದರೆಸೋಮಲತೆ ಇದನ್ನು ' ವನರಾಜ' ಎಂದು ಕರೆಯುತ್ತಿದ್ದರು. ಋಗೈದದ ಇಡೀ 
ಒಂಬತ್ತನೆ ಮಂಡಲ ಇದರ ವರ್ಣನೆಗೆ ಮೀಸಲಾಗಿದೆ. ಸೋಮರಸ ಎಂಬ ಪೇಯವನ್ನು 
ಋಷಿಗಳು ಸೇವಿಸುತ್ತಿದ್ದರೆಂದು ಹೇಳಲಾಗಿದೆ. ಈ ಸಸ್ಯವನ್ನು ಇನ್ನೂ ಖಚಿತವಾಗಿ 
ವೈಜ್ಞಾನಿಕವಾಗಿ ಗುರುತಿಸಲಾಗಿಲ್ಲ. ಕೆಲವರ ಪ್ರಕಾರ ಇದು ನಗ್ನ ಬೀಜಗಳ ಗುಂಪಿಗೆ ಸೇರಿದ 
ಎಫಿಡ್ರ ಎಂಬ ಸಸ್ಯ . ಇನ್ನು ಕೆಲವರು ಇದನ್ನು ಅಣಬೆಯ ಗುಂಪಿಗೆ ಸೇರಿದ ಶಿಲೀಂದ್ರ 
ಎನ್ನುತ್ತಾರೆ . ಋಗೈದದಲ್ಲಿ ಆಲದಮರವನ್ನು ಸಹ ಗುರುತಿಸಲಾಗಿದೆ. ಆಲದಮರದ ಹೆಸರು 
ನ್ಯಗೋಧ ಅಂದರೆ ಮೇಲಿನಿಂದ ಕೆಳಕ್ಕೆ ಬೆಳೆಯುವ ಬೇರುಗಳುಳ್ಳದ್ದೆಂದು ಹೆಸರು. 
ಸಾಮಾನ್ಯವಾಗಿ ಬೇರುಗಳು ನೆಲದ ಒಳಗೆ ಇರುತ್ತವೆ. ಆದರೆ ಆಲದ ಮರದಲ್ಲಿ ಬಿಳಲು 
ಬೇರುಗಳು ಕೊಂಬೆಗಳಿಂದ ಹುಟ್ಟಿ ಕೆಳಕ್ಕೆ ಬೆಳೆಯುತ್ತವೆ. 

ಋಗೈದದಲ್ಲಿ ಹೆಸರಿಸಿರುವ ಇತರ ವೃಕ್ಷಗಳೆಂದರೆ ಶಾಲ್ಮಲೀ , ಖದಿರ, ಶಿಂಶುಪ, 


“ತೈತ್ತರೀಯ ಹಾಗೂ ವಾಜಸ್ನೇಯಿ ಸಂಹಿತೆಗಳಲ್ಲಿ ಸಸ್ಯಗಳ ಭಾಗಗಳನ್ನು 
ನಿರ್ದೆಶಿಸಿದೆ. ಇವೆಂದರೆ ಮೂಲ- ಬೇರು, ಮೂಲ ನೆಲದ ಮೇಲಿನ ಭಾಗ -ಕಾಂಡ ಹಾಗೂ 
ವಲ್ಪ - ಸಣ್ಣರೆಂಬೆ, ಪುಷ್ಪ ಹೂ , ಪರ್ಣ, ಎಲೆ, ಫಲ - ಹಣ್ಣು. ಅಥರ್ವ ವೇದದಲ್ಲಿ ವಿವಿಧ 
ರೀತಿಯ ಸಸ್ಯಗಳ ವಿಂಗಡಣೆ ಸಿಕ್ಕುತ್ತದೆ. ಇವೆಂದರೆ ವಿಶಾಖ - ರೆಂಬೆಗಳು ಹರಡಿರುವ ಸಸ್ಯ ; 
ಮಂಜರಿ: ಎಲೆಗಳ ಅಥವಾ ಹೂಗಳ ಗೊಂಚಲು ; ಸ್ಥಂಭಿನಿ : ಪೊದೆ; ಪ್ರಸ್ತಾವನಿ ; ಉದ್ದಕ್ಕೆ 


70 
ಚಾಚಿರುವ ರೆಂಬೆಗಳು, ಏಕಶ್ಚಂಗಿ - ಮೂಲ, ಕಾಂಡ ಎಲ್ಲಕ್ಕಿಂತ ಉದ್ದಕ್ಕೆ ಬೆಳೆಯುವುದು ; 
ಪ್ರವಂತ: ನೆಲದ ಮೇಲೆ ಹರಡಿಕೊಳ್ಳುವುದು; ಅಂಶುಮತಿ - ನೆಲದಿಂದ ಮೇಲಕ್ಕೆ ಗೊಂಚಲಾಗಿ 
ಅನೇಕಕಾಂಡಗಳು ಬೆಳೆಯುವುದು; ಕಂದಿನಿ - ಅನೇಕ ಗಂಟುಗಳುಳ್ಳದ್ದು. 

5ನೇ ಶತಮಾನಕ್ಕೆ ಸೇರಿದ ವರಾಹಮಿಹಿರನಿಂದ ರಚಿತವಾದ 'ಬೃಹತ್ ಸಂಹಿತ” 
ಒಂದು ವಿಶ್ವಕೋಶ. ಇದರಲ್ಲಿ ಸಸ್ಯಗಳನ್ನು ಕುರಿತ ಮೂರು ಅಧ್ಯಾಯ ಗಳಿವೆ. ಅವುಗಳೆಂದರೆ 
ವೃಕ್ಷಾಯುರ್ವೆದಾಧ್ಯಾಯ , ಕುಸುಮ ಲತಾಧ್ಯಾಯ ಹಾಗೂ ಉದಕಾರ್ಗಲಾಧ್ಯಾಯ. 
ವೃಕ್ಷಾಯುರ್ವೆದ ಅಧ್ಯಾಯದಲ್ಲಿ ಸಸ್ಯಗಳ ಬೆಳವಣಿಗೆ , ಹಸಿರು ಗೊಬ್ಬರದ ಉಪಯೋಗ, 
ಕಸಿ ಮಾಡುವ ರೀತಿ, ಸಸ್ಯಗಳಿಗೆ ಬರುವ ರೋಗಗಳು ಹಾಗೂ ಅವುಗಳ ಚಿಕಿತ್ಸೆ ಬಗ್ಗೆ ಅನೇಕ 
ಸಂಗತಿಗಳಿವೆ. 

ವರಾಹಮಿಹಿರ, ಕಸಿ ಮಾಡಬಹುದಾದ ಸಸ್ಯಗಳ ದೀರ್ಘ ಪಟ್ಟಿಯನ್ನು 
ಕೊಟ್ಟಿರುತ್ತಾನೆ. ರೆಂಬೆಗಳನ್ನು ಕತ್ತರಿಸಿ ಇನ್ನೊಂದು ಕಾಂಡದ ಜತೆ ಹೇಗೆ ಸೇರಿಸಬೇಕು, 
ಸೇರಿಸಿದ ಮೇಲೆ ಯಾವ ರೀತಿಯ ಔಷಧ ಲೇಪಕೊಡಬೇಕು ಎಂಬೆಲ್ಲದರ ದೀರ್ಘ ವಿವರಣೆ 
ಇದೆ. 

ಬೃಹತ್ ಸಂಹಿತದಲ್ಲಿ ನಾಲ್ಕು ಸಸ್ಯರೋಗಗಳನ್ನು ವಿವರಿಸಲಾಗಿದೆ. ಇವೆಂದರೆ 
ಎಲೆಹಳದಿ ರೋಗ, ಮೊಗ್ಗುಗಳು ಉದುರುವುದು, ರೆಂಬೆಗಳು ಒಣಗುವುದು, ಹಾಗೂ 
ಕಾಂಡದಿಂದ ರಸಸೋರಿಕೆ, ವರಾಹಮಿಹಿರನ ಪ್ರಕಾರ ಈ ಎಲ್ಲ ರೋಗಗಳಿಗೆ ಶೀತವಾತಗಳ 
ಪ್ರಕೋಪವೇ ಕಾರಣ. ಈ ರೋಗಗಳ ಚಿಕಿತ್ಸೆ ಬಗ್ಗೆ ಸಹ ಬೃಹತ್ಸಂಹಿತೆಯಲ್ಲಿ ವಿವರಣೆಗಳಿವೆ. 

ಉದಕಾರ್ಗಲಾಧ್ಯಾಯದಲ್ಲಿ ನೆಲದೊಳಗಿನ ಜಲ ಪತ್ತೆ ಹಚ್ಚಲು ಹೇಗೆ ಸಸ್ಯಗಳನ್ನು 
ಉಪಯೋಗಿಸಿಕೊಳ್ಳಬಹುದು ಎಂಬ ಬಗ್ಗೆ ವಿವರಣೆ ಇದೆ. ಸುಮಾರು 120 ಸಸ್ಯಗಳನ್ನು 
ಹೆಸರಿಸಿ ಅವುಗಳು ಯಾವ ರೀತಿ ಜಲಸೂಚಕಗಳಾಗಬಹುದೆಂದು ವಿವರಿಸಿದೆ. ನೀರಿಗಾಗಿ 
ವಿಶೇಷವಾಗಿ ಪಾಡುಪಡುವ ನಮ್ಮ ದೇಶದ ಹಳ್ಳಿಗಳಲ್ಲಿ ಈ ವಿಧಾನವನ್ನು ವೈಜ್ಞಾನಿಕ 
ವಿಶ್ಲೇಷಣೆಗೆ ಒಳಪಡಿಸಿ ಸರಿಯೆಂದು ಕಂಡು ಬಂದಲ್ಲಿ ಅಳವಡಿಸಿಕೊಂಡರೆ ಬಹಳ 
ಒಳ್ಳೆಯದಾಗುತ್ತದೆ. ಕೆಲವು ವರದಿಗಳ ಪ್ರಕಾರ ತಿರುಪತಿಯ ವೆಂಕಟೇಶ್ವರ ವಿಶ್ವವಿದ್ಯಾಲಯದ 
ಭೂವಿಜ್ಞಾನದ ಪ್ರೊಫೆಸರ್ ಪ್ರಸಾದ್ ಎಂಬುವರು ಈ ವಿಧಾನದ ವೈಜ್ಞಾನಿಕ ಉಪಯೋಗ 
ಪಡೆದು ಎಂದು ನೆಲಾಂತರ್ಗತ ಜಲವನ್ನು ಪತ್ತೆ ಹಚ್ಚಿದ್ದಾರೆ ಎಂದು ತಿಳಿದುಬಂದಿದೆ. 
- ಸಸ್ಯವಿಜ್ಞಾನದ ಬಗ್ಗೆ ಹೆಚ್ಚಿನಂಶವಿರುವ ಇನ್ನೊಂದು ಗ್ರಂಥ ಅಮರಸಿಂಹನಿಂದ 
ರಚಿತವಾದ ಐದು ಅಥವಾ ಆರನೆ ಶತಮಾನಕ್ಕೆ ಸೇರಿದ ' ಅಮರಕೋಶ” ಎಂಬ ನಿಘಂಟು. 
ಇದರಲ್ಲಿ ವಾರಿವರ್ಗ , ವನೌಷಧಿವರ್ಗ, ಹಾಗೂ ವೈಶ್ಯ ವರ್ಗಗಳಲ್ಲಿ ಸಸ್ಯಗಳ ಅನೇಕ ವೈಜ್ಞಾನಿಕ 
ವಿವರಣೆಗಳಿವೆ. 


ವಾರಿವರ್ಗದಲ್ಲಿ ಜಲಸಸ್ಯಗಳ ವಿವರಣೆ ಹಾಗೂ ವಿವಿಧ ಸಸ್ಯಗಳು ಬೆಳೆ ಯುವ 
ನೆಲದ ವಿಂಗಡಣೆ ಇದೆ. ಜಂಗಾಲ - ಶುಷ್ಕ ಸಸ್ಯಗಳು ಬೆಳಯುವ ಜಾಗ, ಅನೂಪಃ - 
ಜಲಸಸ್ಯಗಳು ಬೆಳೆಯುವ ಸ್ಥಳ ಹಾಗೂ ಸಾಧಾರಣ - ಸಾಧಾರಣ ಬಗೆಯ ಸಸ್ಯಗಳು 
ಬೆಳೆಯುವ ಭಾಗ, 

- ಸಸ್ಯವಿಜ್ಞಾನದ ದೃಷ್ಟಿಯಿಂದ ವನೌಷಧಿವರ್ಗ ಅತ್ಯಂತ ಮಹತ್ವವಾದದ್ದು. ಇದರಲ್ಲಿ 
ಕಾಡುಗಳ ವಿವರಣೆ, ಸಸ್ಯವರ್ಗಿಕರಣ , ಸಸ್ಯಗಳ ಅನ್ವರ್ಥ ನಾಮಗಳ ಪಟ್ಟಿ , ಸಸ್ಯಭಾಗಗಳ 
ದೀರ್ಘವಿವರಣೆ ಎಲ್ಲ ಇವೆ. ಸಸ್ಯಗಳನ್ನು ವಾನಸ್ಪತ್ಯ ಎಂದರೆ ಹೂ ಬಿಡುವ, ವನಸ್ಪತಿ ಎಂದರೆ 
ಹೂ ಇಲ್ಲದವು ಎಂದು ವರ್ಗೀಕರಿಸಲಾಗಿದೆ. ಅಂದರೆ ಸಸ್ಯ ವರ್ಗಿಕರಣದಲ್ಲಿ ಭಾರತೀಯರು 
ಸಹ ಲಿಂಗಾಂಗಗಳಿಗೆ ಪ್ರಾಮುಖ್ಯ ಕೊಟ್ಟಿದ್ದರು ಎಂದು ತಿಳಿದುಕೊಳ್ಳಬಹುದು. ಅಣಬೆ, 
ಶಿಲೀಂಧ್ರಗಳ ಉಲ್ಲೇಖ ಸಹ ಅಮರಕೋಶದಲ್ಲಿದೆ. ಇದಕ್ಕೆ ಮೂರು ಹೆಸರುಗಳಿವೆ. ಛತ್ರ, ಅತಿ 
ಛತ್ರ ಹಾಗೂ ಪಾಲಪ್ಪ , ಎಪಿಫೈಟ್ಸ್ ಅಂದರೆ ಉಪರಿ ಸಸ್ಯಗಳು ಹಾಗೂ ಪರೋಪಜೀವಿಗಳ 
ಬಗ್ಗೆ ಸಹ ಅಮರಕೋಶದಲ್ಲಿ ಉಲ್ಲೇಖವಿದೆ. ಉಪರಿ ಸಸ್ಯಗಳಿಗೆ ವೃಕ್ಷರುಹ ಎಂಬ ಹೆಸರಿದ್ದರೆ 
ಪರೋಪಜೀವಿಗಳಿಗೆ ವೃಕ್ಷಾದನಿ ಎಂಬ ಹೆಸರಿದೆ. ವೃಕ್ಷರುಹ ಎಂದರೆ ಮರದ ಮೇಲೆ 
ಬೆಳೆಯುವುದು ಎಂಬಂರ್ಥ ಆದರೆ ವೃಕ್ಷಾದರಿ ಎಂದರೆ ಬೆಳೆಯುವ ವೃಕ್ಷವನ್ನು 
ಹಾನಿಗೊಳಪಡಿಸುತ್ತದೆ ಎಂದರ್ಥ . 

ಸಸ್ಯವಿಜ್ಞಾನದ ಮಹತ್ವ ಸಂಗತಿಗಳಿರುವ ಇನ್ನೊಂದು ಗಂಥ ಪರಾಶರನ 
ವೃಕ್ಷಾಯುರ್ವೆದ; ಇದರಲ್ಲಿ 6 ಅಧ್ಯಾಯಗಳಿವೆ. ಬೀಜೋತ್ಪತ್ತಿಕಾಂಡ, ವನಸ್ಪತಿ ಕಾಂಡ, 
ವಾನಸ್ಪತ್ಯಕಾಂಡ, ವೀರುಧವಲ್ಲಿ ಕಾಂಡ, ಗುಲಕ್ಷಪಕಾಂಡ ಮತ್ತು ಚಿಕಿತ್ಸಾಕಾಂಡ. ಪರಾಶರನ 
ವೃಕ್ಷಾಯುರ್ವೇದದಲ್ಲಿ ಹೂ ಬಿಡುವ ಸಸ್ಯಗಳ ಬಗ್ಗೆ ದೀರ್ಘ ವಿವರಣೆ ಇದೆ. 

ಹೂ ಬಿಡುವ ಸಸ್ಯಗಳನ್ನು ಏಕಮಾತೃಕ ( ಏಕದಳ ಸಸ್ಯಗಳು) ಹಾಗೂ ದ್ವಿಮಾತೃಕ 
( ದ್ವಿದಳ ಸಸ್ಯಗಳು) ಎಂದು ವಿಂಗಡಿಸಲಾಗಿದೆ. ಏಕಮಾತೃಕದ ಎಲೆಗಳು ಮೌಂಜ ಪರ್ಣ 
ಎಂದರೆ ನೀಳವಾದ ಅಂಗಾರಗಳುಳ್ಳದ್ದು. ಆದರೆ ದ್ವಿಮಾತೃಕದ ಎಲೆಗಳು ಜಾಲಿಕ ಪರ್ಣ 
ಎಂದರೆ ಬಲೆಯಂತಿರುವ ಅಂಗಾರಗಳನ್ನು ಹೊಂದಿರುತ್ತವೆ. 

- ಪರಾಶರನ ವೃಕ್ಷಾಯುರ್ವೇದದ ಅತ್ಯಂತ ಮಹತ್ವಪೂರ್ಣ ಸಂಗತಿ ಎಂದರೆ 
ಎಲೆಗಳಲ್ಲಿನ ಅಂಗಾಂಶ ಹಾಗೂ ಕೋಶಗಳ ವಿವರಣೆ, ಪರಾಶರನ ಪ್ರಕಾರ ಎಲೆಗಳಲ್ಲಿ ಅನೇಕ 
ಕೋಶಗಳಿವೆ. ಇವುಗಳು ರಸಪೂರ್ಣ, ಎರಡು ಭಿತ್ತಿಗಳಿಂದ ಸುತ್ತುವರಿದಿವೆ. ಹಾಗೂ ಕೆಲವು 
ಕೋಶಗಳಲ್ಲಿ ಹಸಿರುವರ್ಣದ್ರವ್ಯ ಅಥವಾ ಕ್ಲೋರೋಫಿಲ್ ಇದೆ. ಈ ಕೋಶಗಳು ಕಣ್ಣಿಗೆ 
ಕಾಣಿಸುವುದಿಲ್ಲ - ಅಣವಃ; ಈ ರೀತಿಯ ಕೋಶದ ವರ್ಣನೆ ಅಭೂತಪೂರ್ವ, ಪರಾಶರನ 
ವೃಕ್ಷಾಯುರ್ವೆದ ವನ್ನು ಖಚಿತವಾಗಿ ಒಂದನೇ ಶತಮಾನಕ್ಕೆ ಸೇರಿದ್ದೆಂದು ಸಿದ್ದಪಡಿಸಿದರೆ 


12 


ಪ್ಲಾಂಟ್ ಸೆಲ್ ಅಥವಾಕೋಶವನ್ನು ಕಂಡು ಹಿಡಿದ ಕೀರ್ತಿ ಇರುವ ರಾಬರ್ಟ್‌ಹುಕ್‌ಗಿಂತ 
1600 ವರ್ಷಗಳ ಹಿಂದೆಯೇ ಭಾರತೀಯನೊಬ್ಬಕೋಶಗಳ ವಿವರಣೆ ಕೊಟ್ಟಿದ್ದಾನೆಂದು ಕೀರ್ತಿ 
ನಮ್ಮ ದೇಶಕ್ಕೆ ಸಲ್ಲುತ್ತದೆ. 

ಪರಾಶರನ ವೃಕ್ಷಾಯುರ್ವೇದದಲ್ಲಿ ಹೂ ಬಿಡುವ ಸಸ್ಯಗಳನ್ನು ಅನೇಕ 
ಕುಟುಂಬಗಳಾಗಿ ವಿಂಗಡಿಸಲಾಗಿದೆ ಇವೆಂದರೆ 
ಕೂರ್ಚಗಣೀಯ - ಕಂಪಾಸಿಟೆ 
ಶಮೀಗಣೀಯ - ಲೇಗ್ಯುಮಿನೋಸೆ 
ಸ್ವಸ್ತಿಕಗಣೀಯ - ಕ್ರೂಸಿಫೆರೆ ಇತ್ಯಾದಿ 

ಹೂಗಳಲ್ಲಿ ಅಂಡಾಶಯದ ಸ್ಥಳವನ್ನು ಗುರುತಿಸಿ ಅವುಗಳನ್ನು ಮೂರು ' 
ವಿಧಗಳಾಗಿ ವಿಂಗಡಿಸಲಾಗಿದೆ. 
ತುಂಗ ಪುಷ್ಪಮಂಡಲ Superior Ovary 
ತುಂದ ಪುಷ್ಪಮಂಡಲ semi inferior ovary 
ಕುಂಭ ಪುಷ್ಪಮಂಡಲ inferior Ovary 

ಈಗ ಸ್ವಸ್ತಿಕ್‌ಗಣದ ಸಸ್ಯಗಳ ಲಕ್ಷಣ ನೋಡೋಣ 
ಸ್ವಸ್ತಿಕಂ ತುಂಗಮಂಡಲಂ ವಲ್ಲರ್ಯಾ೦ ಪಂಕ್ತಿಬಂಧನಂ || 
ಜಾಲಕಂ ಸ್ವಸ್ತಿಕಾಕಾರಂ ಪುಷ್ಪಾಂತಂ ಮುಕ್ತಮೇವ ಚ || 
ಚತುರ್ದಲಂ ಚ ಮುಕ್ತಂ ಚ ಷಣ್ಮುಕ್ತ ಕೇಸಾರಾನ್ವಿತಂ । 
ತೇಷಾಂ ದೈ ಖರ್ವಕೇಸರ : ಭವತಿ ಪುಷ್ಪಮಂಡಲೇ || 
ಯುಗ್ಯಂವರಾಟಕಂ ಯುಕ್ತಂ ಫಲಂಚ ದ್ವಿಪುಟಂಭವೇತ್ | 
ಸದೃಶಂ ಶಮೀಫಲೇನ ಸಂಧಿತಂ ಫಲವಲ್ಕಲಂ|| 

ಇದರ ಅರ್ಥ ( ಅಂಡಾಶಯ , ಉತ್ರಾಂಗ, ಹೂಮಂಜರಿ ನೀಳವಾದದ್ದು. 
ಪುಷ್ಪಪಾತ್ರೆ ಸ್ವಸ್ತಿಕಾರ ನಾಲ್ಕು ದಳಗಳಿವೆ, ಆರು ಕೇಸರಗಳು ಇವುಗಳಲ್ಲಿ ಎರಡು ಕುಳ್ಳು, 
ಅಂಡಾಶಯ ಎರಡು ಭಾಗಗಳಾಗಿ ಒಡೆದು ಬೀಜಗಳು ಮಧ್ಯದಲ್ಲಿನ ಫಲವಕ್ಕೆ 
ಅಂಟಿಕೊಂಡಿರುತ್ತವೆ. 

- ಎರಡು ದೃಷ್ಟಿಯಿಂದ ನಾವು ಪ್ರಾಚೀನ ಭಾರತದ ಸಸ್ಯ ವಿಜ್ಞಾನ ಅರಿಯಬೇಕು. 
ಒಂದು ನಮಗೆ ನಿಜಕ್ಕೂ ಒಂದು ವೈಜ್ಞಾನಿಕ ಪರಂಪರೆ ಹಾಗೂ ವಸ್ತು ನಿಷ್ಠ ದೃಷ್ಟಿ ಇತ್ತೇ 
ಅಥವಾ ಪ್ರಾಚೀನ ಭಾರತೀಯರೆಲ್ಲರೂ ಸ್ವರ್ಗನರಕಗಳ ಕಲ್ಪನೆಯಲ್ಲೇ ಮುಳುಗಿದ್ದರೇ , 


ಇನ್ನೊಂದು ಪ್ರಾಚೀನ ಭಾರತದ ಸಸ್ಯವಿಜ್ಞಾನದ ಅಧ್ಯಯನವನ್ನು ನಾವು ಔಷಧೀಯ ಸಸ್ಯಗಳ 
ದೃಷ್ಟಿಯಿಂದ ಅಭ್ಯಾಸ ನಡೆಸಿ, ಅವುಗಳನ್ನು ವೈಜ್ಞಾನಿಕವಾಗಿ ಪತ್ತೆ ಹಚ್ಚಿ, ಉಪಯೋಗ 
ಪಡೆದುಕೊಳ್ಳಬಹುದು. ಹಾಗೂ ಸಂಸ್ಕೃತದ ಸಸ್ಯ ಹೆಸರುಗಳನ್ನು ಆಧುನಿಕ ಸಸ್ಯ ವೈಜ್ಞಾನಿಕ 
ಹೆಸರುಗಳಿಗೆ ತುಲನೆ ಮಾಡಿ ಖಚಿತಪಡಿಸಿಕೊಳ್ಳಬೇಕು. ಆಗ ಅವುಗಳಿವೆ ಪ್ರಾಚೀನ 
ಗ್ರಂಥಗಳಲ್ಲಿ ಆರೋಪಿಸಿರುವ ಔಷಧೀಯ ಗುಣಗಳು ಇವೆಯೇ ಎಂಬ ಬಗ್ಗೆ ಸಂಶೋಧನೆ 
ನಡೆಸಬಹುದು. ಈ ರೀತಿಯ ಸಂಶೋಧನೆಯಿಂದ ನಾವು ನಮ್ಮ ವೈಜ್ಞಾನಿಕ ಪರಂಪರೆಯನ್ನು 
ಕೀಳರಿಮೆ ಇಲ್ಲದಂತೆ ಸಿದ್ದಪಡಿಸಬಹುದು. 

ಕೊನೆಯದಾಗಿ ಹೇಳುವುದಾದರೆ ಪ್ರಾಚೀನ ಭಾರತದ ಸಸ್ಯವಿಜ್ಞಾನ ಎಂದರೆ 
ಅದರಲ್ಲಿ ಎಲ್ಲ ಆಧುನಿಕ ಅಂಶಗಳು ಇವೆ ಎಂದಲ್ಲ. ಅದರಲ್ಲಿ ತಪ್ಪು ಕಲ್ಪನೆಗಳೂ ಇವೆ, 
ಜಳ್ಳುಗಳೂ ಇವೆ. ಆದರೆ ಖಚಿತ ವೈಜ್ಞಾನಿಕ ಸಂಗತಿಗಳೂ ಇವೆ. ಕಾಳುಗಳೂ ಇವೆ. 
ಪೂರ್ವಗ್ರಹ ಪೀಡಿತರಾಗದೆ ವೈಜ್ಞಾನಿಕವಾಗಿ ಜಾಲಾಡಿಸಿದರೆ ಮಾತ್ರ ತಪ್ಪು ಕಲ್ಪನೆಯ 
ಜಳ್ಳುಗಳನ್ನು ವೈಜ್ಞಾನಿಕ ಸತ್ಯದ ಕಾಳುಗಳಿಂದ ಬೇರ್ಪಡಿಸಿ ಅದರ ಉಪಯೋಗ 
ಪಡೆದುಕೊಳ್ಳಬಹುದು. 


8. ಖಗೋಳ ವಿಜ್ಞಾನ 


ಡಾ || ಎಸ್ . ಬಾಲಚಂದ್ರರಾವ್ 


ಬಹಳ ಪ್ರಾಚೀನವೂ ಆದ್ಯ ಖಗೋಳಗ್ರಂಥವೂ ಆದ “ವೇದಾಂಗ 
ಜ್ಯೋತಿಷ ” ಎಂಬ ಕೃತಿಯಲ್ಲಿ ಖಗೋಳಶಾಸ್ತ್ರದ ಹಿರಿಮೆಯನ್ನು 
ಕೊಂಡಾಡುತ್ತಾ ಹೀಗೆಹೇಳಿದೆ. 
ಯಥಾ ಶಿಖಾ ಮಯೂರಾಣಾನಾಂ ನಾಗಾನಾಂ ಮಣಯೋ 
ಯಥಾ। 
ತದ್ವ ದ್ವೇದಾಂಗಶಾಸ್ತ್ರಾಣಾಂಜ್ಯೋತಿಷಂಮೂರ್ಧನಿ ಸ್ಥಿತಂ|| 
ಅಂದರೆ, “ ನವಿಲಿನ ಶಿರದಲ್ಲಿ ಶಿಖೆಯಿರುವಂತೆ , ಸರ್ಪಗಳ ಹೆಡೆಯಲ್ಲಿ 
ಮಣಿಗಳಿರುವಂತೆ, ಜ್ಯೋತಿಷ ಶಾಸ್ತ್ರವು ವೇದಾಂಗ ಶಾಸ್ತ್ರಗಳ 
ಶಿರೋಮಣಿಯಾಗಿದೆ. ಇಲ್ಲಿ ಜ್ಯೋತಿಷ ಶಾಸ್ತ್ರವೆಂದರೆ ಗಣಿತಶಾಸ್ತ್ರವನ್ನು 
ಒಳಗೊಂಡ ಖಗೋಳ ವಿಜ್ಞಾನವೇ ಹೊರತು ಭವಿಷ್ಯವನ್ನು ನುಡಿಯುವ 
“ ಫಲಜ್ಯೋತಿಷ ” ( astrology ) ಅಲ್ಲ! 


1. ವೇದಗಳಲ್ಲಿ ಖಗೋಳಶಾಸ್ತ್ರ 
ವೇದ ಸಮುಚ್ಚಯದಲ್ಲಿ ಖಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಅನೇಕ 
ಸ್ವಾರಸ್ಯಮಯ ಉಲ್ಲೇಖಗಳು ಬರುತ್ತವೆ. ಮುಖ್ಯವಾಗಿ ಋತುಗಳ 
ವಿವರಣೆ, ಸೂರ್ಯೋದಯ ಸೂರ್ಯಾಸ್ತಗಳು, ಅಮಾವಾಸ್ಯಾ ಮತ್ತು 
ಪೌರ್ಣಿಮೆಗಳು, ನಕ್ಷತ್ರಗಳು, ಗುರು ಮತ್ತು ಶುಕ್ರ ಗ್ರಹಗಳು, ಸೂರ್ಯ 
ಮತ್ತು ಚಂದ್ರಗ್ರಹಣಗಳ ಸ್ಕೂಲಪರಿಚಯ ಇತ್ಯಾದಿ. 


75 


(1) ಭೂಮಿಯು ಸೂರ್ಯನ ಸುತ್ತಲೂ ಒಮ್ಮೆ ಸುತ್ತಿಬರಲು ಬೇಕಾಗುವ 
ಕಾಲಾವಧಿಗೆ ಒಂದು “ ವರ್ಷ ” ಎನ್ನುತ್ತೇವೆ. ಅದು 365 ಮತ್ತು 366 ದಿನಗಳ ಮಧ್ಯದಲ್ಲಿರುತ್ತದೆ. 
ವರ್ಷಗಳ ವಿಷಯವನ್ನು ಹೇಳುವಾಗ ವೇದಗಳಲ್ಲಿ ಇಂತಿಷ್ಟು ಋತುಗಳು ಎಂದು 
ಉಲ್ಲೇಖಿಸುವುದು ವಾಡಿಕೆ . ಉದಾಹರಣೆಗೆ ಋಗ್ರೇದದಲ್ಲಿ 100 ವರ್ಷಗಳ ಕಾಲ ಬದುಕಿ 
ಬಾಳಬೇಕು ಎಂದು ಆಶೀರ್ವದಿಸುವ ಶೈಲಿ ಹೀಗಿದೆ.“ಶತಂ ಜೀವ ಶರದೋ ವರ್ಧಮಾನಃ 
ಶತಂ ಹೇಮಂತಾನ್ ಶತಂ ವಸಂತಾನ್ ” ಅಂದರೆ “ ಶರದೃತುಗಳ ಕಾಲ, ನೂರು 
ಹೇಮಂತಗಳ ಕಾಲ ಮತ್ತು ನೂರು ವಸಂತಗಳಷ್ಟು ಕಾಲ ಬಾಳಿ ಬದುಕು ” ಎಂದು. 
(2)ಭೂಮಿಯಿಂದ ನೋಡಿದಾಗ ಸೂರ್ಯನು ವರ್ಷಕ್ಕೊಮ್ಮೆ ಸುತ್ತುವಂತೆ ಭಾಸವಾಗುವ 
ಪಥಕ್ಕೆ “ಕ್ರಾಂತಿವೃತ್ತ ” ಎಂದು ಹೆಸರು. ಈ ಕ್ರಾಂತಿವೃತ್ತದಲ್ಲಿ ಎರಡು ವಿಶೇಷವಾದ 
ಬಿಂದುಗಳಲ್ಲಿ ಸೂರ್ಯನು ಬಂದಾಗ ಹಗಲು ಮತ್ತು ರಾತ್ರಿಗಳ ಪ್ರಮಾಣ ಒಂದೇ ಆಗಿರುತ್ತದೆ. 
ಆ ಬಿಂದುಗಳನ್ನು “ವಿಷುವೆಗಳು ( equinoxes) ಎಂದು ಕರೆಯುತ್ತೇವೆ. 
ಸಾಮಾನ್ಯವಾಗಿ ಮಾರ್ಚಿ 22 ಮತ್ತು ಸೆಪ್ಟೆಂಬರ್ 23ರಂದು ಈ ವಿಷುವ ದಿನಗಳು 
ಉಂಟಾಗುತ್ತವೆ. ಐತರೇಯ ಬ್ರಾಹ್ಮಣದಲ್ಲಿ ವಿಷ್ಣುವ ಕಾಲಕ್ಕೆ ಸಂಬಂಧಿಸಿದಂತೆ 21 ದಿನಗಳ 
“ ಏಕವಿಂಶ ” ಎಂಬ ಯಜ್ಞವನ್ನು ಹೇಳಿದೆ. ವಿಷುವ ದಿನದಂದು ಹಾಗೂ ಅದರ ಹಿಂದಿನ 17 
ದಿನಗಳ ಕಾಲ ಮತ್ತು ವಿಷುವದ ನಂತರದ 3 ದಿನಗಳ ಕಾಲ ಈ “ ಏಕವಿಂಶ ” ಯಜ್ಞವನ್ನು 
ಆಚರಿಸಬೇಕೆಂದು ತಿಳಿಸಿದೆ. 


(3) ಕೆಲವು ನಕ್ಷತ್ರಗಳ ಹೆಸರುಗಳನ್ನು ವೇದಗಳಲ್ಲಿ ಕಾಣಬಹುದು. “ ಅಘಾ ” ( ಅಥವಾ ಮಘಾ) 
ನಕ್ಷತ್ರ ಮತ್ತು “ ಅರ್ಜುನೀ ” (ಅಥವಾ ಘಾಲುನೀ ನಕ್ಷತ್ರಗಳನ್ನು ಋಗೈದದಲ್ಲಿ ಹೇಳಿದೆ. 
ಸವಿತೃದೇವತೆಯ ಮಗಳ ಮದುವೆಯಲ್ಲಿ ವರದಕ್ಷಿಣೆಯಾಗಿ ನೀಡಲಾದ ಗೋವುಗಳನ್ನು 
ಮಘಾನಕ್ಷತ್ರದಂದು ಕಳುಹಿಸಿ ವಧುವನ್ನು ಘಾಲುನೀ ನಕ್ಷತ್ರದಂದು ಗಂಡನ ಮನೆಗೆ 
ಕಳುಹಿಸಿಕೊಟ್ಟರಂತೆ. ಹೀಗೆ ದಿನಗಳನ್ನು ನಕ್ಷತ್ರಗಳ ಮೂಲಕ ಗುರುತಿಸಿಕೊಳ್ಳುತ್ತಿದ್ದರು. 
ತೈತ್ತಿರೀಯ ಸಂಹಿತೆಯಲ್ಲಿ ಸಂಪೂರ್ಣವಾಗಿ 27 ನಕ್ಷತ್ರಗಳ ಪಟ್ಟಿಯನ್ನು ಕಾಣುತ್ತೇವೆ. 
ಯದ್ವೇದ ಮತ್ತು ಅಥರ್ವವೆ್ರದಗಳಲ್ಲಿ ಪುನರ್ವಸು ಮತ್ತು ಪುಷ್ಯ ನಕ್ಷತ್ರಗಳ ಉಲ್ಲೇಖವಿದೆ. 
(4) ಗುರುಗ್ರಹದ ಬಗ್ಗೆ ಋಗೈದವುಹೀಗೆ ಹೇಳುತ್ತದೆ: 
“ಬೃಹಸ್ಪತಿ: ಪ್ರಥಮಂ ಜಾಯಮಾನೋ ಮಹೋ ಜ್ಯೋತಿಷಃ ಪರಮೇ 
ಮೈಮನ್ ” ಇದನ್ನೇ ಮುಂದೆ ತೈತ್ತರೀಯ ಬ್ರಾಹ್ಮಣದಲ್ಲಿ ಹೆಚ್ಚು ಸ್ಪಷ್ಟವಾಗಿ, “ ಬೃಹಸ್ಪತಿಯು 
ಉದಯಿಸಿದಾಗ ಮೊಟ್ಟಮೊದಲು ತಿಷ್ಯ ( ಅಂದರೆ ಪುಷ್ಯ ನಕ್ಷತ್ರದಲ್ಲಿ ಕಾಣತ್ತಿದ್ದನು. 


76, 
(5) ಹಾಗೆಯೇ ಶುಕ್ರಗ್ರಹವನ್ನು ಋಗೈದದಲ್ಲಿ “ವೇನ” ಎಂದು ಕರೆಯಲಾಗಿದೆ ( ಅಯಂ 
ವೇನಲ್ಲೋದಯತ್ನಗರ್ಭಾಜ್ಯೋತಿರ್ಜರಾಯೂ ವಿಮಾನೇ ”). 
(6) ಒಬ್ಬ ಹೆಣ್ಣುಮಗಳ ಮದುವೆಯನ್ನು ಒಳ್ಳೆಯ ದಿನದಂದು ಮಾಡಿ ಕೊಡಬೇಕೆಂದು 
ತಿಳಿಸುತ್ತ ತೈತ್ತರೀಯ ಬ್ರಾಹ್ಮಣವು ಹೀಗೆಂದು ಹೇಳುತ್ತದೆ : ನಿಮ್ಮ ಮಗಳು ಅವಳ ಗಂಡನ 
ಪ್ರೀತಿಯನ್ನು ಸಂಪಾದಿಸಿ ಸುಖವಾಗಿರಬೇಕಾದರೆ ಅವಳನ್ನು ನಿಷ್ಟಾ (ಅಂದರೆ ಸ್ವಾತಿ ) . 
ನಕ್ಷತ್ರದಲ್ಲಿ ಮದುವೆ ಮಾಡಿಕೊಡಿ. 
2. ವೇದಾಂಗ ಜ್ಯೋತಿಷ 

ಆರು ವೇದಾಂಗಗಳೆಂದರೆ ಶಿಕ್ಷಾ , ವ್ಯಾಕರಣ, ಛಂದಸ್, ನಿರುಕ್ತ, ಜ್ಯೋತಿಷ ಮತ್ತು 
ಕಲ್ಪ, ಜ್ಯೋತಿಷ ವೇದಾಂಗ ಕೃತಿಯು ನಮ್ಮ ಭಾರತೀಯ ಖಗೋಳಶಾಸ್ತ್ರದ ಆದಿಗ್ರಂಥ. 
ಋಗ್ವದ ವೇದಾಂಗ ಜ್ಯೋತಿಷ ಮತ್ತು ಯಜುರ್ವೇದ ವೇದಾಂಗಜ್ಯೋತಿಷ ಎಂಬುದಾಗಿ 
ಪ್ರಭೇದಗಳಿದ್ದು, ಒಂದರಲ್ಲಿ 36ಶ್ಲೋಕಗಳು ಮತ್ತು ಇನ್ನೊಂದರಲ್ಲಿ 44ಶ್ಲೋಕಗಳಿವೆ. ಎರಡು 
ಪ್ರಭೇದಗಳಲ್ಲೂ ಹೇಳಿರುವ ಖಗೋಳ ವಿಷಯಗಳು ಒಂದೇ ಆಗಿವೆ. ವೇದಾಂಗ 
ಜ್ಯೋತಿಷವನ್ನು ಬೋಧಿಸಿದವನು ಲಗಧ ಋಷಿ. ಈ ಕೃತಿಯು ಕ್ರಿ. ಪೂ . ಸುಮಾರು 1500ರ 
ಹೊತ್ತಿಗೆ ರಚಿತವಾಗಿರಬಹುದು ಎಂದು ಆಂತರಿಕ ಆಧಾರದ ಮೇಲೆ ವಿದ್ವಾಂಸರು 
ನಿರ್ಣಯಿಸಿದ್ದಾರೆ . 

- ವೇದಾಂಗ ಜ್ಯೋತಿಷದಲ್ಲಿ 5 ವರ್ಷಗಳ ಅವಧಿಯನ್ನು “ ಯುಗ” ಎಂದು 
ಕರೆಯಲಾಗಿದೆ. ಈ ಅವಧಿಯಲ್ಲಿ ಒಟ್ಟು 67 ಚಾಂದ್ರಮಾಸಗಳು , 1830 ದಿನಗಳೂ , 1835 
ನಾಕ್ಷಿಕ ದಿನಗಳೂ , 1860 ತಿಥಿಗಳೂ , 135 ಸೌರ ನಕ್ಷತ್ರಗಳೂ , 1809 ಚಾಂದ್ರ ನಕ್ಷತ್ರಗಳೂ 
ಮತ್ತು 1768 ಚಂದ್ರೋದಯಗಳೂ ಇರುತ್ತವೆ ಎಂದು ವೇದಾಂಗ ಜ್ಯೋತಿಷವು ಬಹಳ 
ಕರಾರುವಾಕ್ಕಾಗಿ ತಿಳಿಸುತ್ತದೆ. 

- ಯಾವುದೇ ದಿನದಲ್ಲಿ ಸಮಯವನ್ನು ನಿರ್ಧರಿಸಲು “ನೀರಿನ ಘಟಿಕಾ 
ಪಾತ್ರೆಯನ್ನು ವಿವರಿಸಿದೆ. ವೇದಾಂಗ ಜ್ಯೋತಿಷದಲ್ಲಿ ಹೇಳಲಾಗಿರುವ ಕೆಲವು ಮುಖ್ಯವಾದ 
ಖಗೋಳ ಸಂಬಂಧ ವಿಷಯಗಳೆಂದರೆ , (0) ಅಯನಗಳು , (2) ದಿನ ಮತ್ತು ರಾತ್ರಿಗಳ 
ಕಾಲಾವಧಿಯ ವೃದ್ಧಿ ಮತ್ತು ಕ್ಷಯ , (3) ಋತುಗಳ ಲೆಕ್ಕಾಚಾರಗಳು, (4) ಕ್ಷಯ ತಿಥಿಗಳು (5) 
ಪರ್ವಗಳಕೋಷ್ಟಕ (6) ಪಂಚಾಂಗದ ಒಂದು ಅಂಗವಾದ “ ಯೋಗ” ದ ಬಗ್ಗೆ ವಿವರ (7) 
ವಿಷುವಗಳು, (8) ಸೌರ ಮತ್ತು ಇತರ ಬಗೆಯ ವರ್ಷಮಾನ, (9) ಭೂಮಿಯಿಂದ 
ನೋಡಿದಾಗ ಸೂರ್ಯ ಮತ್ತು ಚಂದ್ರರ ಗತಿವೇಗ, (10) ಅಧಿಕಮಾಸ ಮತ್ತು ( 1) ಗರಿಷ್ಠ 


11. 


ಮತ್ತು ಕನಿಷ್ಠ ಹಗಲು ಪ್ರಮಾಣದ ಲೆಕ್ಕಾಚಾರ ಮತ್ತು ಇನ್ನೂ ಕೆಲವುವಿಷಯಗಳು . 

ವೇದಾಂಗ ಜ್ಯೋತಿಷದಲ್ಲಿ ಹಗಲಿನ ಗರಿಷ್ಠ ಮತ್ತು ಕನಿಷ್ಠ ಪ್ರಮಾಣಗಳನ್ನು 
ಕ್ರಮವಾಗಿ 36 ಮತ್ತು 24 ಘಟಿಗಳು ( ಅಂದರೆ 14 ಘಂಟೆ 24 ನಿಮಿಷಗಳು ಮತ್ತು 9 ಗಂಟೆ 36 
ನಿಮಿಷಗಳು) ಎಂದು ಹೇಳಿದೆ. 

ಖಗೋಳಗಣಿತದ ಸೂತ್ರವನ್ನು ಬಳಸಿ ನೋಡಿದಾಗ ಹಗಲಿನ ಈ ಗರಿಷ್ಠ ಮತ್ತು 
ಕನಿಷ್ಠ ಪ್ರಮಾಣಗಳು ಭೂಮಿಯ ಸುಮಾರು 35 ಡಿಗ್ರಿ ಅಕ್ಷಾಂಶದ ಪ್ರದೇಶದಲ್ಲಿ ಸಾಧ್ಯ ಎಂದು 
ಕಂಡುಬರುತ್ತದೆ. 


3. ಆರ್ಯ ಭಟ (ಕ್ರಿ. ಶ. 476 ) 

ಹದಿನೈದು ಶತಮಾನಗಳಿಂದ ಬೆಳೆದು ಬಂದಿರುವ ಭಾರತೀಯ ಖಗೋಳ ಶಾಸ್ತ್ರಕ್ಕೆ 
ವೈಜ್ಞಾನಿಕ ಮತ್ತು ಕ್ರಮಬದ್ದವಾದ ಅಡಿಪಾಯವನ್ನು ಹಾಕಿದ ಕೀರ್ತಿ ಆರ್ಯಭಟನಿಗೆ 
ಸಲ್ಲುತ್ತದೆ. ಆತನು ತನ್ನ 23ನೇ ವಯಸ್ಸಿನಲ್ಲಿ ಅಂದರೆ ಕ್ರಿ.ಶ. 499ರಲ್ಲಿ ತನ್ನ ಪ್ರಸಿದ್ದವಾದ 
“ ಆರ್ಯಭಟೀಯಂ” ಎಂಬ 108 ಶ್ಲೋಕಗಳನ್ನು ಹೊಂದಿದಕೃತಿಯನ್ನು ರಚಿಸಿದ. 

1999ರಲ್ಲಿ ' ಆರ್ಯಭಟೀಯಂ' ಕೃತಿಯ 15ನೇ ಶತಮಾನೋತ್ಸವವನ್ನು ಬಹಳ 
ಹೆಮ್ಮೆಯಿಂದ ಆಚರಿಸಲಾಯಿತು. 
(1) ಒಂದು ವೃತ್ತದ ಸುತ್ತಳತೆ (ಅಥವಾ ಪರಿಧಿಯನ್ನು ಅದರ ವ್ಯಾಸದಿಂದ ಭಾಗಿಸಿದಾಗ 
ಒಂದು ಸ್ಥಿರಸಂಖ್ಯೆ ದೊರೆಯುತ್ತದೆ. ಅದನ್ನು T ಎಂಬ ಚಿಹ್ನೆಯಿಂದ ಗುರುತಿಸುತ್ತೇವೆ. 
ಭಾರತೀಯ ಖಗೋಳಜ್ಞ ಗಣಿತಜ್ಞರಲ್ಲಿ T ಸಂಖ್ಯೆಯ ಬೆಲೆಯನ್ನು 4 ದಶಮಾಂಶ ಸ್ಥಾನಗಳ 
ತನಕ ನಿಖರವಾಗಿರುವ ಬೆಲೆಯನ್ನು 3.1416 ಎಂದು ಮೊಟ್ಟಮೊದಲಿಗೆ ನೀಡಿದ ಕೀರ್ತಿ 
ಆರ್ಯಭಟನದು. ಆತನ ಹೇಳಿಕೆಯ ಪ್ರಕಾರ 20, 000ಮಾನದಷ್ಟು ವ್ಯಾಸವನ್ನುಳ್ಳ ವೃತ್ತದ 
ಪರಿಧಿಯು62,832 ಮಾನಗಳಷ್ಟಾಗಿರುತ್ತದೆ. 
(2) “ಆರ್ಯಭಟೀಯಂ'ನಲ್ಲಿ ಗೀತಿಕಾ, ಗಣಿತ, ಕಾಲಕ್ರಿಯಾ ಮತ್ತು ಗೋಲ ಎಂಬ ನಾಲ್ಕು 
ಪಾದಗಳಿವೆ. ಗೀತಿಕಾ ಪಾದದಲ್ಲಿ ಕಲ್ಪ, ಮನ್ವಂತರ ಮತ್ತು ಯುಗಗಳ ವಿವರಣೆ ಇದೆ. ಒಂದು 
ಮಹಾಯುಗದ 43 ,20, 000 ವರ್ಷಗಳ ಅವಧಿಯಲ್ಲಿ ಭೂಮಿಯ ಮೇಲಿರುವ ವೀಕ್ಷಕನಿಗೆ 
ಗೋಚರಿಸುವಂತೆ ಸೂರ್ಯ, ಚಂದ್ರ ಹಾಗೂ ಅದರ ಮಂದೋಚ್ಚ(ಅಮೋಜಿ) ಮತ್ತು ಪಾತ 
( ಅಥವಾ ರಾಹು, node), ಕುಜ, ಬುಧ, ಗುರು, ಶುಕ್ರ ಮತ್ತು ಶನಿ ಇವುಗಳು ಎಷ್ಟೆಷ್ಟು 


78 
ಭ್ರಮಣೆಗಳನ್ನು ಪೂರ್ತಿಮಾಡುತ್ತವೆ ಎಂಬುದನ್ನು ಹೇಳಿದೆ. ಹಾಗೆಯೇ ಒಂದು 
ಮಹಾಯುಗ ದಲ್ಲಿರುವ ವ್ಯಾವಹಾರಿಕ ದಿನಗಳ ( civil days) ಸಂಖ್ಯೆಯನ್ನು 157 
ಕೋಟಿ, 79 ಲಕ್ಷ, 17 ಸಾವಿರದ 500 ಎಂದು ನಿಖರವಾಗಿ ಕೊಡಲಾಗಿದೆ. ಈ ವಿವರಗಳಿಂದ 
ಪ್ರತಿಯೊಂದು ಆಕಾಶಕಾಯದ ದೈನಂದಿನ ಚಲನೆಯನ್ನು ಪಡೆಯಬಹುದು. ಈ ದೈನಂದಿನ 
ಗತಿಗಳ ಬೆಲೆಗಳು ಆಧುನಿಕ ವೈಜ್ಞಾನಿಕ ಖಗೋಳ ಶಾಸ್ತ್ರದಲ್ಲಿ ಗೊತ್ತಿರುವ ಬೆಲೆಗಳೊಂದಿಗೆ 
ಬಹಳ ಒಳ್ಳೆಯ ಹೊಂದಾಣಿಕೆಯನ್ನು ಪಡೆದಿರುವುದನ್ನು ಕಾಣುತ್ತೇವೆ. ಇದರಿಂದ 
ಆರ್ಯಭಟನು ಬಹಳ ಶ್ರೇಷ್ಠಮಟ್ಟದ ಖಗೋಳ ವೀಕ್ಷಕ ಮತ್ತು ಗಣಿತಜ್ಞನು ಎಂಬುದು 
ಮನದಟ್ಟಾಗುತ್ತದೆ. 
(3) 'ಕಾಲಕ್ರಿಯಾ' ಪಾದದಲ್ಲಿ, ಕಾಲದ ಬೇರೆ ಬೇರೆ ರೀತಿಯ ವಿಭಜನೆಯನ್ನು ಮತ್ತು 
ಅವುಗಳ ವ್ಯಾಖ್ಯೆಗಳನ್ನು ಕೊಡಲಾಗಿದೆ. ಯಾವುದೇ ದಿನ ಗ್ರಹಗಳ ಸ್ಥಿತಿಗಳನ್ನು ಕಂಡು 
ಹಿಡಿಯುವ ವಿಧಾನವನ್ನು ಆರ್ಯಭಟನು ಕೊಟ್ಟಿದ್ದಾನೆ. ಹಾಗೆಯೇ , ಅಧಿಕಮಾಸ , 
ಕ್ಷಯಮಾಸ, ವಾರ ಮುಂತಾದವುಗಳನ್ನೂ ಚರ್ಚಿಸಿದ್ದಾನೆ. 


(4) 'ಗೋಲಾಧ್ಯಾಯ' ದಲ್ಲಿ ಆರ್ಯಭಟನು ಕ್ರಾಂತಿವೃತ್ತದ (ecliptic ) ಬಗ್ಗೆ ಸಂಪಾತಗಳ 
(nodes ) ಬಗ್ಗೆ,ಸೂರ್ಯಗ್ರಹಣ , ಚಂದ್ರಗ್ರಹಣ ಮುಂತಾದವುಗಳನ್ನು ಚರ್ಚಿಸಿದ್ದಾನೆ. 
(5) ಭೂಮಿಯು ಗುಂಡಾಗಿದೆ ( “ ಭೂಗೋಲಃಸರ್ವತೋ ವೃತ್ತಃ ) ಎಂದು ಆರ್ಯಭಟನು 
ಸ್ಪಷ್ಟವಾಗಿ ಹೇಳುತ್ತಾನೆ. ಪಾಶ್ಚಿಮಾತ್ಯ ಧಾರ್ಮಿಕ ಅಂಧಾನುಯಾಯಿಗಳು “ಭೂಮಿಯು 
ಚಪ್ಪಟೆಯಾಗಿದೆ ” ಎಂದು ಸಹಸ್ರಾರು ವರ್ಷಗಳವರೆಗೆ ನಂಬಿದ್ದ ಹಿನ್ನೆಲೆಯಲ್ಲಿ 
ಆರ್ಯಭಟನು 5ನೇ ಶತಮಾನದಷ್ಟು ಹಿಂದೆಯೇ ನೀಡಿದ ಈ ವೈಜ್ಞಾನಿಕ ಸತ್ಯವು ನಿಜಕ್ಕೂ 
ಮಹತ್ವದ್ದು. 
(6) ಸೂರ್ಯಚಂದ್ರಾದಿಗಳು ಪೂರ್ವದಲ್ಲಿ ಉದಯಿಸಿ, ಪಶ್ಚಿಮದಲ್ಲಿ ಅಸ್ತವಾಗಲು ಕಾರಣ 
ಭೂಮಿಯು ತನ್ನ ಅಕ್ಷದ ಮೇಲೆ ದಿನಕ್ಕೊಮ್ಮೆ ಸುತ್ತುವುದು ಎಂಬುದನ್ನು ಒಂದು 
ಉಪಮೆಯೊಂದಿಗೆ ಆರ್ಯಭಟನು ವಿವರಿಸುತ್ತಾನೆ. ನದಿಯಲ್ಲಿ ಚಲಿಸುವ ದೋಣಿಯಲ್ಲಿ 
ಕುಳಿತಿರುವವರಿಗೆ ನದಿಯಾಚೆಯ ಗಿಡಮರಗಳು, ಬಂಡೆಗಳು ಮುಂತಾದವು ವಿರುದ್ದ 
ದಿಕ್ಕಿನಲ್ಲಿ ಚಲಿಸಿದಂತೆ ತೋರುತ್ತದೆ. ಹಾಗೆಯೇ ಭೂಮಿಯ ದೈನಿಕ ಸುತ್ತುವಿಕೆಯಿಂದಾಗಿ 
ಸೂರ್ಯಚಂದ್ರಾದಿಗಳು ಉದಯಾಸ್ತಗಳನ್ನು ಹೊಂದಿರುತ್ತವೆ. 


( 


(7) ಹಾಗೆಯೇ ಒಂದು ನಾಕ್ಷಿಕ ದಿನದ ( ಅಂದರೆ sidereal day ) ಯ ಅವಧಿಯು 
ಆರ್ಯಭಟನ ಲೆಕ್ಕಾಚಾರದ ಪ್ರಕಾರ 23 ಗಂಟೆ, 56 ನಿಮಿಷ, 41 ಸೆಕೆಂಡುಗಳಷ್ಟಾಗಿದೆ. 


79 
ಆಧುನಿಕ ಖಗೋಳವಿಜ್ಞಾನದ ಪ್ರಕಾರವೂ ಅದರ ಅವಧಿಯು ಅಷ್ಟೇ ಆಗಿದೆ. 
4 . ಗ್ರಹಣಗಳು 

ಜನಸಾಮಾನ್ಯರಲ್ಲಿ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣಗಳಿಗೆ ಸಂಬಂಧಿಸಿದಂತೆ 
ಬಹಳಷ್ಟು ಮೂಢನಂಬಿಕೆಗಳು ಸಹಸ್ರಾರು ವರ್ಷಗಳಿಂದ ಪ್ರಚಲಿತವಾಗಿವೆ. ಆದರೆ , 
ಆರ್ಯಭಟ ಮತ್ತು ಅವನಿಗಿಂತ ಹಿಂದಿನ ಭಾರತೀಯ ಖಗೋಳಜ್ಞರು ಗ್ರಹಣಗಳು 
ಉಂಟಾಗಲು ವೈಜ್ಞಾನಿಕ ಕಾರಣವನ್ನು ಸರಿಯಾಗಿಯೇ ತಿಳಿದಿದ್ದರು. ಈ ಅಂಶವನ್ನು ಅವರು 
ತಮ್ಮ ಕೃತಿಗಳಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಅಷ್ಟೇ ಅಲ್ಲದೆ, ಗ್ರಹಣಗಳಿಗೆ ಸಂಬಂಧಿಸಿದ 
ಲೆಕ್ಕಾಚಾರಗಳನ್ನೂ ಬಹಳ ವೈಜ್ಞಾನಿಕ ವಾಗಿಯೇ ವಿವರಿಸಿದ್ದಾರೆ. 
) ಆರ್ಯಭಟನು ಗ್ರಹಣಗಳಿಗೆ ಕಾರಣವನ್ನು ಕೊಡುತ್ತ ಹೀಗೆಂದು ಸಂಕ್ಷಿಪ್ತವಾಗಿ ಹೇಳಿದ್ದಾನೆ 
“(ಸೂರ್ಯ ಗ್ರಹಣದಲ್ಲಿ) ಚಂದ್ರನು ಸೂರ್ಯನನ್ನು ಮರೆಮಾಚುತ್ತಾನೆ . ಹಾಗೂ ( ಚಂದ್ರ 
ಗ್ರಹಣದಲ್ಲಿ) ಭೂಮಿಯ ಮಹಾಛಾಯೆಯು ಚಂದ್ರನನ್ನು ಆವರಿಸುತ್ತದೆ ( ಛಾದಯತಿ ಶಶೀ 
ಸೂರ್ಯಂ, ಶಶಿನಂ ಮಹತೀ ಚ ಭೂಚ್ಛಾಯಾ ) . 
(2) ಸರಿಸುಮಾರು ಆರ್ಯಭಟನ ಸಮಕಾಲೀನನಾಗಿದ್ದ ವರಾಹಮಿಹಿರನು ಗ್ರಹಣಗಳಿಗೆ 
ವೈಜ್ಞಾನಿಕ ಕಾರಣವನ್ನು ಕೊಡುವುದಷ್ಟೇ ಅಲ್ಲದೆ, ಜನಸಾಮಾನ್ಯರ ಮೂಢನಂಬಿಕೆಗಳನ್ನೂ 
ನಿರಸನ ಮಾಡಿದ್ದಾನೆ. ಆತನು ಹೇಳುತ್ತಾನೆ:- “ ಚಂದ್ರ ಗ್ರಹಣದಲ್ಲಿ ಚಂದ್ರನು ಭೂಮಿಯ 
ಛಾಯೆಯನ್ನು ಪ್ರವೇಶಿಸುತ್ತಾನೆ ಹಾಗೂ ಸೂರ್ಯಗ್ರಹಣದಲ್ಲಿ ಚಂದ್ರನು ಸೂರ್ಯನ 
ಬಿಂಬವನ್ನು ಪ್ರವೇಶಿಸುತ್ತಾನೆ” (ಭೂಚ್ಚಾಯಾಂ ಸ್ವಗ್ರಹಣೇ ಭಾಸ್ಕರಂ ಅರ್ಕಗ್ರಹ ಪ್ರವಿಶತಿ 
ಇಂದುಃ) . 
(3) ಈ ವೈಜ್ಞಾನಿಕ ಸತ್ಯವು ಬಹಳ ಪ್ರಾಚೀನ ದ್ರಷ್ಟಾರರಿಗೂ ತಿಳಿದಿತ್ತು ಎಂಬುದನ್ನು 
ವರಾಹಮಿಹಿರನು ಬಹಳ ನಮ್ರತೆಯಿಂದ ನೀವೆದಿಸಿದ್ದಾನೆ:- “ಹೀಗೆ ದಿವ್ಯ ದ್ರಷ್ಟಾರರಾದ 
ಪ್ರಾಚೀನ ಆಚಾರ್ಯರು ಗ್ರಹಣಗಳ ಕಾರಣವನ್ನು ವಿವರಿಸಿದ್ದಾರೆ. ಆದ್ದರಿಂದ, ವೈಜ್ಞಾನಿಕ 
ಸತ್ಯವೆಂದರೆ ( ಅಸುರನಾದ) ರಾಹುವು ಗ್ರಹಣಗಳಿಗೆ ಕಾರಣವಲ್ಲ ” (ಏವಮುಪರಾಗ 
ಕಾರಣಮುಕ್ತಮಿದಂ ದಿವ್ಯದೃಥ್ವಿ ಆಚಾರ್ಯೆ ರಾಹುಕಾರಣಮಸ್ಕಿನ್ನಿಯುಕ್ತಃ ಶಾ) 
(4) ಗ್ರಹಣಗಳ ಬಗ್ಗೆ ಸಾಮಾನ್ಯ ಜನರು ಇರಿಸಿಕೊಂಡಿರುವ ನಂಬಿಕೆಗಳನ್ನು ತೀವ್ರವಾಗಿ 
ಖಂಡಿಸುತ್ತ ವರಾಹಮಿಹಿರನು ಹೀಗೆ ಹೇಳುತ್ತಾನೆ:- “ ಗ್ರಹಣಗಳು ಉಂಟಾಗುವುದನ್ನು 
ಶಕುನಗಳು ಮುಂತಾದ ಯಾವುದೇ ಪೂರ್ವಸೂಚನೆಗಳಿಂದ ಚರ್ಚಿಸಲು 
ಖಂಡಿತವಾಗಿಯೂ ಸಾಧ್ಯವಿಲ್ಲ. ಏಕೆಂದರೆ, 'ಉಲ್ಕಾಪಾತ' (ಮೀಟಿಯರ್‌ಗಳು ಬೀಳುವುದು) 


80 


ಭೂಕಂಪನ ಮುಂತಾದವುಗಳು ಬೇರೆ ಸಂದರ್ಭಗಳಲ್ಲೂ ಸಂಭವಿಸುತ್ತವೆ. (“ ನ 
ಕಥಂಚಿದಪಿ ನಿಮಿತ್ತೆ: ಗ್ರಹಣಂ ವಿಜ್ಞಾಯತೇ , ನಿಮಿತ್ತಾನಿ ಅನ್ಯಸ್ಮಿನ್ನಪಿ ಕಾಲೇ ಭವಂತಿ ಅಥ 
ಉತ್ಪಾತರೂಪಾಣಿ”). 
(5) ಅನೇಕ ವಿದ್ಯಾವಂತರೂ ನಂಬಿರುವಂತಹ ಇನ್ನೊಂದು ಅವೈಜ್ಞಾನಿಕ ಗ್ರಹಿಕೆಯನ್ನು 
ವರಾಹಮಿಹಿರನು ಈ ರೀತಿ ಖಂಡಿಸಿದ್ದಾನೆ:- “ಒಂದು ಗ್ರಹಣ ವಾಗಬೇಕಾಗಿದ್ದರೆ ಒಂದೇ 
ರಾಶಿಯಲ್ಲಿ ಐದು ಗ್ರಹಗಳು ಒಂದುಕೂಡಿರಬೇಕೆಂಬ ಹಳೆಯ ನಂಬಿಕೆಯನ್ನು ವಿದ್ವಾಂಸರು 
ಒಪ್ಪಿಕೊಳ್ಳಬಾರದು. ಹಾಗೆಯೇ ಗ್ರಹಣವು ಒಂದು ವಾರ ಮೊದಲು ( ಅಂದರೆ, 
ಅಷ್ಟಮಿಯಂದು) ಗ್ರಹಣದ ಸಂಭವದ ಬಗ್ಗೆ ಹಾಗೂ ಅದರ ಸ್ವಭಾವದ ಬಗ್ಗೆ ನೀರಿನ ಮೇಲೆ 
ಒಂದು ಹನಿ ಎಣ್ಣೆಯನ್ನು ಹಾಕಿ ಅದರ ಆಕಾರ ಹಾಗೂ ಸ್ವಭಾವದಿಂದ ತಿಳಿಯಬಹುದು 
ಎಂಬುದು ಅವೈಜ್ಞಾನಿಕವಾದ ನಂಬಿಕೆ.” 

ಹೀಗೆ ವರಾಹಮಿಹಿರನು ತನ್ನ ಬೃಹತ್ ಸಂಹಿತೆಯಲ್ಲಿ ಇನ್ನೂ ಬಹಳಷ್ಟು ಗ್ರಹಣ 
ಸಂಬಂಧವಾದಮೂಢನಂಬಿಕೆಗಳನ್ನು ನಿರ್ದಾಕ್ಷಿಣ್ಯವಾಗಿ ಅಲ್ಲಗಳೆದಿದ್ದಾನೆ . 


5 . ಭಾರತೀಯ ಖಗೋಳಜ್ಞರ ವೈಜ್ಞಾನಿಕ ಪ್ರಜ್ಞೆ 

“ ಸಂಪ್ರದಾಯದಲ್ಲಿ ( ಕುರುಡು ನಂಬಿಕೆಯುಳ್ಳವರ ಮುಂದೆ ಸತ್ಯವನ್ನು 
ನಿರ್ದಾಕ್ಷಿಣ್ಯವಾಗಿ ಹೇಳಲೇಬೇಕಾಗುತ್ತದೆ. ಹಿಂದಿನವರ ಹೇಳಿಕೆಗಳನ್ನೆಲ್ಲಾ ಒಂದೊಂದು 
ದೋಷವನ್ನು ಖಂಡಿಸದೆ ನಂಬಲು ಅಸಾಧ್ಯ. ” ಹೀಗೆಂದು ಎಚ್ಚರಿಕೆ ನೀಡಿದವರು 12ನೇ 
ಶತಮಾನದ ಪ್ರಸಿದ್ದ ಖಗೋಳಶಾಸ್ತ್ರಜ್ಞರಾದ ಭಾಸ್ಕರಾಚಾರ್ಯರು. 

ಪ್ರಾಚೀನ ಭಾರತದಲ್ಲಿ ವೇದಗಳ ಕಾಲದಿಂದಲೂ ಗಣಿತ ಮತ್ತು 
ಖಗೋಳಶಾಸ್ತ್ರಗಳ ಬೆಳವಣಿಗೆಯ ಸಂದರ್ಭದಲ್ಲಿ ವೈಜ್ಞಾನಿಕ ಪ್ರಜ್ಞೆಯ ಪ್ರಸ್ತುತತೆಯು 
ಬಹಳ ಮಹತ್ವವನ್ನು ಹೊಂದಿದೆ. 
(1) ವೇದ ಸಮುಚ್ಚಯದ ಭಾಗವಾದ ' ಶುಲ್ವಸೂತ್ರಗಳಲ್ಲಿ ಹಾಗೂ ಅನಂತರದ ಖಗೋಳ 
ಸಿದ್ದಾಂತ ಗ್ರಂಥಗಳಲ್ಲಿ ಅವುಗಳ ಕರ್ತೃಗಳು ತಾವು ಪಡೆಯುವ ಫಲಿತಾಂಶಗಳಲ್ಲಿ ನಿಖರತೆಗೆ 
ಬಹಳ ಮಾನ್ಯತೆಯನ್ನು ನೀಡುತ್ತಿದ್ದರು. ತಮ್ಮ ಫಲಿತಾಂಶಗಳಲ್ಲಿ “ಸೂಕ್ಷ್ಮ ” (ಬಹಳ 
ನಿಖರವಾದ) ಮತ್ತು “ಸ್ವಲ” ( ಹೆಚ್ಚು ನಿಖರವಲ್ಲದ, approximate ) ಬೆಲೆಗಳನ್ನು 
ಪ್ರತ್ಯೇಕವಾಗಿ ಗಮನಿಸುತ್ತಿದ್ದರು. 
(2) ಕ್ರಿ.ಶ. 14ರಿಂದ 17ನೇ ಶತಮಾನಗಳ ಅವಧಿಯಲ್ಲಿ ಕೇರಳದ ಪ್ರಸಿದ್ದ ಖಗೋಳಜ್ಞರಾದ 


ಮಾಧವ, ಪರಮೇಶ್ವರ , ನೀಲಕಂಠಸೋಮಯಾಜಿ, ಅಚ್ಯುತ ಪಿಶಾರಟಿ ಮುಂತಾದವರು T 
ಸಂಖ್ಯೆಯ ಬೆಲೆಯನ್ನು ಹೆಚ್ಚು ಹೆಚ್ಚು ದಶಮಾಂಶ ಸ್ಥಾನಗಳವರೆಗೆ ನಿಖರವಾಗಿರುವಂತೆ 
ಕೊಡುವುದರಲ್ಲಿ ಪೈಪೋಟಿಯನ್ನೇ ನಡೆಸಿದ್ದಾರೆ. ಗ್ರಹಗಳ ಸ್ಥಾನಗಳ ಹಾಗೂ ಗ್ರಹಣಗಳ 
ಲೆಕ್ಕಾಚಾರಗಳು ಸರಿಯಾಗಿ ಬರಬೇಕಾದರೆ ಬೆಲೆಯ ನಿಖರತೆಯೂ ಆವಶ್ಯಕವಾಗಿದೆ. T 
ಗೆ ಸಂಬಂಧ ಪಟ್ಟಂತೆ ಕೇರಳದ ಮಧ್ಯಕಾಲೀನ ಖಗೋಳಜ್ಞರು ನೀಡಿದ ಅನಂತ ಶ್ರೇಢಿಗಳನ್ನು 
(infinite Series ) ಪಡೆಯಲು ಐರೋಪ್ಯ ಗಣಿತಜ್ಞರು ಇನ್ನೂರು- ಮುನ್ನೂರು 
ವರ್ಷಗಳಷ್ಟುಕಾಯಬೇಕಾಯಿತು. 
(3) ಭಾರತೀಯ ಖಗೋಳಜ್ಞರು ಚತುರಮತಿಗಳಾದ ವೀಕ್ಷಕರು. 

ಭಾರತೀಯ ಖಗೋಳಜ್ಞರು ಬಹಳ ಉಚ್ಚಮಟ್ಟದ ಗಣಿತಜ್ಞರಾಗಿದ್ದರಷ್ಟೇ ಅಲ್ಲದೆ, 
ಬಹಳ ಚತುರಮತಿಗಳಾದ ಪ್ರಾಯೋಗಿಕ ವೀಕ್ಷಕರೂ ಕೂಡ ಆಗಿದ್ದರು. ನಮ್ಮ ಖಗೋಳ 
ಸಿದ್ದಾಂತ ಗ್ರಂಥಗಳಲ್ಲಿ ಅವರು ಬಳಸುತ್ತಿದ್ದ ನಳಿಕಾಯಂತ್ರ ಮುಂತಾದ 
ವೀಕ್ಷಣಾಯಂತ್ರಗಳನ್ನು ಉಲ್ಲೇಖಿಸಿದ್ದಾರೆ. “ 

ಸೂರ್ಯಸಿದ್ಧಾಂತ ”, ಬಹ್ಮಗುಪ್ತನ “ ಬ್ರಹ್ಮಸ್ಸುಟ 
ಸಿದ್ಧಾಂತ ” ಮುಂತಾದವುಗಳಲ್ಲಿ ಬಹಳ ಹೆಚ್ಚಿನ ವಿವರಗಳೂ ಸಿಗುತ್ತವೆ. 
(4) ಕೇರಳದ ಪ್ರಸಿದ್ಧ ಖಗೋಳಜ್ಞನಾದ ಪರಮೇಶ್ವರನು 55 ವರ್ಷಗಳ ದೀರ್ಘಾವಧಿಯಲ್ಲಿ 
ಸಂಭವಿಸಿದ ಹಾಗೂ ತನ್ನ ಪ್ರದೇಶದಲ್ಲಿ ಹಾಗೂ ಸುತ್ತಮುತ್ತಲು ಭಾಗಗಳಲ್ಲಿ ಗೋಚರಿಸಿದ 
ಎಲ್ಲ ಗ್ರಹಣಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ವೀಕ್ಷಿಸಿ, ಅವುಗಳು ವೀಕ್ಷಣೆಯ ವಿವರಗಳಿಗೆ 
ಸರಿಹೊಂದುವಂತೆ ತನ್ನ ಲೆಕ್ಕಾಚಾರಗಳಲ್ಲಿ ಬಹಳಷ್ಟು “ಬೀಜ” ಸಂಸ್ಕಾರಗಳನ್ನು ( ಅಂದರೆ, 
ತಿದ್ದುಪಡಿಗಳನ್ನು ಸೂಚಿಸಿದ್ದಾನೆ. 
(5) ಸಂಪ್ರದಾಯ ದೋಷಗಳ ಖಂಡನೆ . 

- ಸಾಮಾನ್ಯವಾಗಿ ಪ್ರಾಚೀನ ಭಾರತೀಯ ಖಗೋಳಜ್ಞರು ತಮ್ಮ ಪೂರ್ವಜರಾದ 
ಆರ್ಯಭಟ ಮುಂತಾದವರನ್ನು ಪೂಜ್ಯಭಾವದಿಂದಲೇ ಕಾಣುತ್ತಿದ್ದರು. ಆದರೆ, ಹಿಂದಿನವರ 
ಕೃತಿಗಳಲ್ಲಿ ಮತ್ತು ಲೆಕ್ಕಾಚಾರಗಳಲ್ಲಿ ಲೋಪದೋಷಗಳು ಕಂಡುಬಂದಾಗ ಅವುಗಳನ್ನು 
ತೀಕ್ಷವಾಗಿಯೇ ಖಂಡಿಸಲು ಹಿಂಜರಿಯುತ್ತಿರಲಿಲ್ಲ. 

- ಪ್ರಖ್ಯಾತ ಖಗೋಳ ವಿಜ್ಞಾನಿಯಾದ ಬ್ರಹ್ಮಗುಪ್ತನು ತನ್ನ ಪೂರ್ವಿಕ 
ಖಗೋಳಜ್ಞರನ್ನು ಮತ್ತು ಅವರ ಪದ್ಧತಿಗಳನ್ನು ಖಂಡಿಸಲು ತನ್ನ ಉದ್ದಂಥವಾದ ' ಬ್ರಹಸ್ಪುಟ 
ಸಿದ್ದಾಂತ' ದಲ್ಲಿ ' ತಂತ್ರ ಪರೀಕ್ಷಾ - ಅಧ್ಯಾಯ' ಎಂಬ ಒಂದು ದೊಡ್ಡ ಅಧ್ಯಾಯವನ್ನೇ ಮೀಸಲು 
ಇಟ್ಟಿದ್ದಾನೆ! 


ಭಾರತೀಯ ಖಗೋಳ ಸಿದ್ದಾಂತದ ಆದ್ಯ ಪ್ರವರ್ತಕನೆಂದು ಪರಿಗಣಿಸಲ್ಪಟ್ಟಿರುವ 
ಆರ್ಯಭಟನನ್ನು ಬ್ರಹ್ಮಗುಪ್ತನು ತೀವ್ರವಾದ ಖಂಡನೆಗೆ ಒಳಪಡಿಸಿದ್ದಾನೆ . “ಆರ್ಯಭಟನಿಗೆ 
ಗಣಿತ,ಗೋಲಮತ್ತು ಕಾಲ ಈ ಮೂರರಲ್ಲಿ ಯಾವುದೊಂದೂ ತಿಳಿಯದೆ ಇರುವುದರಿಂದ 
ನಾನು ಆತನ ಒಂದೊಂದು ದೋಷವನ್ನು ಬೇರೆ ಬೇರೆಯಾಗಿ ಹೇಳಿಲ್ಲ” ಎಂಬ ಬ್ರಹ್ಮಗುಪ್ತನ 
ಮಾತು ಸ್ವಲ್ಪ ಅತಿಯಾಯಿತು. 

ಬ್ರಹ್ಮಗುಪ್ತನು ಅತಿಶ್ರೇಷ್ಠ ಮಟ್ಟದ ಖಗೋಳಜ್ಞ ಮತ್ತು ಗಣಿತಜ್ಞ ಎಂದು 
ಪರಿಗಣಿಸಲ್ಪಟ್ಟಿದ್ದಾನೆ. ಬ್ರಹ್ಮಗುಪ್ತನ 14ನೇ ಜನ್ಮಶತಾಬ್ಲಿಯನ್ನು 1999ರಲ್ಲಿ ಆಚರಿಸಲಾಯಿತು. 

ನಮ್ಮ ದೇಶದ ಎಲ್ಲಾ ಆಸಕ್ತ ವಿದ್ಯಾರ್ಥಿಗಳು ಮತ್ತು ಜಿಜ್ಞಾಸುಗಳು ಆರ್ಯಭಟನ 
ಮತ್ತು ಬ್ರಹ್ಮಗುಪ್ತನ ಕೃತಿಗಳು ಮತ್ತು ಕೊಡುಗೆಗಳಿಂದ ಹೆಚ್ಚು ಹೆಚ್ಚು ಸ್ಫೂರ್ತಿಯನ್ನು ಪಡೆಯಿರಿ 
ಎಂದು ಆಶಿಸೋಣ. 


9. ನೌಕಾ ವಿಜ್ಞಾನ 

ಡಾ | ಎಂ . ಕೆ. ಶ್ರೀಧರ್ 


ಭಾರತವು ಪರ್ಯಾಯ ದ್ವೀಪವಾದ್ದರಿಂದ ಸಾವಿರಾರು ಕಿಲೋ 
ಮೀಟರ್‌ಗಳಷ್ಟು ವಿಸ್ತಾರವಾದ ಕರಾವಳಿ ತೀರವಿದೆ. ಈ ತೀರದಲ್ಲಿ 
ಹಲವಾರು ಬಂದರುಗಳಿವೆ. ಅಲ್ಲಿ ಬಿರುಸಾದ ವ್ಯಾಪಾರ ನಡೆಯುತ್ತಿದೆ. 
ಭಾರತೀಯ ಪುರಾತತ್ವ ಇಲಾಖೆಯವರು ಕರಾವಳಿ ತೀರದಲ್ಲಿ 
ನಿರಂತರವಾಗಿ ಉತ್ಕನನ ಕೈಗೊಳ್ಳುತ್ತಿದ್ದಾರೆ . ನಮ್ಮ ದೇಶದಲ್ಲಿದ್ದ ಪ್ರಾಚೀನ 
ಬಂದರುಗಳ ಬಗ್ಗೆ ಹೊಸ ಹೊಸ ಮಾಹಿತಿಗಳನ್ನು ಆಧಾರಗಳ ಸಮೇತ 
ಕೊಡುತ್ತಿದ್ದಾರೆ. ಇದರೊಂದಿಗೆ ನಮ್ಮ ಅಪಾರವಾದ ಪ್ರಾಚೀನ ಸಾಹಿತ್ಯವನ್ನು 
ಪರಿಶೀಲಿಸಿದಾಗ, ನಮ್ಮ ಪೂರ್ವಜರು ಬಲವಾದ ನೌಕಾ ಪರಂಪರೆ ಯನ್ನು 
ಹೊಂದಿದ್ದರು, ಪ್ರಪಂಚದ ಬೇರೆ ಬೇರೆ ಭಾಗಗಳಿಗೆ ಸಮುದ್ರಯಾನ 
ಕೈಗೊಂಡಿದ್ದರು, ಅವರದೇ ಆದ ತಾಂತ್ರಿಕ ಪರಿಣತಿ ಹೊಂದಿದ್ದರು 
ಎಂಬುದು ವ್ಯಕ್ತವಾಗುತ್ತದೆ. ನಾಲ್ಕು ವೇದಗಳು ವೀರಕಾವ್ಯಗಳು, 
ಪುರಾಣಗಳು, ವ್ಯಾಕರಣ ಗ್ರಂಥಗಳು, ಕಾವ್ಯನಾಟಕಗಳ ಪರಿಶೀಲನೆಯಿಂದ 
ನಮ್ಮ ದೇಶದ ನೌಕಾವಿಜ್ಞಾನದ ಬಗ್ಗೆ ಒಂದು ಇತಿಹಾಸವನ್ನು ಬಹುಶಃ 
ರೂಪಿಸಬಹುದಾಗಿದೆ. 

ನಮ್ಮ ಪೂರ್ವಜರ ದೃಷ್ಟಿಯಲ್ಲಿ ವರುಣ ನೀರಿಗೆ ಅಧಿದೇವತೆ ವೈದಿಕ 
ಹಾಗೂ ಬ್ರಾಹ್ಮಣ ಗ್ರಂಥಗಳು ವರುಣನನ್ನು ಹಲವಾರು ಸೂಕ್ತಗಳಲ್ಲಿ ಹೊಗಳಿ 
ಅವನಿಗೆ ಸಮುದ್ರಮಾರ್ಗಗಳ ಅರಿವಿತ್ತು ಎಂದು ತಿಳಿಸುತ್ತವೆ. 


84 


ಈ ದೇಶದಲ್ಲಿ ಸಮುದ್ರಮಾರ್ಗ ಹಾಗೂ ಒಳದೀಪಾಂತರ ಜಲಮಾರ್ಗಗಳಿದ್ದವು. 
ದ್ವಾರಕ , ಬೇಟ್‌ದ್ವಾರಕ , ಪ್ರಭಾಸ ಮುಂತಾದ ಸ್ಥಳಗಳಲ್ಲಿ ವಿಶ್ವವಿಖ್ಯಾತ ಪುರಾತತ್ವ ಶಾಸ್ತ್ರಜ್ಞರೂ 
ಹಾಗೂ ಕನ್ನಡಿಗರಾದ ಡಾ . ಎಸ್ . ಆರ್ . ರಾವ್ ಅವರು ಉತ್ಕನನ ಕೈಗೊಂಡು ನಮಗೆ 
ವಿನೂತನ ಮಾಹಿತಿ ನೀಡಿದ್ದಾರೆ . ಹರಪ್ಪ ಸಂಸ್ಕೃತಿಯ ಮೊಹರಿನಲ್ಲಿ ನಾವೆ ಹಾಗೂ ನಾವಿಕನ 
ಚಿತ್ರವಿದೆ. ಹೀಗಾಗಿ ಕ್ರಿ. ಪೂ . 2000ದ ಹೊತ್ತಿಗೆ ನಮ್ಮಲ್ಲಿ ನೌಕಾಯಾನ ಪ್ರಬಲವಾಗಿತ್ತು ಎಂದು 
ಹೇಳಬಹುದು. ಋಗೈದ ಹಾಗೂ ಪೌರಾಣಿಕ ಕಾಲದ ಹೊತ್ತಿಗೆ ನೌಕಾ ವಿಜ್ಞಾನ ಚೆನ್ನಾಗಿ 
ಬೆಳೆದಿತ್ತು. ನೌಕಾಯಾನ ಕೈಗೊಳ್ಳುವ ಸಂದರ್ಭದಲ್ಲಿ ಹಾಗೂ ರಕ್ಷಣೆಗೋಸ್ಕರ ವರುಣನನ್ನು 
ಕಳಕಳಿಯಿಂದ ಪ್ರಾರ್ಥಿಸುತ್ತಿದ್ದರು. ಅದಕ್ಕೆ ಸಂಬಂಧಿಸಿದ ಋಗ್ವದಸೂಕ್ತಹೀಗಿದೆ. 

ಸನಃ ಸಿಂಧುಮಿವ ನಾವಯಾತಿ ವರ್ಷಾಸ್ಪಸ್ತಯೇ | ಅಪನಃಶೋಶು 
ಚದಘಮ್ | I.97.3 ಋಗೈದ 
ತಂ ಗರ್ತಯೋ ನೇಮನ್ನಿಷಃ ಪರಿಣಸಃ ಸಮುದ್ರಂ 
ನಸ್ತಂಚರಣೇಸನಿಷ್ಯವಃ|| 
ಪತ್ತಿಂ ದಕ್ಷಸ್ಯ ವಿದಥಸ್ಯನೂ ಸಹೋ ಗಿರಿಂ ನ ವೇನಾ ಅಧಿ ರೋಹ 
ತೇಜಸಾ ಋದ1.56.8 
ಅಥರ್ವವೇದದಲ್ಲಿ ಹಡಗು ಅಪ್ಪಳಿಸಿ ನುಚ್ಚುನೂರಾದ್ದರ ಬಗ್ಗೆಉಲ್ಲೇಖವಿದೆ. 
“ ನವಾಪ್ತಭಂಶನ' ಎಂಬ ಪದದ ಬಳಕೆ ಇದೆ. 

ಸುಗ್ರೀವನು ಸೀತೆಯನ್ನು ಹುಡುಕುವ ಸಂದರ್ಭದಲ್ಲಿ ಕಪಿಗಳಿಗೆ 
ಸಮುದ್ರಮಧ್ಯದಲ್ಲಿರುವ ದ್ವೀಪಗಳಲ್ಲಿ, ತೀರಪಟ್ಟಣಗಳಲ್ಲಿ , ಆ ಪ್ರದೇಶಗಳಲ್ಲಿರುವ 
ಗಿರಿಗುಹೆಗಳಲ್ಲಿ ಚೆನ್ನಾಗಿ ಪರಿಶೀಲಿಸಿ ಎಂದು ಆದೇಶಿಸುತ್ತಾನೆ. 

ಸಮುದ್ರಾನಾವಗಾಢಾಂಶ್ಚ ಪರ್ವತಾನ್ ಪಟ್ಟಣಾನಿ ಚ | 
ಮಂದರಸ್ಯಚ ಯೇ ಕೋಟಿಂಸಂತಾ:ಕೇಚಿದಾಲಯಾಃ|| 

ರಾಮಾಯಣ ಕಿಷ್ಠಿಂಧಾಕಾಂಡ 40 - 25 
ಸಹದೇವನು ದ್ವೀಪಗಳಲ್ಲಿ ವಾಸ ಮಾಡುತ್ತಿದ್ದ ಶತ್ರುಗಳನ್ನು ಸೋಲಿಸಿದನು ಎಂಬ 
ಉಲ್ಲೇಖವು ಮಹಾಭಾರತದಲ್ಲಿದೆ. 

ಸಾಗರದ್ವೀಪವಾಸಾನ್‌ಶ್ಚ ನೃಪತೀನ್ ಮೇಚ್ಛಯೋ ಜಘಾನ! 
(ಸಭಾಪರ್ವ) ಆಕಸ್ಮಿಕ ದುರಂತದಿಂದಾಗಿ ನೂರಾರು ಜನರಿದ್ದ ಹಡಗು ಸಮುದ್ರ 
ಅಪ್ಪಳಿಸಿದ್ದರಿಂದ ಭಯಭೀತರಾದ ಪ್ರಯಾಣಿಕರು ಕಷ್ಟಪಟ್ಟು ದಡ ಸೇರಿದ್ದ ಬಗ್ಗೆ ದ್ರೋಣಪರ್ವ 


85 
ಪ್ರಸ್ತಾಪಿಸುತ್ತದೆ: ಭಿನ್ನ ನೌಕಾ ಯಥಾ ರಾಜನ್ ದ್ವೀಪಮಾಸಾದ ನಿವೃತಾನಿ ಭವಂತಿ 
ಪುರುಷ ವ್ಯಾಘ್ನ ನಾವಿಕಾಃ ಕಾಲಪರ್ಯಯೇ || 
- ಕೌಟಿಲ್ಯನು ತನ್ನ ಅರ್ಥಶಾಸ್ತ್ರದಲ್ಲಿ ನೌಕಾಸಿಬ್ಬಂದಿಯ ಬಗ್ಗೆ ವಿವರಿಸುತ್ತಾನೆ. 
ಶಾಸಕನೆಂದರೆ ನೌಕಾಚಲನೆಯ ಬಗ್ಗೆ ಆದೇಶ ನೀಡುವವನು, ನಿಯಾಮಕನೆಂದರೆ ನಾವೆ 
ನಡೆಸುವವ, ಉತ್ತೇಚಕನೆಂದರೆ ನಾವೆಗೆ ತುಂಬುವ ನೀರನ್ನು ಹೊರ ಹಾಕುವವನು. 
ಚಂದ್ರಗುಪ್ತನ ಕಾಲದಲ್ಲಿ ತೀರಪಟ್ಟಣಗಳಲ್ಲಿ ಪಟ್ಟನಾಧ್ಯಕ್ಷನ ಮೇಲ್ವಿಚಾರಿಕೆಯಲ್ಲಿ ನೌಕಾವಿಭಾಗ 
ನೋಡಿಕೊಳ್ಳುವ ನೌಕಾಧ್ಯಕ್ಷನಿದ್ದ. 

- ಅಮರಸಿಂಹನು ತನ್ನ ನಾಮಲಿಂಗಾನುಶಾಸನದ ಮೊದಲನೆ ಕಾಂಡದ 
ವಾರಿವರ್ಗದಲ್ಲಿ ನೌಕೆಗೆ ಸಂಬಂಧಿಸಿದ ಹಲವಾರು ಪದಗಳ ಯಾದಿ ಕೊಡುತ್ತಾನೆ. ಚೀನಿ 
ಯಾತ್ರಿಕನಾದ ಡ್ಯೂಯೆನ್ ತ್ಸಾಂಗ್ ತಿಳಿಸಿರುವಂತೆ ಕ್ರಿ.ಶ. ಏಳನೇ ಶತಮಾನದ ಹೊತ್ತಿಗೆ ಈ 
ದೇಶದ ಪಶ್ಚಿಮ ತೀರದಲ್ಲಿ ಹಲವಾರು ಬಂದರುಗಳಿದ್ದವಂತೆ. ದಕ್ಷಿಣಭಾರತ, ಗಂಗಾನದಿ 
ಹಾಗೂ ಬಂದರುಗಳನ್ನು ತಲುಪಲು ಪ್ರಾಚೀನ ನಗರವಾದ ಉಜ್ಜಯಿನಿಯು ಮಹತ್ವವಾದ 
ಸಂಪರ್ಕವಾಗಿತ್ತು ಎಂದು ಡ್ಯೂಯೆನ್ತ್ಸಾಂಗ್‌ನ ಅಭಿಪ್ರಾಯ . ಧನಪಾಲನು ತಿಲಕಮಂಜರಿ 
ಎಂಬ ಗ್ರಂಥದಲ್ಲಿ ನಾಯಕನಾದ ಸಮರಕೇತುವು ಸಮುದ್ರಯಾನ ಕೈಗೊಂಡಿದ್ದರ ಆ 
ಅನುಭವಗಳ ಸವಿಸ್ತಾರ ವಿವರಣೆಕೊಡುತ್ತಾನೆ. 
- ಬೌದಗ್ರಂಥಗಳಾದ ಮಹಾವಂಶ, ತ್ರಿಪಿಟಕಗಳು, ಜಾತಕಗಳು, ನಿಕಾಯಗಳು , 
ಅವದಾನಗಳು, 'ಜೈನ ಗ್ರಂಥಗಳಾದ ಅವಶ್ಯಕಚರ್ಣಿ, ಬೃಹತ್‌ಕಲ್ಪ ಸೂತ್ರ ಭಾಷ್ಯ 
ಮುಂತಾದವು ಸಮುದ್ರ ಸಂಚಾರ, ನೌಕಾ ಸಾಮಾಗ್ರಿ , ಸಲಕರಣೆ , ಅನುಕೂಲ ಮಾರುತ 
ಇವುಗಳ ಬಗ್ಗೆ ಖಚಿತ ಮಾಹಿತಿ ನೀಡುತ್ತವೆ . 

ಕಾಳಿದಾಸ ಹಾಗೂ ಬಾಣಕವಿಯ ಕಾಲದಲ್ಲಿ ನೌಕಾ ಚಟುವಟಿಕೆ ಬಿರುಸಾಗಿತ್ತು. 
ಧನಮಿತ್ರನೆಂಬ ನೌಕಾ ವ್ಯಾಪಾರಿ ಹಡಗಿನ ದುರಂತದಲ್ಲಿ ಮರಣ ಹೊಂದಿದಾಗ ಅವನಿಗೆ 
ಸೇರಿದ ಅಪಾರ ಆಸ್ತಿ - ಪಾಸ್ತಿಯನ್ನು ಯಾರಿಗೆ ಹಂಚಬೇಕು ಎಂಬುದರ ಬಗ್ಗೆ ದುಷ್ಯಂತನು ಪತ್ರ 
ಬರೆದಿದ್ದರ ಮಾಹಿತಿ ಅಭಿಜ್ಞಾನ ಶಾಕುಂತಲ ನಾಟಕದ ಆರನೇ ಅಂಕದಲ್ಲಿ ಇದೆ 

ಸಮುದ್ರವ್ಯವಹಾರೀ ಸಾರ್ಥವಾಹೋ ಧನಮಿ ನಾ 
ವಿಪನ್ನಃ|| 
ಅನಪತ್ಯಕ್ಷ ಕಿಲ ತಪಸ್ವೀ ರಾಜಗಾಮೀ ತಸ್ಯಾರ್ಥಸಂಚಯಸ್ಯ 
ಇತ್ಯೇತ್‌ದಮಾತೇನ ಲಿಖಿತಮ್ | 
ಕಷ್ಟಂ ಖಲು ಅನಪತ್ಯತಾ ವೇತ್ರವತಿ ಬಹು ಧನತ್ವಾತ್ ಬಹುಪತ್ನಿಕೇನ 
ತತ್ರಭವಿತವ್ಯಮ್ 


ವಿಚಾರ್ಯತಾಂ ಯದಿ ಕಾಚದಾಪನ್ನಸತ್ವಾ ತಸ್ಯ ಭಾರ್ಯಾಸಾತ್ | 

ದಂಡಿ ಮಹಾಕವಿಯ ದಶಕುಮಾರ ಚರಿತ್ರೆಯಂತೂ ಇಂತಹ ಹಲವಾರು 
ಮಾಹಿತಿಗಳನ್ನು ಒಳಗೊಂಡಿದೆ. ರತ್ತೋಧವನೆಂಬ ಸಮುದ್ರವ್ಯಾಪಾರೀ ಸದಾ ಸಮುದ್ರ 
ಸಂಚಾರದಲ್ಲಿ ತೊಡಗಿದ್ದನಂತೆ. ಒಂದು ಬಾರಿ ಅವನ ಹೆಂಡತಿಯೊಂದಿಗೆ ಪ್ರಯಾಣ 
ಮಾಡುತ್ತಿದ್ದಾಗ ದುರಂತ ಸಂಭವಿಸಿತಂತೆ. ಮಿತ್ರಗುಪ್ತನೆಂಬ ರಾಜಕುಮಾರ ನಾವೆಯಲ್ಲಿ 
ಪ್ರಯಾಣಿಸುತ್ತಿದ್ದಾಗ ಸುಷಾರಾಜ್ಯದ ದೊರೆ ಇವನನ್ನು ಎತ್ತಿ ಸಮುದಕ್ಕೆ ಎಸೆದನಂತೆ. ಅಲ್ಲೇ 
ಸಂಚರಿಸುತ್ತಿದ್ದ ಯವನರು ಅವನನ್ನು ರಕ್ಷಿಸಿದರಂತೆ. 

ಧಾರಾನಗರದ ರಾಜನಾದ ಭೋಜನು ನೌಕಾವಿಜ್ಞಾನಕ್ಕೆ ಸಂಬಂಧಿಸಿದ 
ಯುಕ್ತಿಕಲ್ಪತರು ಎಂಬ ವೈಶಿಷ್ಟ್ಯಪೂರ್ಣ ಗ್ರಂಥವೊಂದನ್ನು ರಚಿಸಿದ್ದಾನೆ. ಇದರಲ್ಲಿ ನಾವೆಗಳು, 
ಅವುಗಳ ಪ್ರಭೇದಗಳು, ನೌಕಾಸಾಮಾಗಿ , ಹಡಗುಕಟ್ಟಲು ಉಪಯೋಗಿಸುವ ಮರಮುಟ್ಟು, 
ಜಲಮಾರ್ಗ, ಸಂಚಾರಕ್ಕೆ ಸಹಾಯಕವಾಗುವ ಖಗೋಳಶಾಸ್ತ್ರ ಮಾಹಿತಿ ಮುಂತಾದವು ಇವೆ. 
ರಘುವಂಶ, ರಾಜತರಂಗಿಣೀ , ಪಂಚತಂತ್ರ, ಕಥಾಸರಿತ್ಸಾಗರ, ರತ್ನಾವಲೀ ಮುಂತಾದ 
ಸಾಹಿತ್ಯಕ ಗ್ರಂಥಗಳಲ್ಲಿ ನೌಕಾವಿದ್ಯೆಯ ಬಗ್ಗೆ ವಿಪುಲವಾದ ಪ್ರಸ್ತಾಪವಿದೆ. 


1) ಸಂಸ್ಕೃತ ಸಾಹಿತ್ಯದಲ್ಲಿ ಉಲ್ಲೇಖಿಸಿರುವ ನೌಕೆಯ ಪ್ರಭೇದಗಳು 

- ನೌಕಾವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಸಂಸ್ಕೃತ ಸಾಹಿತ್ಯದಲ್ಲಿ ಬಳಕೆ ಯಾಗಿರುವ 
ಹಲವಾರು ಪದಗಳನ್ನು ವಿಶ್ಲೇಷಣೆ ಮಾಡಿದಾಗ, ಆ ಕಾಲದಲ್ಲಿ, ನೌಕಾಯಾನಕ್ಕೆ ಹಲವಾರು 
ರೀತಿಯ ಹಡಗು, ದೋಣಿ, ಹಾಯಿದೋಣಿ, ತೆಪ್ಪ ಮುಂತಾದ್ದನ್ನು ಬಳಸುತ್ತಿದ್ದರೆಂದು 
ಭಾಸವಾಗುತ್ತದೆ. ಪ್ರಾಚೀನ ಮತ್ತು ಮಧ್ಯಕಾಲೀನ ಯುಗಗಳಲ್ಲಿ ನೌಕಾಸಂಚಾರ, ಜಲಕ್ರೀಡೆ, 
ಜನರ ಮತ್ತು ಸರಂಜಾಮುಗಳ ವರ್ಗಾವಣೆಗಾಗಿ ನದೀ , ದೊಡ್ಡ ಜಲಾಶಯಗಳು, ಹಾಗೂ 
ಸಮುದ್ರದಲ್ಲಿ ಸಂಚರಿಸಲು ವಿವಿಧ ರೀತಿಯ ನೌಕೆಗಳು ಬಳಕೆಯಾಗುತ್ತಿದ್ದವು. ಋಗೈದದಲ್ಲಿ 
ನೌ ಮತ್ತು ನೌಕಾ ಎಂಬ ಪದ ಬಳಕೆ ಇದೆ. ನದೀದಾಟಲು ಉಪಯೋಗಿಸುವ ವಾಹನ ನೌ 
(ನೇದಂ ನಾವಃ ಸಮುದ್ರೀಯ:), ಅದೇ ನೌಕೆ ಎಂದರೆ ಭಾರಿ ದೊಡ್ಡ ಹಡಗು (ಸಿಂಧುಂ 
ನ ನಾವಾ ದುರಿತಾತಿ ಪಾರ್ಟೀ) ವಿಶಾನಿ ನೋ ದುರ್ಗಹಾ ಜಾತವೇದಃ V 49 

ದೋಣಿ ಹಾಗೂ ಹಡಗುಗಳನ್ನು ಹಲವು ರೀತಿಯಲ್ಲಿ ರೂಪಿಸುತ್ತಿದ್ದರು. ಕೆಲವು 
ವಿಮಾನದ ಆಕಾರದಲ್ಲಿದ್ದರೆ ಮತ್ತೆ ಕೆಲವು ಪಕ್ಷಿಗಳ ಆಕಾರದಲ್ಲಿ ಇದ್ದವು. ಕೆಲವು ದೋಣಿಗಳು 
ಎಷ್ಟು ದೊಡ್ಡದಾಗಿದ್ದವೆಂದರೆ, ಅವುಗಳಲ್ಲಿ ಆನೆಗಳನ್ನು ಸಹ ಒಯ್ಯುತ್ತಿದ್ದರು. ಅದಕ್ಕಾಗಿಯೇ 
ಆಸನಗಳನ್ನು ಕಾದಿರಿಸಿದ್ದರು. ( ನೌವಾರಣ ಮಹಾಸನ), ನೌಕಾಯುದ್ಧಗಳಲ್ಲಿ ನಾಶವಾದ, 


87 


ಮುರಿದ ನಾವೆಗಳನ್ನು ತೀರಕ್ಕೆ ಒಯ್ಯಲು ಬೇರೆ ನಾವೆಗಳಿದ್ದವಂತೆ ಎಂದು ಬ್ರಹ್ಮಾಂಡ 
ಪುರಾಣೋಕ್ತಿಯಲ್ಲಿ ಹೇಳಿದೆ. ನೂರು ಜನರು ಹುಟ್ಟು ಹಾಕುವ ಭುಜ್ಯವೆಂಬ ಹಡಗು 
ಋಗೈದ ಕಾಲದಲ್ಲಿತ್ತು ( ಅನಾರಂಭಣೇ ತದವೀರಯೇಥಾ- ಮನಾಸ್ಥಾನೇ ಅಗಭಣೇ 
ಸಮುದ್ರ ) 
ಯದನಾಊಹಥುರ್ಭುದ್ಯುಮಸ್ತಂ ಶತಾರಿತ್ರಾಂ ನಾಮಮಾತಸ್ಥಿವಾಂಸಮ್ | 


ಋಗೈದ | 116.5 

- ಬೇರೆ ವಾಹನ ಹಾಗೂ ವ್ಯವಹಾರದ ಸರಕನ್ನು ತೆಗೆದುಕೊಂಡು ಹೋಗುವ ನಾವೆಗೆ 
ಮಹಾಪ್ಲವ ಎಂಬ ಹೆಸರಿತ್ತು. 

ಈ ಭಾರೀ ನಾವೆಗಳನ್ನು ಹೊರತುಪಡಿಸಿ ಉಡುಪಗಳೆಂಬ ಸಣ್ಣ ತೆಪ್ಪಗಳಿದ್ದವು. 
ಕಾಳಿದಾಸನು ರಘುವಂಶದಲ್ಲಿ ಇದನ್ನು ಪ್ರಸ್ತಾಪಿಸುತ್ತಾನೆ ತಿತೀರ್ಷ ದುಸ್ತರಂ ಮೋಹಾತ್ 
ಉಡುಪೇನಾಸ್ಮಿ ಸಾಗರಮ್ (I 2) ಸಾಧಾರಣ ದೋಣಿ ಗಳನ್ನು ನೌವಾಹನ, 
ನೌಕಾರತ್ನಸೋತ, ಸೋತ, ಸೋತಯಾನ, ಮೂತಪಾತ್ರೀ , ತರ , ತರಣಿ , ಯಾನಪಾತ್ರಮ್ , 
ಪ್ಲವ ಮುಂತಾದ ಹೆಸರುಗಳಿಂದ ಕರೆಯುತ್ತಿದ್ದರು. 


2) ನೌಕಾ ಸಿಬ್ಬಂದಿ 

- ನೌಕಾಯಾನವನ್ನು ಅರಿತ ಹಲವಾರು ನುರಿತ ಸಿಬ್ಬಂದಿ ಪ್ರತಿ ನಾವೆಯಲ್ಲಿದ್ದರು. 
ಕಚ್ಚಿತ್ ಆಸಾಂ ನಾವ್ಯವಿದ್ಯಾಪ್ರಶಸ್ತ ಶಶ್ವತ್ ಚ ಅನ್ಯಗಣ ವೇದ ಪ್ರವೀಣ ಎಂದು ಆದಿಪುರಾಣದ 
ಒಕ್ಕಣೆ ( X 40C). ದೋಣಿಗಳ ಮೇಲ್ವಿಚಾರಣೆಗೆ ನವಾಧಿಕಾರಿ ಇದ್ದನು. ಕೌಟಿಲ್ಯನು 
ತಿಳಿಸಿದಂತೆ ಚಂದ್ರಗುಪ್ತಮೌರ್ಯನು ನೌಕಾಧ್ಯಕ್ಷನನ್ನು ನೇಮಿಸಿದ್ದನಂತೆ. ( ಅರ್ಥಶಾಸ್ತ್ರ 
II. 28) ಪ್ರತಿದೋಣಿಅಥವಾ ಹಡಗಿನಲ್ಲಿ ಪ್ರಧಾನ ನಾಯಕನಿದ್ದನು, ಅವನಿಗೆ ನೌಕಾಪತಿ, 
ನೌಪತಿ, ನೌಕಾಧಿ ನಾಯಕ ಎಂಬ ಹೆಸರಿತ್ತು. ಇದಲ್ಲದೇ ಹಲವಾರು ಹಡಗುಗಳ ಒಡೆತನ 
ಹೊಂದಿದ್ದ ವನನ್ನು ಪೋತನಾಥ, ನಾವಿಕೇಶ್ವರ, ನಾವಿಕನಾಯಕ ಎಂದು ಕರೆಯುತ್ತಿದ್ದರು. ಆ 
ಕಾಲದಲ್ಲಿ ಹಡಗಿನ ಒಡೆತನ ಹೊಂದಿದ್ದ ಸ್ತ್ರೀಯನ್ನು ನಾವಿಕೇಶ್ವರೀ ಎಂದು ಸೂಚಿಸುತ್ತಿದ್ದನ್ನು 
ಬ್ರಹ್ಮಾಂಡ ಪುರಾಣ ತಿಳಿಸಿದೆ ( III35 .383). 

ಇದಲ್ಲದೇ ಪ್ರತಿ ಹಡಗಿಗೂ ಕಪ್ತಾನರಿದ್ದರು (ಮೂತನಾಥ, ಮೂತಪತಿ) 
ನಾವಿಕನನ್ನು ನಿಯಾಮಕ, ಪೋತಧಾರ , ಸೋತವಾಹ, ಸೋತವಹನು ಮುಂತಾದ 
ಪರ್ಯಾಯ ಪದಗಳಿಂದ ಹೆಸರಿಸುತ್ತಿದ್ದರು. ನೌಕಾ ಸಿಬ್ಬಂದಿಯಲ್ಲಿ ಹಾಯಿಪಟ 
ನಡೆಸುವವನಿಗೆ ನೌಕರ್ಣಧಾರ, ನೌವಾಹ , ನೌವಾಹಕ, ನೈವಾಹಿಕ, ನಿಯಾಮಕ 


88 
ಸೋತವಾಹನಕರ್ಮಿ, ಪ್ಲವೀ , ಫ್ಲವಿನ್ , ನೈಜೀವಕ, ನೌಚರ, ನೌನಾವಿನ್ ಮುಂತಾದ 
ಹೆಸರಿನಿಂದ ಕರೆದೊಯ್ಯುತ್ತಿದ್ದರು . ಜನರು ಹಾಗೂ ಸಾಮಾನು ಸರಂಜಾಮುಗಳನ್ನು ಸಾಗಿಸಿ 
ಜೀವನ ಸಾಗಿಸುವವನಿಗೆ ನೌಕರ್ಮಜೀವಿ ಎಂಬ ನಾಮಧೇಯ. 


3) ದೋಣಿಯ ಭಾಗಗಳು 

ದೋಣಿಯು ಭಾಗಕ್ಕೆ ನೌಕಾಂಗ, ನೌಕಾಂಗಕ ಎಂದು ಹೆಸರು. ದೋಣಿಯ 
ತಳಭಾಗ ನೌಕಾತಲ , ಹಡಗಿನ ಮೇಲಂತಸ್ತಿನ ಸುತ್ತಲಿನ ಪ್ರದೇಶ ಕೂಪಕ , ಹರಿಗೋಲಿಗೆ 

ದಂಡ ಅಥವಾ ನೌಕಾದಂಡ, ಹಾಯಿಬಟ್ಟೆಗೆ ನೌಪಟ, ಲಂಗರಿಗೆ ನೌಬಂಧ, ನೌರತ್ನ ಎಂಬ 
ಹೆಸರು. ಚುಕ್ಕಾಣಿ ಪೋತರಕ್ಷಕವಾದರೆ, ಹಡಗಿನ ಪಾರ್ಶ್ವ ಭಾಗಗಳಿಗೆ ನೌತಟ ಎಂಬ 
ನಾಮಧೇಯ, ಹಡಗನ್ನು ಕಟ್ಟಿಹಾಕುವ ಸ್ತಂಭಕ್ಕೆ ಅರಿತ್ರ ಅಥವಾಕೇಣೀಪಾತನವೆಂದು ಕರೆದರೆ, 
ಹಡಗಿನ ಪಕ್ಕೆಗಳಿಗೆ ನೌಕಾಂತರಾ ದಂಡ ಎಂದೂ , ದೋಣಿಯ ಹಲಗೆಗಳಿಗೆ 
ಪೋತಫಲಕವೆಂದೂ , ನೀರು ಅಥವಾ ಮಣ್ಣನ್ನು ದೋಣಿಯಿಂದ ಎತ್ತಿ ಹಾಕಲು 
ಉಪಯೋಗಿಸುವ ಸಾಧನಕ್ಕೆ ಅಭೀಃ ಅಥವಾ ಕಾಷ್ಠಕುದ್ದಾಲವೆಂದು ಹೆಸರಿತ್ತಿದ್ದರು. 
4 ) ನೌಕಾಸಂಚಾರಕ್ಕೆ ಯೋಗ್ಯವಾದ ಮಾರ್ಗಗಳು , ಸಮುದ್ರಯಾನ, 
ಪ್ರಯಾಣಿಕರ ಅನುಭವಗಳು 

- ಈ ದೇಶದಲ್ಲಿ ಒಳಗಡೆ ಸಂಚರಿಸಲು ಯೋಗ್ಯವಾದ ಹಲವಾರು 
ನದೀಮಾರ್ಗಗಳಿದ್ದು ಅವುಗಳಿಗೆ ನ್ಯಾನಮ್, ನೌಶಾರ್ಯ, ನೌರ್ವ, ನೌರೋಪಪ್ಲವ 
ಸಂಚಾರ ಎಂಬ ಹೆಸರುಗಳಿದ್ದವು. ನೌಪಥದಲ್ಲಿ ಭಾರಿ ಹಡಗುಗಳು ಸಂಚರಿಸುತ್ತಿದ್ದರೆ, 
ನೌರೂಪಷ್ಣವ ಸಂಚಾರದಲ್ಲಿ ಸಣ್ಣ ಪುಟ್ಟ ದೋಣಿಗಳು ಓಡಾಡುತ್ತಿದ್ದವು. ಸಂಚಾರಕ್ಕೆ 
ಯೋಗ್ಯವಾದ ನದೀ , ತೊರೆಗಳು ನಾವ್ಯ , ನಾವ್ಯಜಲ, ನಾವ್ಯನೀರ ಎಂಬ ಹೆಸರಿನಿಂದ 
ಕರೆಸಿಕೊಳ್ಳುತ್ತಿದ್ದವು. ಯಾತ್ರಿಕರು ಹಲವಾರು ಬಾರಿ ವಿಹಾರಗಳಲ್ಲಿ ದೀರ್ಘ 
ಸಮುದ್ರಯಾನದಲ್ಲಿ ತೊಡಗಿದ್ದರು. ಒಳ್ಳೆಯ ದಿನ ಸಮುದ್ರಯಾನ ಕೈಗೊಂಡರೆ ತಮಗೆ 
ಶುಭವಾಗುತ್ತದೆ ಎಂದು ನಂಬಿದ್ದರು. ( ನೌಗಮನಂ ಶುಭದಂ ಶುಭವಾರೇ | ಯುಕ್ತಿಕಲ್ಪತರು 
223 - 13 ) . 

ಸಮುದ್ರಯಾನದ ಅಭ್ಯಾಸವಿಲ್ಲದ ಶ್ರೀ ಸಾಮಾನ್ಯರು ಪ್ರಯಾಣ ಕೈಗೊಂಡಾಗ 
ಭ್ರಾಂತಿ ಹಾಗೂ ಸಮುದಬೇನೆಯಿಂದ ಬಳಲುತ್ತಿದ್ದರಂತೆ. ಆ ಸಂದರ್ಭದಲ್ಲಿ ಹಡಗಿನಲ್ಲಿದ್ದ 
ಅವರಿಗೆ ದೂರದಲ್ಲಿ ಗಿಡಮರಗಳು ಮನುಷ್ಯರು ಓಡುತ್ತಿದ್ದಂತೆ , ತಾವು ನಿಶ್ಚಲವಾಗಿದ್ದಂತೆ 
ಭಾಸವಾಗುತ್ತಿತ್ತು. ನಡೆಯಲು ಹೋದರೆ ಆಯತಪ್ಪಿ ಬೀಳುವಂತಾಗುತ್ತಿತ್ತು. ಈ ಅಂಶವನ್ನು 
ಇಂದಿನ ಆಧುನಿಕ ಭೌತಶಾಸ್ತ್ರದ ಸಾಪೇಕ್ಷ ಸಿದ್ದಾಂತ, ವೇಗಕ್ಕೆ ಹೋಲಿಸಬಹುದಾಗಿದೆ. 


89 


ನೌಯಾನ ವಿಭ್ರಮತ್ ಅಂಗೇಷು ಗತಿಕಲ್ಪನಮ್| 
ಯಥಾ ನೌಯಾನಸಂಭ್ರಂಭೇ ವೃಕ್ಷಪರ್ವತವೇಪನಮ್ , 
ಅಪಿ ದೃಶ್ಯತೇ ಕ್ಷೀಯತೇ ಚೈವ ರೂಪಂ ಸದಸೋದ್‌ಚ್ಚಲಮ್ 

ಯೋಗವಾಸಿಷ್ಠ (III 41 .522) 
ದೋಣಿ ಹಡಗುಗಳು ದಕ್ಷಿಣ ದಿಕ್ಕಿಗೆ ಪ್ರಯಾಣಿಸುವಾಗ ಅಥವಾ ಆಪತ್ತು 
ಎದುರಾದಾಗ ನಾವಿಕರು ಕೆಲವು ವಿಧಿ - ವಿಧಾನ ಆಚರಣೆಗಳನ್ನು ಮಾಡುತ್ತಿದ್ದರು. 
ಮೃತ್ಯುದೇವತೆಯಾದ ಯಮನ ದಿಕ್ಕು ದಕ್ಷಿಣ ದಿಕ್ಕು ಎಂಬ ನಂಬಿಕೆಯಿಂದಾಗಿ ಹೆಚ್ಚು ಎಚ್ಚರಿಕೆ 
ವಹಿಸುತ್ತಿದ್ದರು (ನೌಕಾ ನೀರಾಜನಂ ಕುರ್ಯಾತ್ ದಕ್ಷಿಣಾಶಾಂ ಪ್ರತಿಷ್ಠಿತೇ | ಯುಕ್ತಿ 
ಕಲ್ಪತರು 17811). 


5) ವಾಣಿಜ್ಯ ವ್ಯವಹಾರ 

ಭಾರೀ ಸರಂಜಾಮು ಹಾಗೂ ಜನರನ್ನು ಸಾಗಿಸುವುದರ ಮೂಲಕ ಜೀವನ 
ನಿರ್ವಹಣೆ ಹೊಂದಿದ್ದ ನಾವಿಕರು, ದೇಶದ ಒಳಗಡೆ ಹಾಗೂ ಹೊರಗೆ ವಾಣಿಜ್ಯ 
ವ್ಯವಹಾರಗಳಲ್ಲಿ ತೊಡಗಿದ್ದರು. ಪ್ರಯಾಣಿಕರು ನಿಗದಿಯಾದ ಹಣ ಅಥವಾ ತರಿಯನ್ನು 
ನೀಡಬೇಕಾಗಿತ್ತು. ತೀರಪ್ರದೇಶಕ್ಕೆ ಬಂದ ಕೂಡಲೇ ಕಪ್ತಾನನು ತಾನು ತಂದ ವಸ್ತುಗಳ 
ಯಾದಿಯನ್ನು ಘೋಷಿಸುತ್ತಿದ್ದನು. ತೀರಪ್ರದೇಶದ ಜನರು ಭಾರೀದೋಣಿ, ಹಡಗಿನ ಒಳಗೆ 
ಹೋಗಿ ವ್ಯಾಪಾರ ಮಾಡುತ್ತಿದ್ದರು. ಹಲವಾರು ವ್ಯಾಪಾರಿಗಳ ಗುಂಪಿಗೆ ಒಬ್ಬ ನಾಯಕನಿದ್ದನು. 
ಅವನೇ ಸಾರ್ಥವಾಹ, ಅಥವಾ ನೌಸಾರ್ಥ ಎಂದು ದಿವ್ಯಾವದಾನದಲ್ಲಿ ಹೇಳಿದೆ. ರಾಜರ 
ದೋಣಿಅಥವಾ ನೌಕೆಯನ್ನು ಉಪಯೋಗಿಸುವವರು ಭಾರೀ ಹಣವನ್ನು ಮಜೂರಿಯಾಗಿ 
ನೀಡಬೇಕಾಗಿತ್ತು. 

ಶ್ರೇಷ್ಠ ಯಾತ್ರಿಕ ಹಾಗೂ ಸಾಹಸಿಗನಾದ ಮಾರ್ಕೊಪೋಲೋ ವಿವರಿಸಿರುವಂತೆ 
ಅವನು ಭಾರೀಗಾತ್ರದ ಭಾರತೀಯ ಹಡಗುಗಳನ್ನು ನೋಡಿದನಂತೆ. ದೇವದಾರು ಅಥವಾ 
ಸೂಚೀಪರ್ಣ ಮರದ ಹಲಗೆಗಳಿಂದ ಅದನ್ನು ನಿರ್ಮಿಸಲಾಗಿತ್ತಂತೆ. ಆ ಹಡಗನ್ನು ನಡೆಸಲು 
ಮುನ್ನೂರಕ್ಕೂ ಹೆಚ್ಚು ನೌಕಾ ಸಿಬ್ಬಂದಿ ಇದ್ದು, ಆ ನೌಕೆಯಲ್ಲಿ ಒಂದು ಮೇಲಂತಸ್ತಿದ್ದರೆ, 
ಅರವತ್ತು ಸಣ್ಣ ಕೋಣೆಗಳಿದ್ದವಂತೆ. ಐದರಿಂದ ಆರು ಸಾವಿರ ಬುಟ್ಟಿಗಳಷ್ಟು ಮೆಣಸನ್ನು 
ಹಡಗಿನಿಂದ ಇಳಿಸಿ ಆ ದೇಶಗಳಿಗೆ ನೀಡುತ್ತಿದ್ದರಂತೆ. 

ಪಶ್ಚಿಮ ಕರಾವಳಿ ತೀರಗಳಿಂದ ನಮ್ಮ ಹಡಗುಗಳು ಇರಾನ್ , ಐರೋಪ್ಯ ದೇಶಗಳು, 
ಅನ್ನಾಂ, ಕಾಂಬೋಡಿಯ , ಜಾವಾ, ಚೈನಾ, ತೈವಾನ್ ದೇಶಗಳಿಗೆ ಹೋಗಿ ವ್ಯಾಪಾರ 


90 
ವಹಿವಾಟು ನಡೆಸಿದ್ದವು ಎಂಬುದಕ್ಕೆ ಸಾಕ್ಷಾಧಾರಗಳು ಸಿಕ್ಕಿವೆ, ಪುರಾವೆಗಳಿವೆ. 
ಹೊರದೇಶಗಳೊಂದಿಗೆ ವ್ಯಾಪಾರ ನಡೆಸುವ ಸಂದರ್ಭದಲ್ಲಿ ಎರಡು ಪ್ರಧಾನ 
ಸಮುದ್ರಮಾರ್ಗಗಳನ್ನು ಅನುಸರಿಸುತ್ತಿದ್ದರು. ಭಾರತ, ಬಲೂಚಿಸ್ತಾನ, ಪರ್ಷಿಯಾ, 
ಅರೇಬಿಯಾದ ಮೂಲಕ ಪ್ರಯಾಣಿಸಿ ಮಿರ್ಜಾ ಅಥವಾ ಏಡನ್‌ನಲ್ಲಿ ನಿಲ್ಲುತ್ತಿದ್ದರೆ , 
ಪೂರ್ವದಿಕ್ಕಿನಲ್ಲಿ ಮೌರ್ಯ, ಗುಪ್ತ, ಹರ್ಷವರ್ಧನರ ಕಾಲದಲ್ಲಿ ಬರ್ಮಾ, ಮಲಯ 
ದ್ವೀಪಸ್ತೋಮ, ಜಾವಾ,ಕಂಪೂಚಿಯಾಗೆ ಹೋಗಿದ್ದರ ಬಗ್ಗೆ ಖಚಿತ ಮಾಹಿತಿ ಇದೆ. 

ಅಸ್ಪೀರಿಯಾ, ಗ್ರೀಕ್ , ಈಜಿಪ್ತ ,ರೋಮ್, ಫಿನೀಷಿಯಾ ದೇಶಗಳ ಜನರ ಜೊತೆ 
ನಮ್ಮ ಪ್ರಾಚೀನ ಸಮುದ್ರ ವ್ಯಾಪಾರಿಗಳು ವಾಣಿಜ್ಯ ವ್ಯವಹಾರ ಹೊಂದಿದ್ದರು ಎಂಬುದಕ್ಕೆ 
ಕುರುಹಾಗಿ ಬ್ಯಾಬಿಲೋನಿಯಾದ ಪ್ರಥಮರಾಜನಾಗಿದ್ದ ಉರ್ ಬಗಸ್ ಆಳಿದ ಸ್ಥಳಗಳಲ್ಲಿ 
ಉತ್ಕನನ ಮಾಡಿದ ಪುರಾತತ್ವ ಶಾಸ್ತ್ರಜ್ಞರಿಗೆ ಭಾರತೀಯ ತೇಗಮರದ ಹಲಗೆ ಸಿಕ್ಕಿರುವುದು 
ಸೋಜಿಗದ ಸಂಗತಿ. 


6) ನೌಕಾಯಾನದ ನಿರ್ದೆಶಕಗಳು 

ಸಮುದ್ರಗಳಲ್ಲಿ ಸಂಚಾರ ಕೈಗೊಳ್ಳಲು ಭಾರತೀಯ ನಾವಿಕರು , 
ಖಗೋಳಶಾಸ್ತ್ರವನ್ನು ಹಾಗೂ ಸಮುದನೀರಿನ ಏರಿಳಿತ, ಬಣ್ಣಗಳ ವೈಪರೀತ್ಯವನ್ನು 
ಪರಿಶೀಲಿಸುತ್ತಿದ್ದರು. ಸಮುದ್ರದ ಆಳ, ಆಗಾಗ ಬದಲಾಗುವ ಬಣ್ಣವನ್ನು ಸೂಕ್ಷ್ಮವಾಗಿ 
ಗಮನಿಸುತ್ತಿದ್ದರು. ಸಮುದ್ರದಲ್ಲಿ ನಾಲ್ಕು ದಿಕ್ಕುಗಳನ್ನು ಕಲ್ಪಿಸಿಕೊಂಡು ಪ್ರತಿ ದಿಕ್ಕಿನಲ್ಲೂ 
ಹಲವಾರು ಪ್ರಮುಖ ನಕ್ಷತ್ರಗಳನ್ನು ಗುರುತಿಸಿಕೊಂಡಿದ್ದರು. ಸೂರ್ಯಚಂದ್ರರ 
ಉದಯಾಸ್ತಮಾನ, ನಕ್ಷತ್ರ, ಗ್ರಹಗಳ ಸಂಚಾರದಿಂದ ಪ್ರಯಾಣ ಮಾಡಬೇಕಾದ ದಿಕ್ಕುಗಳನ್ನು 
ನಿರ್ಧರಿಸುತ್ತಿದ್ದರು. ಧ್ರುವ ನಕ್ಷತ್ರ, ಉತ್ತರಾ, ಕೃತ್ತಿಕಾ, ಮೃಗಶಿರಸ್ , ಸಪ್ತರ್ಷಿ ಮಂಡಲ, ಶುಕ್ರ , 
ಕರ್ಕಾಟಕ , ಬೃಹಸ್ಪತಿ ಅಥವಾ ಗುರು, ಬುಧ ಇವರಿಗೆ ಪ್ರಯಾಣ ಮಾರ್ಗದರ್ಶಿಗಳಾಗಿದ್ದವು. 


7) ಬೆಸ್ತರ ಜೀವನ 

ನದೀ ಜಲಾಶಯಗಳ ದಡಗಳಲ್ಲಿ ವಾಸಮಾಡುತ್ತಿದ್ದ ಬೆಸ್ತರು, ದಾಶ, ಧೀವರ , 
ಕೈವರ್ತಕ , ಮತ್ಸಘಾತುಕ ಎಂಬ ಹೆಸರಿನಿಂದ ಕರೆಸಿಕೊಳ್ಳುತ್ತಿದ್ದರು. ಬಡಿಶವೆಂಬ ಮೀನು 
ಹಿಡಿಯುವ ಕೊಕ್ಕೆ, ಬಲೆ ಮುಂತಾದ್ದನ್ನು ಉಪಯೋಗಿಸಿ ಮೀನು ಹಿಡಿದು ಕುವೇಣಿ, 
ಮತ್ಯಬಂಧ, ಮಕರಂಡಗಳೆಂಬ ಬುಟ್ಟಿಯಲ್ಲಿ ಸಂಗ್ರಹಿಸುತ್ತಿದ್ದರು. ರಾಮಾಯಣ, 
ಅಮರಕೋಶಗಳಲ್ಲಿ ಹಲವಾರು ಜಾತಿಗೆ ಸೇರಿದ ಮೀನುಗಳ ಪ್ರಸ್ತಾಪವಿದೆ. ಸಹಸ್ತದಂಷ್ಟ 


91 
ಅಥವಾ ಪಾಠೀನವೆಂಬ ನೂರಾರು ಹಲ್ಲು ಅಥವಾ ಮುಳ್ಳುಗಳಿರುವ ಮೀನು, ಶಿಶುಕ ಅಥವಾ 
ಉಣಿಚಿ ಮೀನು, ನಲಮೀನ, ಚಿಲಿಚಿಮ ಎಂಬ ಮೀನು ಜೊಂಡಿನಲ್ಲಿ ವಾಸ ಮಾಡುತ್ತವೆ. 
ಶಫರೀ ಅಥವಾ ಹಾರುವ ಮೀನು, ಶಿಶುಮಾರ ಅಥವಾ ಗಂಗಾನದಿಯ ಮೊಸಳೆ,ಉಲೂಪಿ, 
ಮುಂತಾದ್ದನ್ನು ಹಿಡಿಯುತ್ತಿದ್ದರು. ತಿಮಿ , ಅವಹರ, ಸಿಕ್ತಿ ಅಥವಾ ಮೊಸಳೆ, ಜಲವ್ಯಾಘ್ರ ಅಥವಾ 
ಶಾರ್ಕ್ ಮುಂತಾದ್ದರ ಬಗ್ಗೆ ಅವರಿಗೆ ಹೆದರಿಕೆ ಇತ್ತು. ಬೆಸ್ತರು ಮತ್ತು ನಾವಿಕರಿಗೆ ತಮ್ಮದೇ ಆದ 
ನಂಬಿಕೆಗಳು ಇದ್ದವು. ಹೀಗಾಗಿ ಅಮಾವಾಸ್ಯೆಯ ದಿನಗಳಂದು ಸಮುದ್ರಯಾನ 
ಕೈಗೊಳ್ಳುತ್ತಿರಲಿಲ್ಲ. ಯಾನಕ್ಕೆ ಮೊದಲು ನದೀ ಅಥವಾ ಸಮುದ್ರವನ್ನು ಪೂಜಿಸುತ್ತಿದ್ದರು. ಅದೇ 
ಗಂಗೆಪೂಜೆಯೆಂದು ಇಂದಿಗೂ ಚಾಲ್ತಿಯಲ್ಲಿದೆ. ಸಮುದ್ರಯಾನ ಮಾಡುತ್ತಿರುವಾಗ ಬಹಳ 
ಆಯಾಸವಾದ ಸಂದರ್ಭದಲ್ಲಿ ಎತ್ತರ ಧ್ವನಿಯಲ್ಲಿ ಸಾಮೂಹಿಕವಾಗಿ ಹಾಡುಗಳನ್ನು 
ಹಾಡುತ್ತಿದ್ದರು. ಅದಕ್ಕೆ ತಮಿಳುನಾಡು ಹಾಗೂ ಕರ್ನಾಟಕದಲ್ಲಿ ಅಂಪಾ ಅಥವಾ ಅಮ್ಮಾ 
ಗೀತೆಗಳು ಎಂದು ಕರೆಯುತ್ತಾರೆ. 


8) ನೌಕಾಪದಗಳ ಶಬ್ದ ವ್ಯುತ್ಪತ್ತಿ : 

ಸೋತಎಂಬ ಪದಕ್ಕೆ ಅಮರಕೋಶದ ಭಾಷ್ಯಕಾರನಾದ ಕ್ಷೀರಸ್ವಾಮಿಯು' ಪ್ಲವತೇ 
ವಾತೇನ ಜೋತವಾಹಂ' ಎಂದು ವಿವರಿಸುತ್ತಾನೆ. ಗಾಳಿಯ ಪ್ರಭಾವದಿಂದಾಗಿ ಸಂಚರಿಸುವ 
ವಾಹನ ಎಂದು ಅರ್ಥ. ಇದರಿಂದಾಗಿ ಅವಕ್ಕೆ ಹಾಯಿಪಟಗಳು ಇದ್ದವು ಎಂದು 
ಧ್ವನಿತವಾಗುತ್ತದೆ. ಶಾತವಾಹನರ ನಾಣ್ಯಗಳಲ್ಲಿ ಕೂವೆಮರ ಅಥವಾ ಪಟಸ್ತಂಭ ಇರುವ 
ದೋಣಿಗಳ ಚಿತ್ರಣವಿದೆ. 

* ಇನ್ನೊಂದು ವಿಶಿಷ್ಟ ಪದವೆಂದರೆ ಕರ್ಣಧಾರ. ಭಾರತೀಯ ರೇಖಾಗಣಿತದ ಪ್ರಕಾರ 
ಕರ್ಣವೆಂದರೆ ತ್ರಿಕೋನದಲ್ಲಿ ಸಮಕೋನದ ಎದುರಿನಲ್ಲಿರುವ ಬಾಹು. ಇದರಿಂದಾಗಿ 
ಭಾರತೀಯ ನಾವೆಗಳಿಗೆ ತ್ರಿಕೋಣಾಕಾರದ ಹಾಯಿಗಳಿದ್ದವು ಎಂದು ಊಹಿಸಬಹುದು. 
ಹಾಯಿಪಟಗಳನ್ನು ಉಳ್ಳ ದೋಣಿ ಗಳಿಗೆ ಸಿತಾನಿ ಎಂಬ ವಿಶೇಷ ಹೆಸರು. ಸಿತ್ ಎಂದರೆ 
ಬಿಳುಪು; ಹೀಗಾಗಿ ಬಿಳೀ ಹಾಯಿಪಟಗಳನ್ನು ಅವುಉಳ್ಳದ್ದು ಎಂದು ಸೂಚ್ಯಾರ್ಥ. 

* ಕಾಶ್ಮೀರದ ದಾಲ್ ಸರೋವರದಲ್ಲಿ ದೋಣಿಮನೆಗಳು ಇರುವಂತೆ ಪ್ರಾಚೀನ 
ಭಾರತದಲ್ಲಿ ನೌನಗರಗಳು ಇದ್ದವು ಎಂದು ಜೈಮಿನೀಯ ಬ್ರಾಹ್ಮಣದಉಲ್ಲೇಖ (I125 . 4). 
ಕೆಲವು ಬಾರಿ ದೋಣಿಗಳಲ್ಲಿ ಆಶ್ರಮವಿತ್ತಂತೆ ( ಮಹಾಭಾರತ ಅರಣ್ಯಪರ್ವ III 111). 
ಹಲವಾರು ರಾಜರು ಬಹಳ ಸನ್ನದ್ದವಾದ ನೌಕಾಪಡೆ ಗಳನ್ನು ಹೊಂದಿದ್ದರಂತೆ. ಯುಕ್ತಿಕಲ್ಪತರು 
ಮತ್ತು ಕಲ್ಲಣನ ರಾಜತರಂಗಿಣಿಯಲ್ಲಿ ಇಂತಹ ನೌಕಾಯುದ್ದದ ಬಗ್ಗೆ ಬಹಳ ಮಾಹಿತಿ ಇದೆ. 


92 


9 ) ಯುಕ್ತಿಕಲ್ಪತರು ಒಂದು ಅಪೂರ್ವ ನೌಕಾ ವಿಜ್ಞಾನ ಗ್ರಂಥ 

ಧಾರಾನಗರದ ನೃಪನಾದ ಭೋಜರಾಜ, ನೌಕಾವಿಜ್ಞಾನಕ್ಕೆ ಸಂಬಂಧಿಸಿದಂತೆ 
ಯುಕ್ತಿಕಲ್ಪತರು ಎಂಬ ಗ್ರಂಥವನ್ನು ಬರೆದಿದ್ದಾನೆ. (ಕ್ರಿ.ಶ. 1100 ) ಅದರಲ್ಲಿ ನಾವೆಗಳನ್ನು 
ಸಾಮಾನ್ಯ ಮತ್ತು ವಿಶೇಷ ಎಂದು ಸ್ಕೂಲವಾಗಿ ವಿಭಾಗಿಸಿದ್ದಾನೆ. ಹಾಗೆಯೇ ಆ ನಾವೆಗಳನ್ನು 
ಕಟ್ಟಲು ಬಳಸುವ ಮರಮಟ್ಟನ್ನು ಕ್ಷತ್ರಿಯ ಮತ್ತು ಶೂದ್ರ ಎಂಬ ಎರಡು ವಿಭಾಗವಾಗಿ 
ವಿಂಗಡಿಸಿದ್ದಾನೆ. ಆ ನಾವೆಗಳ ಉದ್ದ, ಅಗಲ ಮತ್ತು ಎತ್ತರಕ್ಕೆ ಅನುಗುಣವಾಗಿ ಕ್ಷುದ್ರ, ಮಧ್ಯಮ , 
ಭೀಮ , ಚಪಲ, ಪಟಲ, ಭವ್ಯ , ದೀರ್ಘ, ಪತ್ರಪುಟ , ಭರ್ಭರ, ಮಂಥರ ಎಂದುಉಪವಿಭಾಗ 
ಮಾಡಿದ್ದಾನೆ. ಕ್ಷತ್ರಿಯ ಗುಂಪಿಗೆಸೇರಿದ ಮರ/ ಕಟ್ಟಿಗೆ ಮೃದು( ಆದರೆ ಭಾರಯುತವಾದದ್ದು). 
ಹಡಗುಗಳನ್ನು ನಿರ್ಮಿಸುವಾಗ ಕಬ್ಬಿಣದ ಮೊಳೆಗಳನ್ನು ಬಳಸಕೂಡದಂತೆ, ಸಮುದ್ರದಲ್ಲಿ 
ಅಯಸ್ಕಾಂತ ವಲಯದ ಬಂಡೆಗಳಿರುವುದರಿಂದ ನಾವೆಗಳು ತಟಕ್ಕನೆ ಆಕರ್ಷಿಸಲ್ಪಟ್ಟು ಹಡಗು 
ನಾಶವಾಗುತ್ತದೆ ಎಂದು ಅವನ ಅಭಿಪ್ರಾಯ ! ಅವನ ಕಾಲದಲ್ಲಿ ನಾಲ್ಕು ಹಾಯಿಗಳಿರುವ 
ದೋಣಿಯನ್ನು ಬಿಳಿಬಣ್ಣದಲ್ಲೂ , ಮೂರು ಹಾಯಿ ಇರುವ ದೋಣಿಗಳು ಕೆಂಬಣ್ಣದಲ್ಲೂ , 
ಎರಡು ಹಾಯಿಪಟಗಳು ಹಳದೀ ಹಾಗೂ ಒಂದು ಹಾಯಿ ಪಟವಿರುವುವುನೀಲಿವರ್ಣದ್ದು 
ಆಗಿದ್ದವಂತೆ. ನಾವೆಯ ಮುಂಭಾಗವನ್ನು ಸಿಂಹ, ಎಮ್ಮೆ ಕೋಣ, ಆನೆ, ಹಾವು, ಹುಲಿ, 
ಬಾತುಕೋಳಿ, ಗಿಣಿ, ಕಪ್ಪೆ ಅಥವಾ ಮನುಷ್ಯನ ಆಕಾರಗಳಲ್ಲಿ ರೂಪಿಸ ಬಹುದಂತೆ. ನಾವೆಗಳಲ್ಲಿ 
ದೀರ್ಘ, ಉನ್ನತ ಮುಂತಾದ ಪ್ರಕಾರಗಳಿದ್ದವು. ಭೀಮ, ಭಯ , ಗರ್ಭರ ಜಾತಿಯ ನಾವೆಗಳು 
ಯಜಮಾನನಿಗೆ ದೂರದೃಷ್ಟ ಸೂಚಕವಂತೆ. 

ದೊಡ್ಡ ದೊಡ್ಡ ನಾವೆಗಳಲ್ಲಿ ಮೂರು ವಿಭಾಗಗಳಿದ್ದವಂತೆ. ಸ್ವರ್ಣಮಂದಿರ 
ಮಧ್ಯಮಂದಿರ ಮತ್ತು ಅಗಮಂದಿರ ಎಂದು. ಸ್ವರ್ಗಮಂದಿರದಲ್ಲಿ ರಾಣೀವಾಸ ದವರಿಗೆ 
ಮೀಸಲು. ರಾಜನ ಸಂಪತ್ತು, ಪಟ್ಟದ ಆನೆ, ಕುದುರೆ ಇವು ಸಹ ಅಲ್ಲಿ ನೆಲೆಗೊಂಡರೆ , 
ಮಧ್ಯಮಂದಿರದಲ್ಲಿ ರಾಜರು ಆಸೀನರಾಗುತ್ತಿದ್ದರಂತೆ. ಅಗ್ರಮಂದಿರದಲ್ಲಿ ಸೈನಿಕರು, 
ಶಸ್ತ್ರಾಸ್ತ್ರಗಳಿದ್ದು ದೀರ್ಘಯಾನಕ್ಕೆ ಯೋಗ್ಯವಾಗಿದ್ದ ವಂತೆ. ಅಂದಿನ ವರ್ಣವಿಭಾಗಕ್ಕೆ 
ಅನುಸಾರವಾಗಿ ಹಡಗು ಕಟ್ಟಲು ಬಳಸುವ ಕಟ್ಟಿಗೆಯಲ್ಲೂ ಬ್ರಾಹ್ಮಣ, ಕ್ಷತ್ರಿಯ , ವೈಶ್ಯ , ಶೂದ್ರ 
ಎಂಬ ವಿಭಾಗಗಳಿದ್ದು ಸಾಧಾರಣ ವಾಗಿ ತೇಗ, ಅರ್ಜುನ, ದೇವದಾರು ಮರಗಳ 
ಹಲಗೆಗಳನ್ನು ಬಳಸುತ್ತಿದ್ದರು. 

ವೇದಕಾಲೀನ ಗ್ರಂಥದಿಂದ ಆರಂಭಿಸಿ ಕ್ರಿ.ಶ. 11ನೇ ಶತಮಾನದ ಶಾಸ್ತ್ರೀಯ 
ಸಂಸ್ಕೃತ ಗ್ರಂಥಗಳನ್ನು ಈ ನಿಟ್ಟಿನಲ್ಲಿ ಪರಿಶೀಲಿಸಿದಾಗ, ಭಾರತದಲ್ಲಿ ದೇಸಿ ನೌಕಾ ಪರಂಪರೆ 
ಇತ್ತು ಎಂಬುದು ವಿದಿತ. ನೌಕಾಪದಗಳ ಪ್ರಾಚೀನತೆಯನ್ನು ಗಮನಿಸಿದಾಗ ಅವೆಲ್ಲವೂ , ವೇದ 
ಹಾಗೂ ಭಾರತೀಯ ವೀರಕಾವ್ಯಗಳ ಯುಗಕ್ಕೆ ಸೇರಿದವು ಎಂದು ಭಾಸವಾಗುತ್ತದೆ. ಆದರೆ 


ನೌಕಾವಿಜ್ಞಾನದ ಪಾರಿಭಾಷಿಕ ಶಬ್ದಗಳು ಪೌರಾಣಿಕ ಹಾಗೂ ಶಾಸ್ತ್ರೀಯ ಸಂಸ್ಕೃತ ಕಾಲದಲ್ಲಿ 
ದೃಢಗೊಂಡವು ಎನ್ನಬಹುದು. ನಮ್ಮ ಪೂರ್ವಜರು ತಮ್ಮ ಸಮಕಾಲೀನ ವಿದೇಶೀ 
ನೌಕಾವ್ಯಾಪಾರಿಗಳೊಂದಿಗೆ ಬಿರುಸಾದ ವಾಣಿಜ್ಯ ವ್ಯವಹಾರದಲ್ಲಿ ತೊಡಗಿದ್ದರು. ನಮ್ಮ 
ನಾವಿಕರಿಗೆ ಅವರದ್ದೇ ಆದ ಸಂಪ್ರದಾಯಗಳು, ಆಚರಣೆ, ನಂಬಿಕೆಗಳು ಇದ್ದವು ಎಂದು 
ತೋರುತ್ತದೆ. 


10 . ಕೃಷಿ ವಿಜ್ಞಾನ 
ಡಾ. ಜಿ. ಗೋಪಿನಾಥ್ 


ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು. 
ಮೇಟಿಯಂ ರಾಟಿ ನಡೆದುದಲ್ಲದೇ 
ದೇಶ ದಾಟುವೇ ಕೆಡಗು ಸರ್ವಜ್ಞ 

ಇದರ ಅರ್ಥ : ಕೃಷಿ ವಿದ್ಯೆ ಎನ್ನುವುದು ಕೋಟಿ ವಿದ್ಯೆಗಳಲ್ಲಿ | 
ಮೊದಲಿನದು. ಕೃಷಿಯಿಂದಲೇ ಜೀವನ ನಡೆಯುತ್ತದಲ್ಲದೇ 
ಕೃಷಿಯಿಲ್ಲದಿದ್ದಲ್ಲಿ ದೇಶಕ್ಕೆ ಕೆಡಕಾಗುವುದು ಸತ್ಯ ಎಂಬುದು ಇದರ 
ಸಾರಾಂಶ. 

ಮತ್ತೊಂದು ನಾಣ್ಣುಡಿ “ಕೃಷಿತೋ ನಾಸ್ತಿ ದುರ್ಭಿಕ್ಷ' ಅಂದರೆ 
ಕೃಷಿಯನ್ನು ನಂಬಿದವರಲ್ಲಿ ದುರ್ಭಿಕ್ಷ ಅನ್ನುವುದು ಇರುವುದಿಲ್ಲ 
ಎಂಬುದು ಇದರ ಸಾರಾಂಶ. 

ಆದುದರಿಂದಲೇ , ನಮ್ಮ ಭಾರತ ದೇಶದ ಜನರು ಕೃಷಿಯನ್ನು 
ಅವಲಂಬಿಸಿದ್ದಾರೆ. ನಮ್ಮ ದೇಶದಲ್ಲಿ ಶೇ . 65ರಷ್ಟು ಜನರು ಕೃಷಿಕರಾಗಿದ್ದಾರೆ. 
ಇಂಥ ಕೃಷಿ ಪ್ರಧಾನವಾದ ದೇಶದಲ್ಲಿ ಕೃಷಿ ಯಾವ ರೀತಿ ಹಿಂದಿನಿಂದ 
ನಡೆದು ಬಂದಿದೆ ಎಂದು ಈಗ ಸ್ವಲ್ಪ ಅವಲೋಕಿಸೋಣ. 

ಕೃಷಿಗೆ ಪಠ್ಯಾಯ ಪದಗಳು ವ್ಯವಸಾಯ, ಬೇಸಾಯ ಮತ್ತು 
ಸಾಗುವಳಿ, ಅಂದರೆ ಕೃಷಿ ಎಂಬ ಪದಕ್ಕೆ ಸಮಾನಾರ್ಥ ಕೊಡುವ 
ಪದಗಳಿವು. ಯಾವುದೇ ವಿಷಯದ ಚರಿತ್ರೆಯನ್ನು ಕೆದಕಿದಾಗ, ಅದರ 
ಆದಿ, ಅಂತ್ಯಗಳನ್ನು ಹುಡುಕುವುದು ಕಷ್ಟ. ಅದೇ ರೀತಿ ವ್ಯವಸಾಯದ 
ಆದಿಯನ್ನು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಏಕೆಂದರೆ ಅದು 
ನಾಗರಿಕತೆಯಷ್ಟು ಪ್ರಾಚೀನವಾದದ್ದು. ಈಗ ಕೃಷಿಯ ಉಗಮ ಮತ್ತು 
ಚರಿತ್ರೆಯನ್ನು ತಿಳಿದುಕೊಳ್ಳೋಣ. 


95 


ಹಿಮಾಲಯ ತಪ್ಪಲು ಪ್ರದೇಶಗಳಲ್ಲಿ ಕ್ರಿ. ಪೂ . 6ನೇ ಶತಮಾನದಲ್ಲಿ ಅತ್ಯಂತ 
ಪ್ರಾಚೀನ ಕೃಷಿಕ್ಷೇತ್ರಗಳು ತಲೆಯೆತ್ತಿದವು. 

- ಸಿಂಧುನದಿಯ ಜಾಲ, ಗಂಗಾ, ಸಿಂಧು ಬಯಲುಗಳನ್ನು ವಿಭಜಿಸುವ ಪ್ರದೇಶ. 
ಗಂಗಾಬಯಲು, ಮತ್ತು ಬ್ರಹ್ಮಪುತ್ರ ಬಯಲುಗಳು ಇರುವ ಪ್ರದೇಶಗಳನ್ನು ಭಾರತೀಯ 
ಇತಿಹಾಸದಕೇಂದ್ರ ಎಂದು ಹೇಳಬಹುದು. ಈ ಪ್ರದೇಶದ ಪಶ್ಚಿಮ ಭಾಗಗಳಲ್ಲಿ ವರ್ಷಂಪ್ರತಿ 25 
ಸೆಂ . ಮೀ . ಮಳೆಯಾದರೆ, ಪೂರ್ವಕ್ಕೆ ಹೋಗುತ್ತ ಅದು ಏರುತ್ತಾ ಬಂದು ಗಂಗಾ ಬಯಲಿನ 
ಕೆಳಭಾಗ ಹಾಗೂ ಬ್ರಹ್ಮಪುತ್ರ ನದಿಯ ಬಯಲಿನಲ್ಲಿ 250 ಸೆಂ . ಮೀ . ಆಗುತ್ತದೆ. ಹೀಗಾಗಿ ಪಶ್ಚಿಮ 
ಭಾಗದಲ್ಲಿ ಪ್ರಕೃತಿ ಸಂಪತ್ತನ್ನು ಬಳಸುವುದು ಮೊದಲು ಆರಂಭವಾಗಿ ಅನಂತರ ಅದು 
ಪೂರ್ವಕ್ಕೆ ಹರಡುತ್ತಹೋಯಿತು. 

ಹರಪ್ಪ ಸಂಸ್ಕೃತಿಯು ಸಿಂಧೂನದಿಯ ಕೊಳ್ಳದಲ್ಲಿ ರೂಪ ತಳೆದು ಬೆಳಗಿತು. 
ಶಾಲೀವಾಹನರ ಕಾಲದಲ್ಲಿ ಆಂಧ್ರದ ಕೃಷ್ಣಾ,ಗೋದಾವರಿ , ಪ್ರದೇಶಗಳಲ್ಲಿ ನಗರ, ಬಂದರುಗಳು 
ತಲೆಯೆತ್ತಿದವು. 

ಈಗ ಕೂಲಂಕಷವಾಗಿ ಕೃಷಿಯ ಚರಿತ್ರೆಗೆ ಬರೋಣ. ಎರಡನೆಯ ಹಿಮಾಲಯಕ್ಕೆ 
ಅಂದರೆ ಕ್ರಿ. ಪೂ . 2,50 ,000ದ ಸುತ್ತಿಗೆ ಸೇರಿದಂತೆ ಮಾನವ ಜೀವನದ ಕೆಲವು ಕುರುಹುಗಳು 
ದೊರೆತಿವೆ. ಆದಿಮಾನವ ಚಕ್ಕೆಗಳನ್ನು ,ಕಚ್ಚು ಮಾಡಿದ ಕಲ್ಲುಗಳನ್ನು ಬೇಟೆಗಾಗಿಯೂ ಹಾಗೂ 
ಕತ್ತರಿಸುವುದಕ್ಕೆ, ತುಂಡರಿಸುವುದಕ್ಕೆ ಮುಂತಾದ ಕೆಲಸಗಳಿಗಾಗಿ ಬಳಸುತ್ತಿದ್ದ. ಆಗ ಮನುಷ್ಯನ 
ಅಗತ್ಯವಾದಷ್ಟು ಆಹಾರವನ್ನು ಕಾಡುಗಳಲ್ಲಿ ಅಲೆದೋ , ಕೂಡಿಸಿಯೋ ಅಥವಾ 
ಬೇಟೆಯಾಡಿಯೋ ಗಳಿಸುತ್ತಿದ್ದ. ಕೃಷಿ, ವಾಸದ ಮನೆ ಇದ್ಯಾವುದೂ ಇರಲಿಲ್ಲ. ಕ್ರಿ. ಪೂ . 
ಸುಮಾರು ೨೦೦೦ರದವರೆಗೆ ಕಾಲ ಹೀಗೆಉರುಳಿತು. ಗೆಡ್ಡೆ ಗೆಣಸುಗಳನ್ನು , ಹಣ್ಣುಗಳನ್ನು ತಿಂದು 
ಜೀವಿಸುತ್ತಿದ್ದ. ಮಾನವರ ಸಮುದಾಯಗಳ ಪ್ರಸ್ತಾಪ ಪುರಾಣಗಳಲ್ಲಿದೆ. ಹಳೆಯ ಶಿಲಾಯುಗದ 
ಮೊದಲ ಭಾಗದಲ್ಲಿ, ಮನುಷ್ಯ ಆಹಾರ ಸಂಗ್ರಹಣೆ ಹಾಗೂ ಬೇಟೆಗಳಿಂದಲೇ ಜೀವಿಸುತ್ತಿದ್ದ. 
ಇತ್ತೀಚಿನವರಿಗೂ ಬೆಟ್ಟಗುಡ್ಡಗಳಲ್ಲಿ, ಗುಹೆಗಳಲ್ಲಿ ಹಾಗೆ ಜೀವಿಸುವವರು ಇದ್ದರು. 


ಕೆಳಹಂತದ ಶಿಲಾಯುಗ 

- ಕೆಳಹಂತದ ಶಿಲಾಯುಗದ ಮುಖ್ಯ ಶಿಲಾಯುಧಗಳು ಕಲ್ಲಿನಿಂದ ಮಾಡಿದ 
ಕೈಗೊಡಲಿ, ಕಡಿಗ ಮತ್ತು ಮಚ್ಚುಗತ್ತಿ, ತುಂಡರಿಸುವುದಕ್ಕೆ , ಅಗೆಯುವುದಕ್ಕೆ ಹಾಗೂ ಚರ್ಮ 
ಸುಲಿಯುವುದಕ್ಕೆ ಈ ಆಯುಧಗಳನ್ನು ಬಳಸುತ್ತಿದ್ದರು. 
ಮಧ್ಯ ಶಿಲಾಯುಗ 


- 96 


ಮಧ್ಯ ಶಿಲಾಯುಗದ ಆಯುಧಗಳು ಕಲ್ಲು ಚಕ್ಕೆಗಳಿಂದ ಮಾಡಿದಂಥವು. 
ಅವಾವುವೆಂದರೆ ಚಕ್ಕೆಗಳಿಂದ ಮಾಡಿದ ಅಲಗುಗಳು, ಮೊನೆಗಳು , ಬೈರಿಗೆಗಳು ಮತ್ತು 
ಹೆರೆಗತ್ತಿಗಳು. ಮಧ್ಯಶಿಲಾಯುಗದ ಕಾಲದ ಉರಟುಗಲ್ಲುಗಳೂ ದೊರೆತಿವೆ. ಶಿಲಾಯುಗದ 
ನಿವೇಶನಗಳು ಬೆಟ್ಟಗಳ ತಪ್ಪಲುಗಳಲ್ಲಿ ನದಿಗಳ ಕಣಿವೆಗಳಲ್ಲಿ ಕಂಡು ಬಂದಿವೆ. ಅಂದರೆ ಸಿಂಧು 
ಮತ್ತು ಗಂಗಾ ನದಿಗಳ ಮೆಕ್ಕಲು ಮಣ್ಣಿನ ಬಯಲುಗಳಲ್ಲಿ ಶಿಲಾಯುಗದ ನಿವೇಶನಗಳು 
ಕಂಡು ಬಂದಿವೆ. 


ಸೂಕ್ಷ್ಮಶಿಲಾಯುಗ 

ಸೂಕ್ಷ್ಮ ಶಿಲಾಯುಗದ ಜನರು ಬೇಟೆ ಹಾಗೂ ಪಶು ಪಾಲನೆಗಳಿಂದ ಜೀವನ 
ನಡೆಸುತ್ತಿದ್ದರು. ಹಳೇ ಮತ್ತು ಸೂಕ್ಷ್ಮಶಿಲಾಯುಗದ ಜನರು ಚಿತ್ರಗಳನ್ನು ಅಂದರೆ ಹಕ್ಕಿಗಳ , 
ಪ್ರಾಣಿಗಳ ಚಿತ್ರಗಳನ್ನು ಬಿಡಿಸುತ್ತಿದ್ದರು. ಈ ಹಕ್ಕಿ ಹಾಗೂ ಪ್ರಾಣಿಗಳು ಅವರ ಬೇಟೆಗೆ ಒದಗಿ 
ಆಹಾರ ಒದಗಿಸಿಕೊಡುತ್ತಿದ್ದಂತವು. 


ನವಶಿಲಾಯುಗ 

ನವಶಿಲಾಯುಗದ ಕಾಲ ಅಂದರೆ , ಕ್ರಿ. ಪೂ . 7000ರಲ್ಲಿ, ಭಾರತದಲ್ಲಿ ಕಲ್ಲು 
ಕೊಡಲಿಗಳು ದೇಶದ ಬೆಟ್ಟ ಸೀಮೆಗಳಲ್ಲಿ ದೊರೆತಿವೆ. ಕಾಶ್ಮೀರದ ನವಶಿಲಾಯುಗ 
ಸಂಸ್ಕೃತಿಯು ವಾಸದ ಗುಹೆಗಳು, ಪಿಂಗಾಣಿ ವಸ್ತುಗಳು ಮತ್ತು ಹಲವು ರೀತಿಯ ಮೂಳೆ 
ಹಾಗೂ ಕಲ್ಲಿನ ಆಯುಧಗಳನ್ನು ಪಡೆದಿದ್ದು ವಿಶಿಷ್ಟ ಸಂಸ್ಕೃತಿಯನ್ನು ಹೊಂದಿದೆ. ಇಲ್ಲಿಯ 
ಜನರಿಗೆ ಮೀನುಗಾರಿಕೆ, ಬೇಟೆ ಪ್ರಮುಖ ಜೀವನೋಪಾಯ ಗಳಾಗಿದ್ದವು ಮತ್ತು ಕೃಷಿ, 
ಪಶುಪಾಲನೆ ಮುಖ್ಯ ವೃತ್ತಿಗಳಾಗಿದ್ದವು. 

ಗೋದಾವರಿ ದಕ್ಷಿಣ ತೀರದಲ್ಲಿ ದನ, ಕುರಿ , ಮೇಕೆಗಳನ್ನು ಸಾಕುತ್ತಿದ್ದರು. ಧಾನ್ಯ 
ಉತ್ಪಾದನೆ ಇವರಿಗೆ ಗೊತ್ತಿತ್ತು. ಬೀಸೋ ಕಲ್ಲಿನಿಂದ ಹಿಟ್ಟು ಮಾಡುತ್ತಿದ್ದರು. ಕ್ರಿ. ಪೂ . 6000 ದಲ್ಲಿ 
ಭತ್ತದ ಕೃಷಿ ಅಲಹಾಬಾದ್‌ನಲ್ಲಿ ಆಯಿತು. 

- ನವಶಿಲಾಯುಗದ ಜನರೇ ಮೊದಮೊದಲು ಕೃಷಿಕರು . ನೆಲವನ್ನು ಕಲ್ಲು, ಪಿಕಾಸಿ , 
ಹಾರೆಗಳಿಂದ ಹದಗೊಳಿಸುತ್ತಿದ್ದರು. ಆಗಿನ ಕೃಷಿಕರು ಒಂದೇ ಜಾಗದಲ್ಲಿ ಸ್ಥಿರವಾಗಿ 
ನೆಲೆಸಿದ್ದರು. ರಾಗಿ, ಹುರುಳಿಗೋಧಿ, ಹತ್ತಿಗಳನ್ನು ಬೆಳೆಯುತ್ತಿದ್ದರು. 

ನವಶಿಲಾಯುಗದ ಜನರು ಧಾನ್ಯಗಳ ಕೃಷಿ ಮತ್ತು ಪಶುಪಾಲನೆ ಕೈಗೊಂಡಿದ್ದ 
ಕಾರಣ ಆಹಾರ ಸಂಗ್ರಹಣೆಗೂ , ಅಡಿಗೆಗೂ ನೀರು ತರುವುದಕ್ಕೂ ಪಾತ್ರೆಗಳ ಅಗತ್ಯ ಹುಟ್ಟಿತು. 
ಆದ್ದರಿಂದ, ಈ ಹಂತದಲ್ಲಿ ಮೊದಮೊದಲಿಗೆ ಮಡಕೆಗಳು ಕಂಡು ಬಂದವು. ಮೊದಲು 


ಮಡಕೆಗಳನ್ನು ಕೈಯಲ್ಲೇ ಮಾಡುತ್ತಿದ್ದು ಕ್ರಮೇಣ ಚಕ್ರಗಳಲ್ಲಿ ಮಾಡುವುದನ್ನು ಕಲಿತರು. 

ನವಶಿಲಾಯುಗದ ಕಾಲದಲ್ಲಿ ಅಕ್ಕಿ, ಗೋಧಿ, ಬಾರ್ಲಿ ಮುಂತಾದವುಗಳ ಕೃಷಿ 
ಪ್ರಾರಂಭವಾಗಿ ಜನ ನಾಗರಿಕರ ಹೊಸ್ತಿಲಿಗೆ ಬಂದಂತಾಯಿತು. ಹಾಗೂ ತಾವು ಬದುಕಲು 
ಅಗತ್ಯವಾದಷ್ಟು ಮಾತ್ರ ಅವರು ಉತ್ಪಾದಿಸಲು ಸಾಧ್ಯವಾಗುತ್ತಿತ್ತು. ನವಶಿಲಾಯುಗದ ಕೊನೆ 
ವೇಳೆಗೆ ಲೋಹಗಳ ಪರಿಚಯವಾಗಿ, ಮನುಷ್ಯ ಬಳಸಿದ ಲೋಹತಾಮ್ರ (ಕ್ರಿ. ಪೂ . 1400 
ಕ್ರಿ. ಪೂ . 700 ) ತಾಮ್ರದಿಂದ ಹಲ್ಲೆ,ಕೊಡಲಿಗಳ ತಯಾರಿಕೆಯಾಯಿತು. 


ತಾಮ್ರಶಿಲಾಯುಗ 

ತಾಮ್ರಶಿಲಾಯುಗದ ಜನರು ಪಶುಪಾಲನೆ ಮಾಡುತ್ತಿದ್ದರು. ಕೃಷಿಯನ್ನು 
ಅರಿತಿದ್ದರು. ಹಸುಗಳು, ಕುರಿ - ಮೇಕೆಗಳು, ಹಂದಿಗಳು ಮತ್ತು ಎಮ್ಮೆಗಳನ್ನು ಸಾಕುತ್ತಿದ್ದರು. 
ಜಿಂಕೆಯನ್ನು ಬೇಟೆಯಾಡುತ್ತಿದ್ದರು. ದೊರೆತಿರುವ ಅವಶೇಷಗಳಲ್ಲಿ ಕುದುರೆ, ಕತ್ತೆ ಅಥವಾ 
ಕಾಡುಕತ್ತೆಯದು ಎಂದು ಗುರುತಿಸಬಹುದು. ದನದ ಮಾಂಸ ಬಳಕೆಯಿತ್ತಾದರೂ , ಹಂದಿ 
ಮಾಂಸ ಅಷ್ಟಾಗಿ ತಿನ್ನುತ್ತಿರಲಿಲ್ಲ. ಗೋಧಿ, ಭತ್ತ, ಜೋಳ, ಕೇಸರ ಬೇಳೆ, ಉದ್ದು, ಹೆಸರು 
ಮುಂತಾದ ಧಾನ್ಯ ಹಾಗೂ ಕಾಳುಗಳನ್ನು ಬೆಳೆಯುತ್ತಿದ್ದರು. ಅವರು ಬೋರೆಹಣ್ಣು ಮತ್ತು 
ಅಗಸೆ ಬೀಜಗಳನ್ನು ಬಳಸುತ್ತಿದ್ದರು. ಹತ್ತಿ, ರಾಗಿ ,ಜೋಳದ ಕೃಷಿಕೂಡ ಮಾಡುತ್ತಿದ್ದರು. ಅನ್ನ 
ಮತ್ತು ಮೀನುಅವರ ಪ್ರಮುಖ ಆಹಾರಗಳಾಗಿದ್ದವೆಂದು ಹೇಳಬಹುದು. 

ಸುಟ್ಟ ಇಟ್ಟಿಗೆ ಮನೆಗಳಲ್ಲಿ ವಾಸಮಾಡುತ್ತಿದ್ದರು. ಧಾನ್ಯ ಶೇಖರಣೆಗೆ 
ಉಪಯೋಗಿಸುತ್ತಿದ್ದ ಕಣಜ ಕಂಡು ಬಂದಿದೆ. ತಾಮ್ರಶಿಲಾಯುಗದ ಜನ ಪಶುಪಾಲನೆ 
ಮಾಡುತ್ತಿದ್ದರು. ಪಶುಗಳ ಮಾಂಸ ಬಳಸುತ್ತಿದ್ದರೇ ಹೊರತು, ಹಾಲು ಕರೆಯುತ್ತಿರಲಿಲ್ಲ ಮತ್ತು 
ಬೆಣ್ಣೆ, ತುಪ್ಪ ತಯಾರಿಸುತ್ತಿರಲಿಲ್ಲ. ಅಡವಿಯಲ್ಲಿ ಒಂದು ಜಾಗ ಆಯ್ತು, ಮರ ಗಿಡ ಪೊದೆ 
ಸುಟ್ಟು ಬಂದ ಬೂದಿಯಲ್ಲಿ ಧಾನ್ಯ ಬೆಳೆಯುತ್ತಿದ್ದರು. 

- ಭಾರತದಲ್ಲಿ ನಾಗರಿಕತೆಯ ಅಂಶಗಳು ಮೊಟ್ಟ ಮೊದಲ ಬಾರಿಗೆ 
ಕಂಡುಬಂದುದು ಸಿಂಧು ಕೊಳದಲ್ಲಿ ಗಂಗಾ ಯಮುನಾ ಬಯಲಿನಲ್ಲಿ ದೊರೆತಿರುವ 
ತಾಮ್ರದ ಉಪಕರಣಗಳೆಂದರೆ ಉಂಗುರಗಳು , ಕೊಡಲಿ, ಕತ್ತಿ, ಈಟಿಗಾಳ ಅಥವಾ ಮೀನು 
ಭರ್ಚಿ, ಈಟಿ ಮೊನೆಗಳು ಮುಂತಾದವು. 


ಹರಪ್ಪ ಸಂಸ್ಕೃತಿ ಕಂಚುಯುಗದ ನಾಗರಿಕತೆ (ಕ್ರಿ. ಪೂ . 2500ರಿಂದ ಕ್ರಿ. ಪೂ . 
1800) 

ಈಗ ಸಿಂಧು ಪ್ರದೇಶದಲ್ಲಿ ಮಳೆ ಕಮ್ಮಿ ನೆಲ ಫಲವತ್ತಿಲ್ಲ, ಆದರೆ ಕ್ರಿಪೂ 4ನೇ 


98 


ಶತಮಾನದಲ್ಲಿ ಅಲೆಕ್ಸಾಂಡರನ ಕಾಲದ ಒಬ್ಧ ಇತಿಹಾಸಕಾರ ಆ ಪ್ರದೇಶ ದೇಶದ ಸಮೃದ್ಧ 
ಭಾಗಗಳಲ್ಲೊಂದಾಗಿತ್ತು ಎಂದು ಹೇಳಿದ್ದಾನೆ. ಪ್ರಾಚೀನ ಕಾಲದಲ್ಲಿ ಅಲ್ಲಿ ಸಸ್ಯ ಸಂಪತ್ತು 
ವಿಪುಲವಾಗಿದ್ದು, ಒಳ್ಳೆ ಮಳೆಯಾಗುತ್ತಿತ್ತು. ಇಟ್ಟಿಗೆ ಸುಡಲು ಉರುವಲು, ಕಟ್ಟಿಗೆಗಳಿಗೆ ಮರ, 
ಕೃಷಿ ವಿಸ್ತರಣೆ ಮುಂತಾದವಕ್ಕೆ ಪ್ರಕೃತಿ ಸಸ್ಯ ಸಂಪತ್ತು ನಾಶವಾಯಿತು. ಅಲ್ಲದೆ ಆ ಕಾಲದಲ್ಲಿ 
ಸಿಂಧು ನದಿ ಪ್ರತಿವರ್ಷವೂ ಮೆಕ್ಕಲು ಮಣ್ಣು ತಂದು ಹರಡುತ್ತಿತ್ತು . ನವೆಂಬರ್‌ನಲ್ಲಿ ನೆರೆ ಹಿಂದೆ 
ಸರಿದಾಗ ನದಿ ಬಯಲಿನಲ್ಲಿ ಜನ ಬಿತ್ತುತ್ತಿದ್ದರು. ಮತ್ತೆ ನೆರೆ ಬರುವಷ್ಟರಲ್ಲಿ ಅಂದರೆ ಏಪ್ರಿಲ್ 
ವೇಳೆಗೆಗೋಧಿ, ಬಾರ್ಲಿಗಳನ್ನು ಕೊಯ್ದು ಮಾಡುತ್ತಿದ್ದರು. ಹರಪ್ಪನ್ನರು ಮರದ ನೇಗಿಲನ್ನು 
ಬಳಸುತ್ತಿದ್ದಿರಬಹುದು. ಕೊಯ್ಯಲು ಕುಡುಗೋಲುಗಳ ಬಳಕೆಯಾಗುತ್ತಿದ್ದವು. 
ಸಂತುಷ್ಟರಾಗುವಷ್ಟು ಧಾನ್ಯ ಬೆಳೆಯುತ್ತಿದ್ದರು. ಸಿಂಧು ಜನ ಗೋಧಿ, ಬಾರ್ಲಿ, ರೈ , 
ಬಟಾಣಿಗಳನ್ನು ಬೆಳೆಯುತ್ತಿದ್ದರು. ಎಳ್ಳು, ಸಾಸುವೆಗಳನ್ನು ಬೆಳೆಯುತ್ತಿದ್ದರು. ಆಹಾರ 
ಧಾನ್ಯಗಳನ್ನು ಕಣಜದಲ್ಲಿ ಸಂಗ್ರಹಿಸಿಡುತ್ತಿದ್ದರು. ಬಹುಶಃ ತೆರಿಗೆಗಳು ಧಾನ್ಯ ರೂಪದಲ್ಲಿ 
ಸಲ್ಲಿಸಲ್ಪಡುತ್ತಿದ್ದು, ಸಂಬಳ ಹಾಗೂ ಕೂಲಿಗಳು ಅದೇ ರೂಪದಲ್ಲಿ ನೀಡಲ್ಪಡುತ್ತಿದ್ದವು. ಸಿಂಧು 
ಜನ ಹತ್ತಿ ಬೆಳೆದವರಲ್ಲಿ ಮೊಟ್ಟಮೊದಲಿಗರಲ್ಲಿ ಸೇರುತ್ತಾರೆ . 

ಹಸು, ಎತ್ತುಗಳು, ಎಮ್ಮೆಗಳು, ಕುರಿಮೇಕೆಗಳು ಹಾಗೂ ಹಂದಿಗಳನ್ನು 
ಪಳಗಿಸಿಕೊಂಡಿದ್ದರು. ಡುಬ್ದುಗೂಳಿ ಇವರಿಗೆ ಪ್ರಿಯವಾದ ಪ್ರಾಣಿ. ನಾಯಿ ಬೆಕ್ಕುಗಳನ್ನು 
ಸಾಕುತ್ತಿದ್ದರು. ಸಾಗಿಸಲು ಕತ್ತೆ, ಒಂಟೆಗಳನ್ನು ಬಳಸುತ್ತಿದ್ದರು. ಸಿಂಧು ಸಂಸ್ಕೃತಿಯಲ್ಲಿ 
ಕುದುರೆಗಳ ಬಳಕೆ ಬರಲಿಲ್ಲ. ಆನೆ, ಪ್ಲೇಂಡಾಮೃಗಗಳ ಪರಿಚಯವಿತ್ತು. 
- ಹರಪ್ಪನ್ನರು ಬಹಳಷ್ಟು ಕಲ್ಲಿನ ಹತಾರಗಳು ಹಾಗೂ ಆಯುಧಗಳನ್ನು 
ಬಳಸುತ್ತಿದ್ದರಾದರೂ , ಕಂಚಿನ ಲೋಹಗಾರಿಕೆ ಮತ್ತು ಬಳಕೆ ಅವರಿಗೆ ತಿಳಿದಿತ್ತು. ತಾಮ್ರ ಮತ್ತು 
ತವರುಗಳನ್ನು ಮಿಶ್ರಮಾಡಿ ಕಂಚನ್ನು ತಯಾರಿಸುವುದು ಗೊತ್ತಿದ್ದರೂ ಹರಪ್ಪನ್ನರಿಗೆ ಅವು 
ಸುಲಭವಾಗಿ ದೊರೆಯುತ್ತಿರಲಿಲ್ಲ. ತವರವನ್ನು ಆಫ್‌ಘಾನಿ ಸ್ತಾನದಿಂದ ತರಬೇಕಾಗಿತ್ತು. 
ಅವರ ಕಂಚಿನಲ್ಲಿ ತವರದ ಪ್ರಮಾಣ ಕಡಿಮೆ . ವಿಗ್ರಹಗಳು ಪಾತ್ರೆಗಳಲ್ಲದೆ ಕೊಡಲಿ, ಗರಗಸ, 
ಚಾಕು ಹಾಗೂ ಈಟಿಗಳು ತಯಾರಾಗುತ್ತಿದ್ದವು. ಹತ್ತಿ ಮತ್ತು ಉಣ್ಣೆ ಬಟ್ಟೆಯ ನೇಕಾರರಿದ್ದರು. 
ಕುಂಬಾರನ ಚಕ್ರ ಅವರಲ್ಲಿ ಬಹುವಾಗಿ ಬಳಕೆಯಾಗುತ್ತಿತ್ತು. 
ಆರ್ಯರು (ಕ್ರಿ. ಪೂ . 1500ಕ್ಕೂ ಸ್ವಲ್ಪ ಮುಂದಾಗಿ) 

ಆರ್ಯರ ಆರಂಭಕಾಲದ ಜೀವನದಲ್ಲಿ ಕೃಷಿಗೆ ಕಡಿಮೆ ಪ್ರಾಧಾನ್ಯ ದೊರೆತಿತ್ತು. 
ಅವರು ಅಲೆಮಾರಿ ಜೀವನ ನಡೆಸುತ್ತಿದ್ದ ಕಾರಣ ಅಳಿಯದೆ ಉಳಿಯುವಂಥ 
ಅವಶೇಷಗಳನ್ನೇನೂ ಬಿಟ್ಟು ಹೋಗಿಲ್ಲ. ಅವರಿಗೆ ಹಲವಾರು ಪ್ರಾಣಿಗಳ 
ಪರಿಚಯವಿತ್ತಾದರೂ , ಅವರ ಜೀವನದಲ್ಲಿ ಮಹತ್ತರ ಪಾತ್ರವಹಿಸಿದ ಪ್ರಾಣಿ ಎಂದರೆ ಕುದುರೆ. 


99 
ಅವರು ಹಿಡಿಗಳಿದ್ದ ಕೊಡಲಿ ಬಳಸುತ್ತಿದ್ದರು. ಅವರಿದ್ದ ಮೊದಲ ಪ್ರದೇಶ ಸಪ್ತ ಸಿಂಧುದೇಶ 
ಎಂದು ಕರೆಯಲ್ಪಡುವ ಏಳುನದಿಗಳು ಹರಿಯುವ ಪ್ರದೇಶ. ಅವರಿಗೆ ಕೃಷಿಯ ಬಗ್ಗೆ ಉತ್ತಮ 
ತಿಳಿವಳಿಕೆ ಇತ್ತು. ಬಿತ್ತನೆ,ಕೊಯ್ದು, ಕಣ ಮಾಡುವುದು ಹೀಗೆ ಕೃಷಿಯ ಕೆಲವು ಹಂತಗಳು, 
ಅವುಗಳ ಕಾಲ ಇವೆಲ್ಲಾ ಅವರಿಗೆ ತಿಳಿದಿತ್ತು. ಲೋಹಗಾರಿಕೆ ಅವರಿಗೆ ತಿಳಿದಿತ್ತು. 


ಕಬ್ಬಿಣ ಹಂತದ ಸಂಸ್ಕೃತಿ ಹಾಗೂ ಉತ್ತರ ವೇದಕಾಲ (ಕ್ರಿ. ಪೂ . 1000ದಿಂದ 
ಈಚೆಗೆ) 

ಕಬ್ಬಿಣದಿಂದ ಮಾಡಿದ ಬಾಣ , ಈಟಿ ಮೊನೆಗಳು ಸಾಮಾನ್ಯವಾಗಿ 
ಬಳಕೆಯಲ್ಲಿದ್ದವು. ಕಬ್ಬಿಣದಕೊಡಲಿಯಿಂದ ಗಂಗಾಬಯಲಿನ ಮೇಲುಭಾಗದ ಕಾಡುಗಳನ್ನು 
ಕಡಿದಿದ್ದರಬಹುದು. ಉತ್ತರ ವೇದಕಾಲದ ಜನರ ಅತ್ಯಂತ ಪ್ರಮುಖ ಜೀವನೋಪಾಯ 
ಕೃಷಿಯೇ ಆಗಿತ್ತು. ಮರದ ನೇಗಿಲಿನಿಂದ ಉಳುಮೆ ಜರುಗುತ್ತಿತ್ತು. ದನಗಳನ್ನು ಮಾಂಸಕ್ಕಾಗಿ 
ವಧಿಸಲ್ಪಟ್ಟ ಕಾರಣ ಕೃಷಿಗೆ ಅಗತ್ಯವಾದಷ್ಟು ಎತ್ತುಗಳು ದೊರೆಯುತ್ತಿರಲಿಲ್ಲ . ಬಾರ್ಲಿಯನ್ನು 
ಬಳಸುವುದು ಮುಂದುವರಿಯಿ ತಾದರೂ ಈ ಕಾಲದಲ್ಲಿ ಭತ್ತ ಮತ್ತು ಗೋಧಿಗಳು ಪ್ರಮುಖ 
ಬೆಳೆಗಳಾದವು. ನಡುಬಯಲಿನಲ್ಲಿ ವೈದಿಕ ಜನರು ಅಕ್ಕಿಯ ಪರಿಚಯ ಪಡೆದರು. ಹಲವಾರು 
ತರಕಾರಿಗಳನ್ನು ಉತ್ತರ ವೈದಿಕ ಜನ ಬೆಳೆಸುತ್ತಿದ್ದರು. ಕುಂಬಾರಿಕೆ , ಕಮ್ಮಾರಿಕೆ, ಮರಗೆಲಸ 
ಪ್ರಗತಿ ಸಾಧಿಸಿದವು. 


ವೇದೋತ್ತರ ಕಾಲ 

ವೈಶ್ಯರು ಕೃಷಿ, ಪಶುಪಾಲನೆಯಲ್ಲಿ ತೊಡಗಿದ್ದರು. ಶೂದ್ರರು ಕೃಷಿ ಆಳುಗಳಾಗಿ 
ಕೆಲಸ ಮಾಡುತ್ತಿದ್ದರು. ಜೈನ ಮತದಲ್ಲಿ ಕೃಷಿಗೆ ನಿಷೇಧವಿತ್ತು. ಬೌದ್ಧಮತದಲ್ಲಿ ಕಬ್ಬಿಣದ 
ನೇಗಿಲಿನಿಂದ ಕೃಷಿ ನಡೆಯುತ್ತಿತ್ತು. 


ಬೌದ್ಧಕಾಲೀನ ರಾಜ್ಯ 

- ಕೃಷಿಕರು ಪಟ್ಟಣ ವಾಸಿಗರಿಗೆ ಆಹಾರ ಒದಗಿಸಬೇಕಿತ್ತು. ನಗರವಾಸಿ 
ಕಸುಬುದಾರರು, ವರ್ತಕರು, ಬಟ್ಟೆ, ಹತಾರ ಒದಗಿಸುತ್ತಿದ್ದರು. ಹಳ್ಳಿಯ ಭೂಮಿಯನ್ನು 
ಬೇಸಾಯದ ಹೊಲಗಳಾಗಿ ವಿಂಗಡಿಸಿ, ಕುಟುಂಬಗಳಿಗೆ ವಹಿಸ ಲಾಗುತ್ತಿತ್ತು. ಪ್ರತಿಯೊಂದು 
ಕುಟುಂಬವೂ ತನ್ನ ಸದಸ್ಯರು ಅಥವಾ ಅಗತ್ಯ ಬಿದ್ದಾಗ ಕೃಷಿ ಕಾರ್ಮಿಕರ ನೆರವುಗಳಿಂದ ತನ್ನ 
ಕೃಷಿ ನಡೆಸುತ್ತಿತ್ತು. ಎಲ್ಲರೂ ಒಟ್ಟಾಗಿ ಹಳ್ಳಿ ಯಜಮಾನನ ಮುಖಂಡತ್ವದಲ್ಲಿ ನೀರಾವರಿ 
ಕಾಲುವೆ ನಿರ್ಮಿಸುತ್ತಿದ್ದರು. ರೈತ ತನ್ನ ಉತ್ಪಾದನೆಯ ಆರನೇ ಒಂದು ಭಾಗವನ್ನು 


100 


ಕಂದಾಯವಾಗಿ ನೀಡಬೇಕಾಗಿತ್ತು. ರಾಜ ಮತ್ತು ರೈತರ ನಡುವೆ ಮಧ್ಯವರ್ತಿ 
ಜಮೀನುದಾರರಿರಲಿಲ್ಲ . ವಿಶಾಲವಾದ ಕೃಷಿಕ್ಷೇತ್ರಗಳನ್ನು ಜೀತದಾರರು ಅಥವಾ ಗುಲಾಮರು 
ಮತ್ತು ಕೃಷಿ ಕಾರ್ಮಿಕರಿಂದ ಮಾಡಿಸಿ ಕೃಷಿ ಮಾಡುತ್ತಿದ್ದುದಾಗಿ ತಿಳಿದುಬರುತ್ತದೆ. ಅಕ್ಕಿ ಆ 
ಕಾಲದಲ್ಲಿ ಪ್ರಮುಖ ಆಹಾರ ಧಾನ್ಯವಾಗಿತ್ತು. ಜೊತೆಗೆ ರೈತರು ಬಾರ್ಲಿ , ದ್ವಿದಳ ಧಾನ್ಯಗಳು 
ಸಾಸಿವೆ, ನವಣೆ, ಹತ್ತಿ ಹಾಗೂ ಕಲ್ಲುಗಳನ್ನು ಬೆಳೆಸುತ್ತಿದ್ದರು. 


ಕೃಷಿ ನೀತಿ : ಹೊಸಭೂಮಿ ಕೃಷಿಗೆ ಅಳವಡಿಸಬಹುದಿತ್ತು. ನಾಲ್ಕನೇ ಒಂದರಿಂದ ಆರನೇ 
ಒಂದು ಭಾಗ ರಾಜಾದಾಯ ಅಗತ್ಯವಿದ್ದಲ್ಲಿ ರೈತರು ಹೆಚ್ಚಿಗೆ ಬೆಳೆಸಬೇಕಾಗಿತ್ತು. ನಗರಗಳಿಗೆ 
ಮಾರಾಟಕ್ಕೆ ತರುವ ಸರಕುಗಳ ಮೇಲೆ ನಗರದ್ವಾರದಲ್ಲಿ ಸುಂಕವಿತ್ತು. ಕೃಷಿಗೆ 
ಮೇಲಾಧಿಕಾರಿಗಳಿದ್ದರು. ಸರ್ಕಾರದಿಂದ ಕೃಷಿ ಬಳಕೆಗೆ ನೀರು ಸರಬರಾಜು ನಿಯಂತ್ರಣವಿತ್ತು. 
ಅಧಿಕಾರಿಗಳು, ಜಮೀನುಗಳನ್ನು ಅಳೆದು ಕಾಲುವೆಗಳನ್ನು ಪರೀಕ್ಷೆ ಮಾಡುತ್ತಿದ್ದರು. 
ಗ್ರಾಮಾಂತರಗಳಲ್ಲಿ ಉಗ್ರಾಣಗಳಿದ್ದು, ರೈತರಿಂದ ಬಂದ ಧಾನ್ಯ ರೂಪ ಕಂದಾಯವನ್ನು 
ಕ್ಷಾಮ , ನೆರೆಹಾವಳಿ ಬಂದ ಭಾಗದಲ್ಲಿ ಹಂಚಲಾಗುತ್ತಿತ್ತು. 


ಶಾತವಾಹನರು (ಕ್ರಿ.ಶ. 106 - 130) 

ಶಾತವಾಹನರ ಕಾಲದಲ್ಲಿ ಗುದ್ದಲಿಗಳ ಆಕಾರದಲ್ಲಿ ಹೆಚ್ಚು ಮಾರ್ಪಾಡು ಕಂಡು 
ಬಂದಿಲ್ಲ. ಆದರೆ , ಹಿಡಿಗಳು ಭದ್ರವಾಗಿದ್ದವು, ದಖನ್ನರು ಭತ್ತದ ನಾಟಿ ತಿಳಿದಿದ್ದರು. 
ದಖನ್ನಿನಲ್ಲಿ ಹತ್ತಿಯನ್ನು ಬೆಳೆಸುತ್ತಿದ್ದರು. ಬ್ರಾಹ್ಮಣರಿಗೆ ಭೂಮಿಯ ಮಾನ್ಯ ನೀಡಿದವರಲ್ಲಿ 
ಶಾತವಾಹನರು ಮೊದಲಿಗರು. 


ಬೃಹತ್ ಶಿಲಾಸಮಾಧಿ ಜನರು (ಕ್ರಿ. ಪೂ . 300) 

ಬೃಹತ್ ಶಿಲಾಸಮಾಧಿ ಜನರು ಭತ್ತದ ನಾಟಿ ಕಲಿತರು. 


ಚೋಳ- ಪಾಂಡ್ಯ 

ಚೋಳ ಮತ್ತು ಪಾಂಡ್ಯರ ಕಾಲದಲ್ಲಿ ಮಸ್ಲಿನ್ ಮತ್ತು ರೇಷ್ಮೆ ಬಟ್ಟೆ 
ತಯಾರಿಕೆಯಾಗುತ್ತಿತ್ತು. ಅಕ್ಕಿ, ಶುಂಠಿ, ದಾಲ್ಲಿ ವ್ಯಾಪಾರ ನಡೆಯುತ್ತಿತ್ತು. 


101 


ಮೌರ್ಯೊತ್ತರ ಕಾಲ 

ಈ ಕಾಲದಲ್ಲಿ ಗಾಣವು ಬಳಕೆಗೆ ಬಂದು ಎಣ್ಣೆಯ ಉತ್ಪಾದನೆ ಏರಿಕೆಯಾಯಿತು. 
ಬಟ್ಟೆಗೆ ಬಣ್ಣ ಹಾಕುತ್ತಿದ್ದರು. ಸಂಬಾರ ಪದಾರ್ಥಗಳ ರಫ್ತು ಆಗುತ್ತಿತ್ತು. 


ಗುಪ್ತರ ಸಾಮ್ರಾಜ್ಯ (ಕ್ರಿ.ಶ. 335 -455 ) 

ಗುಪ್ತರ ಕಾಲದಲ್ಲಿ ಭೂಮಿಯ ಮೇಲಿನ ಕಂದಾಯ ಏರಿಸಲಾಯಿತು. 
ಉತ್ಪಾದನೆಯ ಆರನೇ ಒಂದು ಭಾಗ ರಾಜಾದಾಯ ಆಗಿತ್ತು. ಕರ್ತವ್ಯದ ನಿರ್ವಹಣೆಗೆ 
ರೈತರಲ್ಲಿಗೆ ಬರುವ ಅಧಿಕಾರಿಗಳಿಗೆ ಪ್ರಾಣಿ, ಧಾನ್ಯ , ಪೀಠೋಪಕರಗಳನ್ನು ಒದಗಿಸಬೇಕಿತ್ತು. 
ರೇಷ್ಮೆ ವೃತ್ತಿ ಶ್ರೇಣಿಗೆ ಬಂದಿತು. ಪುರೋಹಿತರಿಗೆ ಭೂಮಾನ್ಯದಿಂದಾಗಿ ಹೊಸ ಪ್ರದೇಶಗಳಿಗೆ 
ಕೃಷಿ ಹರಡಿಕೆಯಾಯಿತು. 


ಅಂಗಳಿಗೆ ಪ್ರಾಣಿ,ವಾರ ಆಗಿತ್ತು, ಕತ್ರಸಲಾಯಿತು. 


ಪೂರ್ವ 


ಭಾರತ ( ಕ್ರಿ. ಶ. 400 - 700) 


ಪೂರ್ವ ಭಾರತ ಕಾಲದಲ್ಲಿ ಕೃಷಿ ಪದ್ಧತಿ ಸುಧಾರಣೆ ಮತ್ತು ವಿಸ್ತರಣೆಯಾಯಿತು. 


ಪಲ್ಲವ (ಕ್ರಿ.ಶ.600 ನಂತರ ) 

ಪಲ್ಲವರ ಕಾಲದಲ್ಲಿ ಭೂಮಿಯ ಮೇಲಿನ ಕಂದಾಯ ಉತ್ಪಾದನೆಯ ಒಂದು 
ಪಾಲಾಗಿತ್ತು. ಧನಧಾನ್ಯ ರೂಪದಲ್ಲಿ ರಾಜಕಾಣಿಕೆ ಕೇಳಬಹುದಾಗಿತ್ತು. ಒಟ್ಟಾಗಿ ಕೃಷಿ ಕಾರ್ಯ 
ನಿರ್ವಹಣೆಯಾಗುತ್ತಿತ್ತು. ಬ್ರಾಹ್ಮಣರಿಂದ ಉತ್ತಮ ಕೃಷಿ ಕಲಿಕೆಯಾಯಿತು. 

ಹೊಸಕೃಷಿ ಅರ್ಥ ವ್ಯವಸ್ಥೆ ರೂಪುಗೊಂಡಿತು. ಭೂಮಾನ್ಯರು ತಾವೇ ಸ್ವತಃ ಕೃಷಿ 
ಮಾಡಬೇಕಿರಲಿಲ್ಲ.ಕೂಲಿಕಾರರು ಹಳ್ಳಿಯಲ್ಲೇ ನೆಲೆಸಲು ಅವಕಾಶ ಮಾಡಲಾಯಿತು. 

ಭಾರತದ ಕೃಷಿ ನೀತಿ ನಡೆದು ಬಂದ ದಾರಿ 
1880 ,1898,1901 - ಕ್ಷಾಮ ಆಯೋಗಗಳು 
1903 - ನೀರಾವರಿ ಆಯೋಗ 
1884 - ವ್ಯವಸಾಯ ಇಲಾಖೆಗಳ ಸ್ಥಾಪನೆ 
1903 - ಪುಣೆಯಲ್ಲಿ ಕೃಷಿ ಸಂಶೋಧನಾಲಯ ಸ್ಥಾಪನೆ 
1904 - ಕೃಷಿ ಹಣಕಾಸು ಒದಗಿಸಲು ಸಹಕಾರಿ ಉದ್ದರಿ ಸಂಘಗಳ ಕಾಯಿದೆ 
1905 – ಕೇಂದ್ರ ಮತ್ತು ಪ್ರಾಂತ್ಯ ವ್ಯವಸಾಯ ಇಲಾಖೆಗಳ ವಿಸ್ತರಣೆ 


102 
ಅಖಿಲ ಭಾರತ ವ್ಯವಸಾಯ ಬೋರ್ಡ್ಸ್ಥಾಪನೆ 
1906 - ಇಂಪೀರಿಯಲ್ಕೃಷಿ ಸೇವಾ ವ್ಯವಸ್ಥೆ 
ಕೇಂದ್ರ ಕೃಷಿ ಸಂಶೋಧನಾ ಸಂಸ್ಥೆ - ಬಿಹಾರ್, ಪುಣೆ 
1921 - ವ್ಯವಸಾಯ ವಿಷಯ ಪ್ರಾಂತ್ಯ ಸರ್ಕಾರಕ್ಕೆ ವರ್ಗಾವಣೆ 
1929 – ಭಾರತೀಯ ( ಇಂಪೀರಿಯಲ್) ವ್ಯವಸಾಯ ಸಂಶೋಧನಾ ಮಂಡಲಿ ಸ್ಥಾಪನೆ 
1932 – ಹವಾ ವಿಜ್ಞಾನ ವಿಭಾಗ ಸ್ಥಾಪನೆ ( ಪುಣೆ). 
1935 – ರಿಸರ್ವ್ ಬ್ಯಾಂಕ್ ಸ್ಥಾಪನೆ 
ಭಾರತದ ಪ್ರಥಮ ಪಂಚವಾರ್ಷಿಕ ಯೋಜನೆಯಲ್ಲಿ ಶೇ . 32ರಷ್ಟು ಕೃಷಿಗೆ ಮೀಸಲು 
1944 - ಕೇಂದ್ರ ಭತ್ತ ಸಂಶೋಧನಾ ಸಂಸ್ಥೆ, ಒಳನಾಡು ಮೀನುಗಾರಿಕೆ ಸಂಶೋಧನಾಲಯಗಳ 
ಸ್ಥಾಪನೆ 
1964 - ಮೈಸೂರುಕೃಷಿ ವಿಶ್ವವಿದ್ಯಾನಿಲಯ ಸ್ಥಾಪನೆ 

ಹೆಸರುವಾಸಿ ಕೃಷಿ ವಿಜ್ಞಾನಿಗಳು 
ಡಾ|| ಆರ್.ಎಮ್.ಸಿಂಗ್ - ಮಾವು 
ಡಾ|| ಭೀಮ - ದ್ರಾಕ್ಷಿ 
ಪುಷ್ಕರನಾಥ್ - ಆಲೂಗಡ್ಡೆ 
ಡಾ|| ಬಿ.ಪಿ. ಪಾಲ್ - ಗುಲಾಬಿ 
ಡಾ|| ಬಾವಪ್ಪ - ಪ್ಲಾಂಟೇಷನ್ ಬೆಳೆಗಳು ( ಅಡಿಕೆ). 
ಡಾ || ಎಂ .ಎಸ್ . ಸ್ವಾಮಿನಾಥನ್ - ಕೃಷಿ 
ಡಾ| ಜಿ. ರಂಗಸ್ವಾಮಿ - ರೋಗಶಾಸ್ತ್ರ (ಕೃಷಿ) 
ಡಾ|| ಪುಟ್ಟರುದ್ರಯ್ಯ ಎಂ . ಕೀಟಶಾಸ್ತ್ರ (ಕೃಷಿ) 
ಡಾ|| ಲಕ್ಷ್ಮಣಯ್ಯ - ರಾಗಿ 


11 . ಚಿತ್ರ ಕಲೆ ಮತ್ತು ವಿಜ್ಞಾನ 
ಚಂದ್ರಹಾಸ ಭಟ್ಟ, ಜಯಶ್ರೀ ಭಟ್ಟ. 


ಭಾರತದಲ್ಲಿ ವರ್ಣಚಿತ್ರ ಕಲೆಯ ಬಗ್ಗೆ ಅತ್ಯಂತ ಪುರಾತನವಾದ ಮಾಹಿತಿ 
ದೊರೆಯುವುದು. 'ವಿಷ್ಣುಧರ್ಮೋತ್ತರ ಪುರಾಣ ಎಂಬ ಗ್ರಂಥದ 
“ ಚಿತ್ರಸೂತ್ರ” ಎಂಬ ವಿಭಾಗದಲ್ಲಿ. ಇದರಲ್ಲಿ ವರ್ಣಗಳ ವಿವಿಧ ಶ್ರೇಣಿಗಳು, 
ಅವುಗಳ ಸಂಸ್ಕೃತ ಹೆಸರು ಹಾಗೂ ಸ್ವಲ್ಪ ಮಟ್ಟಿಗೆ ತಯಾರಿಕಾ ವಿಧಾನವನ್ನು 
ಕೂಡಹೇಳಲಾಗಿದೆ. 

ಅಂದಿನ ದಿನಗಳಲ್ಲಿ ಪ್ರಾಥಮಿಕ ವರ್ಣಗಳನ್ನು ( primary 
colours ) ಶ್ವೇತ, ರಕ್ತ , ಪೀತ, ಕಾಲ ಹಾಗೂ ಹರಿತ ಎಂದು ಹೇಳಲಾಗಿದೆ. 
ಉಳಿದ ವರ್ಣಗಳು ನೀಲ ಹಾಗೂ ವಿಲೋಮ. ಮಿಶ್ರ ವರ್ಣಗಳು ಅನೇಕ 


ಇವೆ. 


ವರ್ಣಗಳ ಉತ್ಪಾದನೆ: ರಂಗದ್ರವ್ಯಗಳು ಅಥವಾ ಈ ವರ್ಣಗಳ ಮೂಲ 
ವಸ್ತುಗಳು ಕನಕ ( gold) ರಜತ ( Silver) ತಾವು ( Copper) 
ಅಭಕ ( Mica) ರಾಜಾವರ್ತ ( Ultramarine lapis) ಸಿಂಧೂರ 
(Red lead ), se7 (Lead ) Todo ( Yellow orpiment) 
ಸುಧ (Lime) ಲಕ್ಷ ( Lac) ಹಿಂಗುಲಕ ( Vermilion ) ನೀಲ 
(Indigo ) ಹಾಗೂ ಅನೇಕ ಸಾಂಪ್ರದಾಯಿಕ ಮುಖವರ್ಣಿಕೆಯನ್ನು 
ಮಾಡುವ ವಿಧಾನವನ್ನು ಚಿತ್ರಸೂತ್ರದಲ್ಲಿ ವಿವರಿಸಲಾಗಿದೆ. 

ಇವುಗಳನ್ನು ಮುಖ್ಯವಾಗಿ ಎರಡು ವಿಭಾಗಗಳಾಗಿ ವಿಂಗಡಿಸಲಾಗಿದೆ. 
1) ಶ್ಯಾಮ ( Black) 2) ಗೌರ(White) 


104 


1. ಶ್ಯಾಮ: ಇದರಲ್ಲಿ 12 ವಿಧವಾದ ವರ್ಣ ಶ್ರೇಣಿಗಳನ್ನು ಗುರುತಿಸಲಾಗಿದೆ. ಅವುಗಳು ಹೀಗಿವೆ. 


1. ರಕ್ತ ಶ್ಯಾಮ ( Reddish dark ) 
2. ಮುದ್ಧ ಶ್ಯಾಮ ( Mudgapulse like dark ) 
3. ದೂರ್ವಾಂಕರ ಶ್ಯಾಮDurvagrass dark ) 
4. ಪಾಂಡು ಶ್ಯಾಮ ( Paledark ) 
5. ಹರಿತ ಶ್ಯಾಮ ( Green dark ) 
6. ಪೀತಶ್ಯಾಮ ( Yellowish dark ) 
7. ಪ್ರಿಯಾಂಗು ಶ್ಯಾಮ ( Priyangu creeper ) 
8. ಕಪಿ ಶ್ಯಾಮ( Monkeys face) . 
9. ನೀಲೋತ್ಪಲ ಶ್ಯಾಮBluelotus). 
10. ಕಸ ಶ್ಯಾಮ ( Casabird like dark ) 
11. ರಕೋತ್ಸಲ ಶ್ಯಾಮ ( Redlotus) 
12. ಮೇಘ ಶ್ಯಾಮ( Cloud dark ) 
II . ಗೌರ ( White) 

ಗೌರ ವರ್ಣದಲ್ಲಿ 5 ಬಗೆಗಳಿವೆ. 
1) DB (Gold like white ) 
2) ದಂತ ಗೌರಿ(Ivory like white ) 
3) ಸ್ಪುಟ ಚಂದನ ಗೌರಿ( Split sandalike white ) 
- 4) ಚಂದ್ರಕ ಗೌರಿ( Autumnmoon like white ) 
5) ಶರದ್ದಣ ಗೌರಿ( Autumn cloud like white ) 

ಭಾರತದಲ್ಲಿ ಚಿತ್ರಕಲೆಯ ಬೆಳವಣಿಗೆ ಅಜಂತಾದಲ್ಲಿ ಕ್ರಿ. ಪೂ . ಎರಡನೇ ಶತಮಾನದಲ್ಲೇ 
ತನ್ನ ಉತ್ತುಂಗಕ್ಕೇರಿದ್ದರೂ ಸಹ ಚಿತ್ರಕಲಾ ವಿಧಿ ವಿಧಾನಗಳ ಬಗ್ಗೆ ಖಚಿತವಾದ ಮಾಹಿತಿ ನಮಗೆ 
ಎಲ್ಲಿಯೂ ದೊರೆಯುವುದಿಲ್ಲ. ಮೊಘಲ್ ಚಿಕಣಿ ಚಿತ್ರಗಳು ಪ್ರಾರಂಭವಾದ ನಂತರ 


105 
ಭಾರತೀಯ ಚಿತ್ರಕಲಾ ರಂಗಪರಿಕರಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ಮಾಹಿತಿ ದೊರೆಯುವುದು. 

ಮೊಘಲ್ ಚಿಕಣಿ ಚಿತ್ರಗಳ ಕಾಲದಲ್ಲಿ ಬಳಸಲಾದ ಪಿಗ್ನೆಂಟ್ ಮತ್ತು ಡೈಗಳ ಬಗ್ಗೆ ನಮಗೆ 
ಸ್ವಲ್ಪ ಹೆಚ್ಚಿನ ಮಾಹಿತಿ ದೊರೆಯುತ್ತದೆ. ಮೊಘಲ್ ಕಲಾವಿದರು ಹೆಚ್ಚಾಗಿ ಖನಿಜ ಮೂಲದಿಂದ 
ದೊರೆಯುವ ಪಿಗ್ನೆಂಟುಗಳನ್ನು ಬಳಸಿದ್ದಾರೆ. ಸಸ್ಯ ಮೂಲಗಳಿಂದ ದೊರಕುವ ಇಂಡಿಗೊ 
ಎಂಬ ನೀಲಿ ಹಾಗೂ ಕೀಟದಿಂದ ದೊರೆಯುವ ಕಾರಮೇನ್ ಎಂಬ ಕೆಂಪು ವರ್ಣವನ್ನು 
ಬಳಸಿದ್ದಾರೆ. ಇವೆರಡು ಡೈಗಳ ಹೊರತಾಗಿ ಇವರು ಇತರ ಡೈಗಳನ್ನು ಬಳಸಿಲ್ಲ, ಏಕೆಂದರೆ 
ಇವುಗಳು ಕಾಲಕ್ರಮೇಣ ಮಾಸಿಹೋಗುವ ಸಾಧ್ಯತೆ ಹೆಚ್ಚು. 

ಚಿತ್ರಕಲೆಗಳಲ್ಲಿ ಬಳಸುವ ವರ್ಣಗಳನ್ನು ಎರಡು ಭಾಗವಾಗಿ ವಿಂಗಡಿಸಲಾಗಿದೆ. 1). 
ಪಿಗ್ನೆಂಟ್ 2) ಡೈ 

ಪಿಗ್ನೆಂಟ್ : ಪಿಗ್ನೆಂಟ್ ಎನ್ನುವುದು ಖನಿಜ ಮೂಲದಿಂದ ದೊರೆಯುತ್ತದೆ . ಪುಡಿಯ 
ರೂಪದಲ್ಲಿರುವ ವರ್ಣಗಳನ್ನು ಅಂಟುದ್ರವ್ಯಗಳೊಂದಿಗೆ ಮಿಶ್ರಣಮಾಡಿ ಬಣ್ಣವನ್ನಾಗಿ 
ಉಪಯೋಗಿಸಲಾಗುತ್ತಿತ್ತು. ಅಂಟುದ್ರವ್ಯಗಳು ಗಮ್ ಅಥವಾ ಗ್ರೂ , ತೈಲಚಿತ್ರಗಳಲ್ಲಿ 
ಉಪಯೋಗಿಸುವ ಪಿಗ್ನೆಂಟುಗಳಿಗೆ Linseed oil ಎಂಬ ತೈಲದೊಂದಿಗೆ ಮಿಶ್ರಣಮಾಡಿ 
ಉಪಯೋಗಿಸುತ್ತಾರೆ. ಉದಾ: Ultramarine blue, ಇದನ್ನು ಲ್ಯಾಪಿಸ್ ಲ್ಯಾಜುಲಿ 
ಎಂಬ ಖನಿಜ ಮೂಲದಿಂದ ಪಡೆಯಲಾಗಿದೆ. ಹೀಗೆ ಕಲಾವಿದನು ಬಳಸುವ ಹಲವಾರು 
ಬಣ್ಣಗಳು ಖನಿಜ ಮೂಲದ ಪಿಗ್ನೆಂಟ್‌ಗಳೇ ಆಗಿದೆ. 
ಡೈ : ಇವು ಹೆಚ್ಚಾಗಿ ಸಸ್ಯ ಮೂಲದ್ದಾಗಿದ್ದು ಕೆಲವು ಪ್ರಾಣಿಮೂಲದ್ದೂ ಆಗಿವೆ. ಇವು ನೀರಿನಲ್ಲಿ 
ಕರಗುವುದರಿಂದ ಅದನ್ನು ತಡೆಯುವಂತೆ ಒಂದು ಸ್ಥಿರ ವಸ್ತುವಿನ ಮೇಲೆ ಈ ಡೈಗಳನ್ನು 
ಕೇಂದ್ರೀಕರಿಸಿ ನಂತರ ಬಣ್ಣವಾಗಿ ಉಪಯೋಗಿಸುತ್ತಾರೆ. ಉದಾ ಇಂಡಿಗೊ ಎಂಬ ಸಸ್ಯದಿಂದ 
ನೀಲಿ ವರ್ಣ ತಯಾರಿಸುತ್ತಾರೆ. ಸೆಪಿಯಾ ಎಂಬ ವರ್ಣವನ್ನು ಮೆಡಿಟರೇನಿಯನ್ 
ಸಮುದ್ರದಲ್ಲಿ ದೊರೆಯುವ ಕಟಲ್ ಪಿಷ್ ಎಂಬ ಮೀನಿನಿಂದ ತಯಾರಿಸುತ್ತಾರೆ. ಡೈಗಳನ್ನು 
ಒಂದು ಆಧಾರ ವಸ್ತುವಿನ ಮೇಲೆ ಒಟ್ಟು ಗೂಡಿಸುವಾಗ ಉಪಯೋಗಿಸುವ ಆಧಾರ ವಸ್ತು 
ಕಯೋಲಿನ್ ಮುಂತಾದವುಗಳು. 


ಬಿಳಿವರ್ಣ : ಬಿಳಿ ವರ್ಣಗಳಲ್ಲಿ ಜಿಂಕ್ ಮತ್ತು ಲೆಡ್ ಬಿಳಿಯನ್ನು ಕಾಣಬಹುದು. ಬಿಳಿ 
ಸೀಸದಿಂದ ತಯಾರಿಸಿದ ಬಿಳಿವರ್ಣವನ್ನು ಟರ್ಕಿ ದೇಶದಿಂದ ಆಮದು 
ಮಾಡಿಕೊಳ್ಳಲಾಗುತ್ತಿತ್ತು. 
ಜಿಂಕ್ ಬಿಳಿ: ಚೆನ್ನಾಗಿ ಪುಡಿ ಮಾಡಿದ ಜಿಂಕ್ ಪುಡಿಯನ್ನು ತೆಳುವಾದ ಮಸಲಿನ್ 
ಬಟ್ಟೆಯಲ್ಲಿ ಜರಡಿಮಾಡಿ ಧಾವು ಎಂಬ ಅಂಟುಪದಾರ್ಥದೊಂದಿಗೆ ಮಿಶ್ರಣಮಾಡಿ, ಈ 
ಮಿಶ್ರಣವು ಚೆನ್ನಾಗಿ ಕಲಕಿ ದಪ್ಪ ಹಾಲಿನಂತಾದಾಗ ಎರಡು ಬಾರಿ ಪ್ರತ್ಯೇಕ ಪ್ರತ್ಯೇಕವಾಗಿ 


106 
ಜರಡಿಮಾಡಿ ಶುದ್ಧವಾದ ಜಿಂಕ್ ಬಿಳಿಯನ್ನು ತಯಾರಿಸುತ್ತಿದ್ದರು. ಇದು ಬಿಳಿ ವರ್ಣಗಳಲ್ಲೇ 
ಅತ್ಯಂತ ಉತ್ತಮ ಗುಣಮಟ್ಟದ್ದಾಗಿದೆ. 
ಕಪ್ಪು ವರ್ಣ : ಅತ್ಯಂತ ಪ್ರಾಚೀನಕಾಲದಿಂದಲೂ ಹಣತೆಯಿಂದ ತಯಾರಿಸಿದ ಕಪ್ಪು ವರ್ಣ 
ಭಾರತೀಯ ಚಿತ್ರಕಲೆಯಲ್ಲಿ ಹಾಸುಹೊಕ್ಕಾಗಿದೆ. ಇದನ್ನು ಅಜಂತಾ ಚಿತ್ರಕಲೆಯಿಂದ ಮೊಘಲ್ 
ಚಿಕಣಿ ಚಿತ್ರಗಳವರೆಗೂ ಕಾಣಬಹುದು. 
ಲ್ಯಾಂಪ್ ಕಪ್ಪು ವರ್ಣ: ಒಂದು ಹಣತೆಯಲ್ಲಿ ಸಾಸಿವೆ ಎಣ್ಣೆಯನ್ನು ಹಾಕಿ ದೀಪಉರಿಸಿ 
ಮಣ್ಣಿನ ಮಡಕೆಯನ್ನು ಅದರ ಮೇಲೆ ಬೋರಲಾಗಿಟ್ಟು ದೀಪದ ಹೊಗೆ ಸಂಗ್ರಹಿಸಲ್ಪಟ್ಟ 
ಮಸಿಯನ್ನು ಅಂಟು ದ್ರಾವಣದೊಂದಿಗೆ ಸೇರಿಸಿ ಚಿಕ್ಕ ಉಂಡೆಗಳನ್ನಾಗಿಮಾಡಿ ಸಗಣಿಯ 
ನಡುವೆ ಇಟ್ಟು ಸುಡುತ್ತಿದ್ದರು. ಈ ವಿಧಾನದಿಂದ ಕಪ್ಪುವರ್ಣದಲ್ಲಿದ್ದ ಎಣ್ಣೆ ಅಂಶ ಸಗಣಿಯಿಂದ 
ಹೀರಲ್ಪಟ್ಟು ಶುದ್ಧವಾದ ಕಪ್ಪು ವರ್ಣ ದೊರೆಯುತ್ತಿತ್ತು. 
ಕೆಂಪು ವರ್ಣ: ಕೆಂಪುವರ್ಣವನ್ನು ಕಬ್ಬಿಣದ ಆಕ್ಸೆಡ್‌ನಿಂದ ಪಡೆಯಲಾಗುತ್ತಿತ್ತು. ಇದಕ್ಕೆ 
ಕೆಂಪು ಆಕರ್ ( ocher ) ಎಂದು ಹೆಸರು. ಕೆಂಪು ವರ್ಣಗಳಲ್ಲಿ ಅನೇಕ ಶ್ರೇಣಿಗಳನ್ನು 
ಕಾಣಬಹುದು. ವರ್ಮಿಲಿಯನ್ ಕೆಂಪುವರ್ಣವು ಪಾದರಸದ ಸಿಡ್‌ನಿಂದ ದೊರೆಯುತ್ತದೆ. 
ಹಾರ್ಮೊಸಿ ಅಥವಾ ಇಂಡಿಯನ್ ರೆಡ್ ಎಂಬುದು ಪರ್ಷಿಯಾದ ಹಾರ್ಮೊಸ್ ಎಂಬ 
ದ್ವೀಪದ ಮಣ್ಣಿನಿಂದ ತಯಾರಿಸಲಾಗುತ್ತಿತ್ತು. ಕಾರಮೈನ ಎಂಬ ಕೆಂಪು ವರ್ಣವನ್ನು ಕೋಕೆ 
ನೀಲ ಎಂಬ ಕೀಟದಿಂದ ತಯಾರಿಸಲಾಗಿದೆ. 
ನೀಲ ವರ್ಣ : ನೀಲ ವರ್ಣದಲ್ಲೂ ಸಹ ಅನೇಕ ಶ್ರೇಣಿಗಳಿವೆ. 
ಇಂಡಿಗೊ : ಇದನ್ನು ಇಂಡಿಗೊ ಎಂಬ ಸಸ್ಯದಿಂದ ತಯಾರಿಸಲಾಗಿದೆ. ಭಾರತದಲ್ಲಿ 
ತಯಾರಾದ ಈ ವರ್ಣವನ್ನು ಗ್ರೀಕ್ ಹಾಗೂ ರೋಮ್‌ಗಳಿಗೆ ರಫ್ತು ಮಾಡಲಾಗುತ್ತಿತ್ತು. 
ಅಲ್ಟ್ಯಾಮೆರೈನ್ ನೀಲಿ : ಇದು ಖನಿಜ ಮೂಲದಿಂದ ದೊರೆಯುವ ವರ್ಣವಾಗಿದ್ದು 
ಲ್ಯಾಪಿಸ್‌ಲಜೂಲಿ ಎಂಬ ವಸ್ತುವಿನಿಂದ ಮಾಡಲಾಗಿದೆ. ಇದನ್ನು ಪರ್ಶಿಯಾದಿಂದ ಆಮದು 
ಮಾಡಿಕೊಳ್ಳಲಾಗುತ್ತಿತ್ತು. ಆಗ್ರಾದಲ್ಲಿರುವ ತಾಜಮಹಲಿನ ಕುಸುರಿ ಚಿತ್ರಗಳಲ್ಲಿ ಈ ನೀಲಿಯ 
ಬಳಕೆಯಾಗಿದೆ. ಇದು ನೀಲಿ ವರ್ಣಗಳಲ್ಲೇ ಅತ್ಯಂತ ಸುಂದರವಾಗಿದ್ದು ಈಗ ಕೃತಕವಾಗಿಯೂ 
ತಯಾರಿಸಲಾಗುತ್ತಿದೆ. 

ಮೊಘಲ್ ಕಲಾಕೃತಿಗಳಲ್ಲಿ ಉಪಯೋಗಿಸಲಾದ ಗಾಢ ನೀಲಿಯನ್ನು ಅದ್ಧೂರೈಟ್ 
ಎಂಬ ತಾಮ್ರದ ಅದಿರಿನಿಂದ ತಯಾರಿಸಲಾಗಿದೆ. ಈ ವಿಧಾನ ಟರ್ಕಿ ಮೂಲದ್ದಾಗಿದ್ದು 
ಸುಮಾರು 15ನೇ ಶತಮಾನದಲ್ಲಿ ಪ್ರಾರಂಭವಾಯಿತು. ಕೆಲವು ಸಮಯದ ನಂತರ ಇದೇ 
ನೀಲಿಯನ್ನು ಬಡಕ್ಟಿನ್ ಎಂಬ ಅಫ್‌ಘನ್ ಪ್ರದೇಶದಿಂದ ಆಮದು ಮಾಡಿಕೊಳ್ಳಲಾಗುತ್ತಿತ್ತು. 


107 


ಹಳದಿ: (Indian Yellow ) ಈಗ ಅತ್ಯಂತ ದುಬಾರಿಯಾದ್ದು ಹಾಗೂ ಅತಿ 
ಸುಂದರವಾದದ್ದು. ಈ ಹಳದಿವರ್ಣವನ್ನು ಮಿರ್ಜಾವುರ ಎಂಬ ಸ್ಥಳದಲ್ಲಿ ತಯಾರಿಸುತ್ತಿದ್ದರು 
ಎಂಬುದು ತಿಳಿದು ಬರುತ್ತದೆ. ಮಾವಿನ ಎಲೆಯನ್ನು ತಿನ್ನಿಸಿದ ಹಸುವಿನ ಮೂತ್ರವನ್ನು 
ಸಂಗ್ರಹಿಸಿ ಅದನ್ನು ಕಾಯಿಸಿ ಆರಿಸಿ ಶೇಖರಿಸುತ್ತಿದ್ದರು. ನಂತರ ನುಣ್ಣನೆಯ ಪುಡಿಯನ್ನು 
ಬಿಸಿಲಲ್ಲಿ ಒಣಗಿಸುತ್ತಿದ್ದರು. 
ಹಳದಿ ಆಕರ್ ( Yellow ocher ) ಕೋಮ್ ಹಳದಿ ( Chrome 
Yellow ), ಇದನ್ನು ಪಂಜಾಬಿನ ಮುಲ್ತಾನ್ ಮಣ್ಣಿನಿಂದ ತಯಾರಿಸುತ್ತಿದ್ದರು. ದರ್‌ ಎಂಬ 
ಹೂವಿನಿಂದ ಸಹ ಒಂದು ಬಗೆಯ ಹಳದಿ ವರ್ಣವನ್ನು ತಯಾರಿಸುತ್ತಿದ್ದರು. 
ಗ್ಯಾಂಬೋಜ: ಇದನ್ನು ಒಂದು ರೀತಿಯ ಗಮ್‌ನಿಂದ ತಯಾರಿಸಲಾಗುತ್ತಿತ್ತು. ಆದರೆ 
ಮೊಘಲ್ ಕಲಾವಿದರು ಈ ವರ್ಣವನ್ನು ಅಷ್ಟಾಗಿ ಬಳಸುತ್ತಿರಲಿಲ್ಲ. ನಂತರದ ಪಾಟ್ನಾ ಶೈಲಿಯ 
ಕಲಾಕೃತಿಯಲ್ಲಿ ಈ ವರ್ಣದ ಬಳಕೆ ಹೆಚ್ಚಾಗಿ ಕಂಡುಬರುತ್ತದೆ. 
ಆರ್ಪಿಮೆಂಟ್ Oripment: ಇದನ್ನು ಸಹ ಖನಿಜ ವಸ್ತುವಿನಿಂದ 
ತಯಾರಿಸಲಾಗುತ್ತಿತ್ತು. 
ಹಸಿರುವರ್ಣ : ಹಸಿರುವರ್ಣದಲ್ಲೂ ಅನೇಕ ವಿಧಗಳನ್ನು ಕಾಣಬಹುದು. 
ಟೆರಾವರ್ಟೆ: ಇದನ್ನು ಒಂದು ಬಗೆಯ ಮಣ್ಣಿನಿಂದ ತಯಾರಿಸಲಾಗುತ್ತಿತ್ತು. 17ನೇ 
ಶತಮಾನದ ಮೊಘಲ್ ಚಿತ್ರಗಳಲ್ಲಿ ಹಿನ್ನಲೆಯ ವರ್ಣವನ್ನು ಬಳಸಲಾಗಿತ್ತು. 
ಮ್ಯಾಲಕೈಟ್ : ಇದನ್ನು ಫೆರಸ್ ಸಿಲಿಕೇಟ್ ಎಂಬ ಖನಿಜದಿಂದ ತಯಾರಿಸಲಾಗಿದೆ. ಹಸಿರು 
ಹುಲ್ಲುಗಳ ಚಿತ್ರೀಕರಣದಲ್ಲಿ ಈ ವರ್ಣದ ಬಳಕೆ ಹೆಚ್ಚಾಗಿ ಕಂಡು ಬರುತ್ತದೆ. 
ವರ್ಡಿಗ್ರೀಸ್ : ತಾಮ್ರದ ಅಸಿಟೇಟ್‌ನಿಂದ ತಯಾರಿಸಲಾದ ಈ ವರ್ಣವನ್ನು ಮೊಘಲ್ 
ಚಿತ್ರಗಳಲ್ಲಿ ವ್ಯಾಪಕವಾಗಿ ಉಪಯೋಗಿಸಲಾಗಿದೆ. 

ತಾಮ್ರದ ಚೂರನ್ನು ವೆನಿಗರ್‌ನೊಂದಿಗೆ ವರ್ತಿಸಿದಾಗ ಈ ವರ್ಣ ದೊರೆಯುತ್ತದೆ. ಆದರೆ 
ಕಾಲಕ್ರಮೇಣ ಇದನ್ನು ಬಳಸಲಾದ ಕಾಗದವು ಬಹಳ ಬೇಗಕ್ಷೀಣಿಸುವುದನ್ನು ಕಾಣಬಹುದು. 
ಇದಕ್ಕೆ ಕಾರಣ ಇದರಲ್ಲಿರುವ ಅತಿಯಾದ ಆಮೀಯತೆ. 
ಎಮರಾಲ್ಡ್ ; ತಾಮ್ರದ ಅಸಿಟೇಟ್‌ನಿಂದ ತಯಾರಿಸಲಾಗುತ್ತಿತ್ತು. ಗಾಢವಾದ ಹಸಿರು 
ಬಣ್ಣವನ್ನು ಇಂಡಿಗೊ ಹಾಗೂ ( Orpiment ) ಹಳದಿಯ ಮಿಶ್ರಣದಿಂದ 
ತಯಾರಿಸಲಾಗುತ್ತಿತ್ತು. ಮಂಗ್ ಎಂಬ ಮರದ ಎಲೆಯಿಂದ ಒಂದು ಬಗೆಯ ಹಸಿರು 
ಬಣ್ಣವನ್ನು ತಯಾರಿಸಲಾಗುತ್ತಿತ್ತು . 


108 | 
ನೇರಳೆ: ಈ ವರ್ಣವನ್ನು ವರ್ಮಿಲಿಯನ್ ಕೆಂಪು ಹಾಗೂ ಇಂಡಿಗೊ ನೀಲಿ ವರ್ಣಗಳ 
ಮಿಶ್ರಣದಿಂದತಯಾರಿಸಲಾಗುತ್ತಿತ್ತು. 
ಚಿನ್ನ : ಮೊಘಲ್ ಚಿತ್ರಗಳಲ್ಲಿ ಚಿನ್ನದ ಪುಡಿ ಹಾಗೂ ಚಿನ್ನದ ತೆಳುವಾದ ಪದರಿನ ಬಳಕೆ 
ಕಂಡುಬರುತ್ತದೆ. ಪಿಂಗಾಣಿ ಪಾತ್ರೆಗೆ ಜೇನುತುಪ್ಪ ಅಥವಾ ಮೊಟ್ಟೆಯ ಒಳಗಡೆ ಇರುವ ಹಳದಿ 
ಪದಾರ್ಥವನ್ನು ಹಚ್ಚಿ ಅದರ ಮೇಲೆ ನಾಜೂಕಾಗಿ ಚಿನ್ನದ ತೆಳು ಹಾಳೆಯನ್ನು ಅಂಟಿಸಬೇಕು. 
ನಂತರ ಇದನ್ನು ಕೈಯಲ್ಲಿ ಉಜ್ಜಿ ಪುಡಿಮಾಡಬೇಕು. ಹೀಗೆ ಹಲವಾರು ಬಾರಿ ಮಾಡಿ ಮಧ್ಯೆ 
ಮಧ್ಯೆ ನೀರು ಚಿಮುಕಿಸಬೇಕು. ನಂತರ ಈ ದ್ರಾವಣವನ್ನು ತೆಳುವಾದ ಮಸಲೀನ್ ಬಟ್ಟೆಯಲ್ಲಿ 
ಜರಡಿಮಾಡಿ ಚೆನ್ನಾಗಿ ಪುಡಿ ಆಗದೆ ಉಳಿದ ಚಿನ್ನವನ್ನು ಪುನಃ ಪುಡಿ ಮಾಡಿ 15 ಗಂಟೆಗಳ 
ಕಾಲ ಹಾಗೆಯೇ ಬಿಡಬೇಕು. ಆ ನಂತರ ಮೇಲಿನ ತಿಳಿ ದ್ರಾವಣವನ್ನು ಎಸೆದು ಗಟ್ಟಿಯಾದ 
ಚಿನ್ನದ ಪುಡಿಯನ್ನು ಗಾಜಿನ ಬಟ್ಟಲಿನಲ್ಲಿಟ್ಟು ಬೇಕಾದಾಗ ಉಪಯೋಗಿಸುತ್ತಿದ್ದರು. ಇದಕ್ಕೆ 
ಪುನಃ ಅಂಟು ದ್ರವ್ಯವನ್ನು ಮಿಶ್ರಣಮಾಡಿ ಚಿತ್ರಗಳಲ್ಲಿ ಉಪಯೋಗಿಸುತ್ತಿದ್ದರು. 

ಇಂದಿನ ವಿಜ್ಞಾನ ಯುಗದಲ್ಲಿ ಈ ಮೇಲಿನ ಎಲ್ಲಾ ಮೂಲ ವರ್ಣಗಳನ್ನು ಕೃತಕವಾಗಿ 
ತಯಾರಿಸಲಾಗುತ್ತಿದೆ. ಅನೇಕ ಶ್ರೇಣಿಗಳಲ್ಲಿ ಸಹ ತಯಾರಿಸಲಾಗುತ್ತಿದೆ. ಆದರೆ ಐತಿಹಾಸಿಕ 
ವರ್ಣಗಳ ಎದುರು ಈ ವರ್ಣಗಳು ಎಂದಿಗೂ ಸರಿಸಮವಲ್ಲ. 


12 . ಸರ್ಪ ಸಂಸ್ಕೃತಿ 

ಡಾ. ಎನ್.ಎಸ್ . ಲೀಲಾ 


ಅನಂತಂ ವಾಸುಕಿಂಶೇಷಂ ಪದ ಕಂಬಲಕ್ ತಥಾ | 
ಕಾರ್ಕೋಟಕಂ ನಾಗಂ ಭುಜಂಗೌ ಅಶ್ವತ‌ ತಥಾ|| 
ಧೃತರಾಷ್ಟಂ ಶಂಖಪಾಲಂ ಕಾಲೀಯಂ ತಕ್ಷಕಂ ತಥಾ | 
ಪಿಂಗಲಂ ಚ ಮಹಾನಾಗ ಸಪತ್ನಿಕಾಮ್ ಪ್ರಪೂಜಯೇತ್|| 

ಸ್ಕಂದ ಪುರಾಣವು ಅನಂತ, ವಾಸುಕಿ, ಶೇಷ, ಪದ್ಯ , ಕಂಬಲ, 
ಕಾರ್ಕೊಟಕ , ನಾಗ , ಭುಜಂಗ, ಅಶ್ವತರ , ಧೃತರಾಷ್ಟ್ರ, ಶಂಖಪಾಲ 
ಕಾಲೀಯ, ತಕ್ಷಕ ಮತ್ತು ಪಿಂಗಲ ಹೆಸರಿನ ನಾಗಗಳನ್ನು ಪತ್ನಿ ಸಮೇತರಾಗಿ 
ಅವನ್ನು ಪೂಜಿಸಬೇಕು ಎನ್ನುತ್ತದೆ. 

ಮಾನವನ ವಿಕಾಸದ ಹಾದಿಯುದ್ದಕ್ಕೂ ಸಸ್ಯ ಮತ್ತು ಪ್ರಾಣಿ ಪಕ್ಷಿಗಳು , 
ಒಂದಿಲ್ಲೊಂದು ವಿಧದಲ್ಲಿ ಸಾಂಸ್ಕೃತಿಕವಾಗಿ, ಸಾಮಾಜಿಕ ವಾಗಿ, ಜಾನಪದ 
ಶೈಲಿಯಾಗಿ, ಸಾಹಿತ್ಯಕವಾಗಿ ನಿಕಟ ಸಂಬಂಧ ಬೆಳೆಸಿಕೊಂಡಿವೆ. ಜಗತ್ತಿನ 
ಎಲ್ಲಾ ಜನಾಂಗಗಳಲ್ಲೂ ಜೀವಜಂತುಗಳ ನಂಟು ಕಾಣಬಹುದು. 
ಆಲದಿಂದ ತುಳಸಿಯವರೆಗೆ, ಆನೆಯಿಂದ ಹಿಡಿದು ಇರುವೆಯವರೆಗೆ 
ಒಂದಿಲ್ಲೊಂದು ಜೀವಿ ಸಾಂಸ್ಕೃತಿಕ ಪ್ರತೀಕವಾಗಿ ಪೂಜಾರ್ಹವಾಗಿವೆ. ಇಲ್ಲಿ 
ಅನೇಕ ಸಸ್ಯ ಮತ್ತು ಪ್ರಾಣಿಗಳು ಸ್ಥಳೀಯವಾಗಿ ಮಾತ್ರ ತಮ್ಮ ಸ್ಥಾನಗಿಟ್ಟಿಸಿ 
ಕೊಂಡಿರುವುದನ್ನು ನೋಡಬಹುದು. 


110 
ಆದರೆ ಸರ್ಪಗಳು ಜಾಗತಿಕವಾಗಿ, ಸಾರ್ವತ್ರಿಕವಾಗಿ ತಮ್ಮ ಸ್ಥಾನವನ್ನು 
ಆಕ್ರಮಿಸಿರುವುದನ್ನು ಕಾಣಬಹುದು. ಆಫ್ರಿಕಾ, ಏಷಿಯಾ, ಆಸ್ಟ್ರೇಲಿಯಾ, ಅಮೆರಿಕಾ , 
ಯುರೋಪ್, ಹೀಗೆ ಎಲ್ಲ ಖಂಡಗಳಲ್ಲೂ ಛಾಪನ್ನು ಮೂಡಿಸಿರುವ ಏಕೈಕ ಜೀವಿ ಸರ್ಪ 
ಎಂದರೆ ತಪ್ಪಾಗಲಾರದು. 
- ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ “ ಅನಂತಶ್ಚಾಸ್ಮಿ ನಾಗಾನಂ ” ಎಂದು ಒಂದು ಕಡೆ, 
“ ಸರ್ಪಾಣಾಮವಾಸುಕಿ ” ಎಂದು ಇನ್ನೊಂದೆಡೆ ಹೇಳುತ್ತಾನೆ. ನಾಗಗಳಲ್ಲಿ ತಾನು ಅನಂತ, 
ಸರ್ಪಗಳಲ್ಲಿ ತಾನು ವಾಸುಕಿ ಎನ್ನುತ್ತಾನೆ . ಹೀಗೆ ನಾಗ ಮತ್ತು ಸರ್ಪ ಎಂಬ ಭೇದಭಾವ 
ತೋರಿಸಿರುವುದು ಏಕೆಂದು ಪ್ರಶ್ನಿಸಿದರೆ , ಇದಕ್ಕೆ ಕೆಲವರು ನೀಡುವ ವ್ಯಾಖ್ಯಾನ ಹೆಡೆಯುಳ್ಳ 
ಹಾವುಗಳು ನಾಗಗಳೆಂದು, ಹರಿದಾಡುವ ಯಾವುದೇ ಹಾವುಗಳು ಸರ್ಪಗಳು ಎಂದರೆ 
ಸಾಮಾನ್ಯಭಾಷೆಯಲ್ಲಿ ನಾಗಗಳೂ ಸೇರಿದ ಹಾವುಗಳು ಎನ್ನಬಹುದು. ಪೌರಾಣಿಕ 
ಹಿನ್ನಲೆಯಲ್ಲಿ ನಾಗಗಳು ಕದ್ರುವಿನ ಮಕ್ಕಳೆಂದು, ಸರ್ಪಗಳು ' 

ಕ್ರೋಧವಶಾ' ಳ ಮಕ್ಕಳೆಂದೂ 
ವಿವರಿಸಲಾಗಿದೆ. 

ವೇದಗಳನ್ನು ಅರ್ಥೈಸುವ ಬ್ರಾಹ್ಮಣಗಳಲ್ಲಿ ಪ್ರಕೃತಿಗೆ ಸಂಬಂಧಪಟ್ಟ ಆದಿ 
ದೈವಿಕಗಳನ್ನು ಹಾಗೂ ವಿಶ್ವದ ಹುಟ್ಟನ್ನು ವಿವರಿಸಲಾಗಿದೆ. ಇಲ್ಲಿ ವೃದ್ಧಿಗೂ ಸರ್ಪಗಳಿಗೂ 
ಇರುವ ಅನೋನ್ಯತೆ ಎತ್ತಿ ಹಿಡಿಯಲಾಗಿದೆ. 

ವೇದದಲ್ಲಿ “ ಸರ್ಪರಾಜೀ ಪೃಥಿವೀ ” ಎಂದು ಸೃದ್ಧಿಗೆ ಸರ್ಪಗಳ ರಾಣಿ ಎಂಬ 
ಹೆಸರಿದೆ. ಇದು ಪೃಥ್ವಿಯು ತನ್ನ ಅಕ್ಷದ ಮೇಲೆ ಸರಿಯುತ್ತಾಳೆಂಬ ವ್ಯಾಖ್ಯಾನವಿರಬಹುದು. 
ಇದನ್ನು ಐತರೇಯ ಬ್ರಾಹ್ಮಣ 

“ಪೃಥವೀ ವೈ ಸರ್ಪರಾಜ್ ಇಯಂ ಹಿ ಸರ್ಪ ರಾಜ್ || ಎಂದು 
ವಿವರಿಸಿದರೆ 

ತೈತ್ರೇಯ ಬ್ರಾಹ್ಮಣದಲ್ಲಿ 'ದೇವಾ ವೈ ಸರ್ಪಾ: 1 ತೇಷಾಮಿಯಂ ರಾಜೇ ? 
ಎಂದಿದೆ. ಇಲ್ಲಿ ಚಲಿಸುತ್ತಿರುವ ಗ್ರಹಗಳಲ್ಲಿ ಪೃಥ್ವಿರಾಣಿ. 

ಶತಪಥ ಬ್ರಾಹ್ಮಣ, “ ಇಮೆ ವೈ ಲೋಕಾಃ ಸರ್ಪಾ ಯದ್ವಿ ಕಿಂ ಚ 
ಸರ್ಪತ್ಯೇಷ್ಟೇವ ತಲ್ಲೋ ಕೇಷು ಸರ್ಪತಿ?” 

ಎಲ್ಲಾ ಗ್ರಹಗಳು, ಪೃಥ್ವಿಯ ಚಲನೆಯನ್ನನುಸರಿಸಿ ತಾವೂ ವಿಶಿಷ್ಟ ಬಲ 
ಸಾಮರ್ಥ್ಯದಲ್ಲಿ ಚಲಿಸುತ್ತವೆ. ಪೃಥ್ವಿಯ ಪರಮೋಚ್ಚಶಕ್ತಿ ಅದರ ಅಂತರಂಗದಲ್ಲಿದೆ. ಇದು ತನ್ನ 
ಉಪಗ್ರಹಗಳೊಂದಿಗೆ ನಿರಂತರ ಚಲಿಸುತ್ತಿದೆ. 

ವಿಷ್ಣು ಧರ್ಮೊತ್ತರ ಪುರಾಣವು ಪೃಥ್ವಿಯ ಅಸ್ತಿತ್ವದ ಬಗೆಗೆ, 


00 


111 


ಅಪಾಮ್ ಅಧಸ್ತಾಲ್ಲೋಕೋ ವೈ ತಸ್ಕೋಪರಿ ಮಹೀಧರಾಃ | 
ನಾಗಾನಾಂ ಉಪರಿಷ್ಟಾದ್ ಭೂಃ ಪೃಥ್ವಿವ್ಯಪರಿ ಮಾನವಾಃ|| 

ಮೊದಲ ಸ್ತರದಲ್ಲಿ ನೀರಿದೆ. ಇದರ ಮೇಲೆ ಮಹೀಧರ ಅಂದರೆ ಸರ್ಪರಾಜಿಯು 
ನಿಂತಿದೆ. ಇಡೀ ಪೃಥ್ವಿ ಮಹೀಧರನ ಮೇಲಿದೆ. ಮಾನವರು ಪೃಥ್ವಿಯ ಮೇಲೆ ಇದ್ದಾರೆ. ಅಂದರೆ 
ಪೃಥ್ವಿಯನ್ನು ಸರ್ಪವೇ ಹೊತ್ತಿದೆ ಎಂಬ ಕಲ್ಪನೆಯನ್ನು ಮಾಡಲಾಗಿದೆ. ಸರ್ಪಾರಾಧನೆ 
ನಿಜವಾದ ಅರ್ಥದಲ್ಲಿ ಪೃಥ್ವಿಯ ಆರಾಧನೆಯೇ ಆಗುತ್ತದೆ. 

ಇಂತಹ ಕಲ್ಪನೆಯ ಚಿತ್ರಣ ಹಿಂದೂ ಸಂಸ್ಕೃತಿಯಲ್ಲಿಯೇ ಅಲ್ಲದೇ ಜಗತ್ತಿನ ಎಲ್ಲಾ 
ಸಂಸ್ಕೃತಿಗಳಲ್ಲೂ ಸಿಗುತ್ತದೆ. ಹಿಬ್ರೂ ಸಾಹಿತ್ಯದ ' ಸತಾನ' ಅಥವಾ ಸೈತಾನ್ ಮೂಲತಃ ಸರ್ಪ 
ರೂಪ, ಇಸ್ರೇಲ್ ಬರಹಗಳು ಈ ಸರ್ಪರೂಪದ ಸೈತಾನನೇ ಸೃಷ್ಟಿಯ ಮೂಲ ಎನ್ನುತ್ತವೆ. 
ಸೆಲ್ವಿಕ್ ಪ್ರದೇಶ ನಿವಾಸಿಗಳಾಗಿದ್ದ ಡುಯಿಡ್‌ಗಳು ಜಗತ್ತಿನ ಸೃಷ್ಟಿಯು ಸರ್ಪದ ಬಾಯಿಂದ 
ಹೊರಬಿದ್ದ ಮೊಟ್ಟೆಯಿಂದ ಆಗಿದೆ ಎನ್ನುತ್ತಾರೆ . 
- ಆಸ್ಟ್ರೇಲಿಯಾ ಮತ್ತು ನ್ಯೂಗಿನಿಯ ಪೂರ್ವ ಭಾಗಕ್ಕಿರುವ ಮಲನೇಷಿಯಾದ 
ರೊಸೆಲ್ ದ್ವೀಪದ ಜನಾಂಗವು ಸರ್ಪರೂಪದ Wonaj0 ವನ್ನು ಪೂಜಿಸುತ್ತಾರೆ . ಈತನೇ 
ತಮ್ಮ ದ್ವೀಪದ ಕರ್ತೃ, ಇವನಿಂದಲೇ ನಕ್ಷತ್ರಗಳು ಹುಟ್ಟಿವೆ ಎಂಬ ನಂಬಿಕೆ ಇದೆ. 

- ವಾಯುವ್ಯ ಆಸ್ಟ್ರೇಲಿಯಾದ Ungarinyin ಬುಡಕಟ್ಟಿನವರು 'ಉಂಗುಡ್ ” 
ಎಂಬ ಸರ್ಪದೇವತೆಯನ್ನು ಪೃಥ್ವಿಯ ಕರ್ತೃ ಮತ್ತು ಮಾನವನ ಪೂರ್ವಜರು ಇದರ 
ಮೊಟ್ಟೆಯಿಂದಲೇ ಬಂದಿದ್ದಾರೆ ಎಂದೇ ನಂಬುತ್ತಾರೆ. 

- ರೋಮ್, ಗ್ರೀಕ್, ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾದ ಜಾನಪದಗಳು ಸರ್ಪಗಳನ್ನು 
ತಮ್ಮ ಪೂರ್ವಜರಿಗೂ , ಆತ್ಮಕ್ಕೂ ಸಂಬಂಧ ಕಲ್ಪಿಸಿ ದೇವತಾ ಭಾವನೆತೋರುತ್ತವೆ. 

ವಿಶ್ವ ಶಕ್ತಿಯನ್ನು ನಿರೂಪಿಸುವಲ್ಲಿ Uroboros ಚಿತ್ರಣದಲ್ಲಿ ಸರ್ಪವು ತನ್ನ 
ಬಾಲವನ್ನೇ ಬಾಯಿಯಲ್ಲಿ ಕಚ್ಚಿಕೊಂಡಿರುವುದನ್ನು ತೋರಿಸಲಾಗಿದೆ. ನಟರಾಜನ ಸುತ್ತಲೂ 
ನಿರೂಪಿಸುವ ವಿಶ್ವವೃತ್ತದಲ್ಲಿಯೂ ಸರ್ಪದ ನಿರೂಪಣೆಯಿದ್ದು ಬಾಲದಲ್ಲಿಯೂ ಮುಖದ 
ಚಿತ್ರಣವನ್ನೇ ತೋರಿಸುವುದಿದೆ. ಹೀಗೆ ವಿಶ್ವ ಪೃಥ್ವಿ ಮತ್ತು ಸೃಷ್ಟಿಯ ದ್ಯೋತಕವಾಗಿ 
ಸರ್ಪವನ್ನು ಪ್ರತಿಬಿಂಬಿಸಿರುವುದನ್ನು ನೋಡಬಹುದು. 

ಶ್ರೀರಂಗದಲ್ಲಿ ರಂಗನಾಥನ ದರ್ಶನ ಮಾಡಿದ ಶ್ರೀಪುರಂದರದಾಸರು ಶೇಷಶಾಯಿ 
ವಿಷ್ಣುವಿನ ಆದಿಶೇಷನನ್ನು ಕುರಿತ ಇಡೀ ಚಿತ್ರಣ ಈ ಕೀರ್ತನೆಯಲ್ಲಿ ಪ್ರತಿಬಿಂಬಿತವಾಗಿದೆ. 


112 


ಶೃಂಗಾರವಾಗಿಹುದು ಶ್ರೀಹರಿಯ ಮಂಚ ||ಪ|| 
ಅಂಗನೆ ರುಕ್ಕಿಣಿಯರಸನಾ ಮಂಚ|| ೨|| 
ಬಡಗಿ ಮುಟ್ಟದ ಮಂಚ ಮಡುವಿನೊಳಗಿಹ ಮಂಚ| 
ಮೃಡನ ತೋಳಲಿ ಅಡಗಿರುವ ಮಂಚ | 
ಸಡಗರವುಳ್ಳ ಮಂಚ ಹೆಡೆಯುಳ್ಳ ಹೊಸ ಮಂಚ | 
ಗಾಳಿ ನುಂಗುವ ಮಂಚ |ತೋಳುಬಿಳುಪಿನ ಮಂಚ | 
ಪೊಡವಿಗೊಡೆಯ ಪಾಂಡುರಂಗನ ಮಂಚ| ಕಾಲಿಲ್ಲದ ಮಂಚ! 
ವಿಷದ ಮಂಚ ಕಾಳಗದೊಳರ್ಜುನನ ಮುಕುಟ ಕೆಡಹಿದ ಮಂಚ| 
ಕೇಳು ಪರೀಕ್ಷಿತನ ಕೊಂದುದೀ ಮಂಚ |ಕಣ್ಣು ಕಿವಿಯಾದ ಮಂಚ| 
ಬಣ್ಣ ಬಿಳುಪಿನ ಮಂಚ| ಹೊನ್ನ ಪೆಟ್ಟಿಗೆಯೊಳಗೆ ಅಡಗುವ ಮಂಚ| 
ಹುಣ್ಣಿಮೆ ಚಂದ್ರನ ಬಣ್ಣಕೆಡಗಿದ ಮಂಚ| 
ಕನ್ನೆ ಮಹಾಲಕ್ಷ್ಮಿಯರಸನ ಮಂಚ | 
ಹಕ್ಕಿಗೆ ಹಗೆ ಮಂಚ ರೊಕ್ಕ ಮುಕ್ಕದ ಮಂಚ | 
ರಕ್ಕಸಾರಿ ಪಾಂಡುರಂಗನ ಮಂಚ | ಸಿಕ್ಕಿಲ್ಲದೀ ಮಂಚ| 
ಶ್ರೀ ಲಕ್ಷ್ಮೀಪತಿ ಮಂಚ ಪೊಡವಿಗೊಡೆಯ ಪಾಂಡುರಂಗನ ಮಂಚ 1141 
ಅಂಕು ಡೊಂಕಿನ ಮಂಚ | ಅನಂತ ಕಾಲಿನ ಮಂಚ | 
ಶಂಕರನತೋಳಿಗೆ ಪದಕದ ಮಂಚ|| 
ಶಂಕೆಯೊಳಸುರರ ಸಂಹರಿಸಿದ ಮಂಚ | 
ಪಂಕಜಾಕ್ಷ ಮುಕುಂದ ಪವಡಿಪ ಮಂಚ 115l 
ಹುತ್ತದೊಳಿಹ ಮಂಚ ಧರೆಯ ಹೊತ್ತಿಹ ಮಂಚ | 
ಹೆತ್ತ ಮಕ್ಕಳಿಗೆ ಹೆಸರಿಡುವ ಮಂಚ ಹತ್ತಬಾರದ ಮಂಚ | 
ಹತ್ತಲೀಸದ ಮಂಚ ಚಿತ್ರ ಜಪಿತ ತಾನು ಪವಡಿಪ ಮಂಚ|16|| 
ಏಳು ಹೆಡೆಯುಳ್ಳ ಮಂಚ! ಬಹಳ ಮೃದುವಿನ ಮಂಚ | 
ಧ್ಯಾನ ಮಾತ್ರದಿ ನಾರದಂಗೊಲಿದ ಮಂಚ | 
ನಾರಾಯಣನ ಮಂಚ ಶ್ರೀ ಲಕ್ಷ್ಮೀಪತಿ ಮಂಚ| 
ಶ್ರೀ ಪುರುಂದರ ವಿಠಲನ ಮಂಚ 1171 


113 
ಇಲ್ಲಿ ವಿಷ್ಣುವಿನ ಹಾಸಿಗೆಯಾಗಿ ವರ್ಣಿಸಿರುವ ಆದಿಶೇಷ ಎಂದರೆ ' ಆದಿ' ಪ್ರಾರಂಭ/ 
ಮೊದಲು, 'ಶೇಷ' ಎಂದರೆ ಉಳಿದಿದ್ದು, ಇದರ ಮೇಲೆ ಪವಡಿಸಿರುವ ಪರಮಾತ್ಮನೇ 
“ ಶಕ್ತಿಮಂತಾ ಶ್ರೇಷ್ಠಾಯ ನಮಃ” ಶ್ರೇಷ್ಠ ಶಕ್ತಿ. ಆದಿಯಿಂದ ಅಂತ್ಯದವರೆಗೂ ಇಡೀ ವಿಶ್ವ, 
ಶಕ್ತಿಯ ಭಂಡಾರ, ಶಕ್ತಿಯಿಂದ ಉತ್ಪತ್ತಿಯಾಗಿರುವ ಬ್ರಹ್ಮಾಂಡ ಕಡೆಗೆ ಶಕ್ತಿಯಲ್ಲಿಯೇ 
ಅಂತ್ಯಗೊಳ್ಳುವುದು ಎನ್ನಬಹುದು. ಆದಿ ರೂಪದ ಅಣುವಿನಲ್ಲೂ ಶಕ್ತಿ, ಬೃಹದಾಕಾರದ 
ಬ್ರಹ್ಮಾಂಡವೂ ಶಕ್ತಿ ಎಂಬ ವಿವರಣೆ ನೀಡಬಹುದು. 

ಕುಂಡಲಿನಿ ಯೋಗವು ಇದನ್ನೇ ನಂಬುವುದರಿಂದ, ದೇಹದಲ್ಲಿನ ಷಟ್‌ಚಕ್ರವನ್ನು 
ಕುಂಡಲಿನಿಯ ಶಕ್ತಿ Serpentine power ಎನ್ನುತ್ತದೆ. ಕುಂಡಲಿನಿ ಎಂದರೆ 
ಸುತ್ತಿಕೊಂಡಿರುವ ಅಥವಾ ನಿದ್ರಾವಸ್ಥೆಯಲ್ಲಿರುವ ಸ್ಥಿತಿ. ಇದನ್ನು ಜಾಗೃತಗೊಳಿಸಲು ನಡೆಸುವ 
ಯೋಗವೇ ಕುಂಡಲಿನಿ ಯೋಗ, 
- ಆದಿಶೇಷನನ್ನು 3 5 ಮತ್ತು 1 ಹೆಡೆಗಳಿಂದಲೂ ಗುರುತಿಸುವುದನ್ನು 
ವ್ಯಾಖ್ಯಾನಕಾರರು, ಶರೀರಕ್ಕೆ ಸಂಬಂಧಪಟ್ಟ ವಿವರಣೆ ನೀಡುತ್ತಾರೆ . ದೈಹಿಕ ಮತ್ತು ಮಾನಸಿಕ 
ಆರೋಗ್ಯವನ್ನು ಕಾಪಾಡಲು ನಿಯಂತ್ರಿಸಿಕೊಳ್ಳಬೇಕಾದ ವಾತ , ಪಿತ್ತ, ಕಫವೆಂಬ ತ್ರಿಧಾತುಗಳ 
ಸಂಕೇತ ಮೂರು ಹೆಡೆ, ಐದು ಹೆಡೆಗಳು ಪಂಚಭೂತ ತತ್ವವನ್ನು ಪ್ರತಿಬಿಂಬಿಸಿದರೆ, ಏಳು 
ಹೆಡೆಗಳು ಸಪ್ತ ಧಾತುಗಳ ಪ್ರತೀಕ ಎನ್ನುತ್ತಾರೆ. ಆದಿಶೇಷನನ್ನು “ ಸಹಸಫಣಿ' ಸಾವಿರ 
ಹೆಡೆಯುಳ್ಳದ್ದೂ ಎಂದು ಕೆಲವೆಡೆ ವಿವರಿಸುತ್ತಾರೆ. ಇದು ನಮ್ಮ ಸಂಕೀರ್ಣ ರಚನೆಯ 
ಮಿದುಳಿನ ನಿರೂಪಣೆ ಎನ್ನುವುದಿದೆ. 

ಈಜಿಪ್ಟ್, ಗ್ರೀಕ್ ಮತ್ತು ಮಧ್ಯ ಅಮೆರಿಕಾದ ಮಾಯಾ ಜನಾಂಗದವರೂ ತಮ್ಮ 
ಮೂಲ ದೈವ ಸರ್ಪವೆಂದೇ ನಂಬುತ್ತಾರೆ. ಆರೋಗ್ಯಕ್ಕೆ ಸಂಬಂಧ ಪಟ್ಟ 
ದೇವಾನುದೇವತೆಗಳನ್ನು ನಿರೂಪಿಸಿರುವ ಕಡೆಗಳಲ್ಲೆಲ್ಲಾ ಸರ್ಪದೊಂದಿಗೆ ನಂಟು 
ಹಾಕುವುದನ್ನು ಕಾಣಬಹುದು. ಜಪಾನಿನ ' ಬೆಂಟನ್ ” ದೇವತೆ, ಪಶ್ಚಿಮ ಬಂಗಾಳದ ' ಮನಸಾ', 
ಈಜಿಪ್ನ ನೈಲ್ ನದಿ ದೇವತೆ, ಸಿಪ್ರಸ್ ಮತ್ತು ಕ್ರೀಟ್‌ನ ಚಂದ್ರ ದೇವತೆ, ರೋಮನ್ ಮತ್ತು 
ಗ್ರೀಕ್‌ನ ಆರೋಗ್ಯ ದೇವತೆ ಹೈಜಿಯಾ- ಇವರೆಲ್ಲರ ಚಿತ್ರಣದಲ್ಲಿ ಸರ್ಪ ನಿರೂಪಣೆ ಸಿಗುತ್ತದೆ. 

ಸರ್ಪವನ್ನು ರಕ್ಷಣೆಯ ಸಂಕೇತವಾಗಿ ಬಳಸುವುದನ್ನೂ ಕಾಣಬಹುದು. ಹಾಗಾಗಿ 
ಬುಧ, ಪತಂಜಲಿ, ಈಜಿಪ್ನ ರಾಜಮನೆತನಗಳು, ಸೈನಿಕರ ಕತ್ತಿ ಗುರಾಣಿಗಳ ಮೇಲಿನ 
ಚಿಹ್ನೆಗಳೆಲ್ಲವೂ ಸರ್ಪಮಯ. 


ಭೌಗೋಳಿಕವಾಗಿ ಸಿಂಹಳ/ ಶ್ರೀಲಂಕಾವನ್ನು ನಾಗದ್ವೀಪ ಎಂದೇ ಕರೆಯಲಾಗಿದೆ. 
ಪ್ರಾಯಶಃ ಕ್ರಿ. ಪೂ . 6ನೇ ಶತಮಾನದಿಂದ ಕ್ರಿ.ಶ. 4ನೇ ಶತಮಾನದವರೆಗೆ ಅಂದರೆ ಸುಮಾರು 
ಸಾವಿರ ವರ್ಷ ಕಾಲ ಇಲ್ಲಿ ನಾಗ ಸಾಮಂತರು ಆಳಿದರೆಂಬ ಇತಿಹಾಸದ ಹಿನ್ನೆಲೆಯಲ್ಲಿ ಈ 
ಹೆಸರು ಬಂದಿರಬಹುದು, ನದಿ , ಸರೋವರ, ಬೆಟ್ಟ, ನಗರಗಳ ಹೆಸರುಗಳೂ ನಾಗನಿಗೆ 


0. 


114 
ಅರ್ಪಿತವಾಗಿವೆ. ಮೆಸಪೋಟೋಮಿಯದ ನದಿ Euphrates ನ ಅರ್ಥವೇ ಸರ್ಪನದಿ. 
ಕಾಶ್ಮೀರದಲ್ಲಿ ಅನಂತನಾಗ್, ಶೇಷನಾಗ್ , ಮುಂತಾದ ಸ್ಥಳಗಳನ್ನು ಕಾಣಬಹುದು. ನಾಗಪುರ, 
ನಾಗಮಂಗಲ , ನಾಗಪಟ್ಟಣಂ ನಾಗರಹೊಳೆ,- ಹೀಗೆ ನಾಗನೊಂದಿಗೆ ಬೆಸೆದುಕೊಂಡಿರುವ 
ಸ್ಥಳ ಪುರಾಣಗಳ ವಿವರಗಳನ್ನು ನಿಜವಾದ ಅರ್ಥದಲ್ಲಿ ಪರಿಶೀಲಿಸಬೇಕಾಗಿದೆ. 

ಮಹಾಭಾರತದಲ್ಲಿ ಹಲವಾರು ಪ್ರಸಂಗಗಳಲ್ಲಿ ಸರ್ಪಗಳ ದೊಡ್ಡ ಪಟ್ಟಿಯೇ 
ಸಿಗುತ್ತದೆ . ಆಶ್ಚರ್ಯಕರ ವಿಷಯವೆಂದರೆ ಇಲ್ಲಿ ಸರ್ಪಗಳನ್ನು ನಾಶಮಾಡಿರುವ ಪ್ರಸಂಗಗಳು. 
ದಾಯಾದಿ ಮತ್ಸರದ ದುರ್ಯೋಧನ ಭೀಮನನ್ನು ಕೊಲ್ಲಲು ಹಾವುಗಳನ್ನು ಬಳಸುತ್ತಾನೆ. 
ಆದಿಪರ್ವದಲ್ಲಿ 

ಸುಪ್ತ ಚಾಪಿ ಪುನಃ ಸರ್ಪೈ: 
ತೀಕ್ಷ್ಯ ದಂಷ್ಟೆರಹಾ ವಿಷ್ಯ : 
ಕುಪಿತೃರ್ದಂಶಯಾಮಾಸ 
ಸರ್ವೆಷ್ಟೇವಾಂಗ ಸಂಧಿಷು 
ಪ್ರಬುದ್ಧ ಭೀಮಸೇನಸ್ತಾನ್ 
ಸಾನ್ ಸರ್ಪಾನಷೋಥಯತ್ 

ವಿಷಸರ್ಪಗಳೊಂದಿಗೆ ಭೀಮನನ್ನು ಮಲಗಿಸಿದ್ದಾಗ ಎಚ್ಚೆತ್ತ ಭೀಮಸೇನ 
ಸರ್ಪಗಳನ್ನೂ ಕೊಲ್ಲುತ್ತಾನೆ. ಹಾಗೆಯೇ ಪರಿಕ್ಷಿತ್ ರಾಜ ಶಮೀಕ ಋಷಿಯ ಕೊರಳಿಗೆ ಸತ್ತ 
ಹಾವನ್ನು ಎಸೆದು ಶಾಪಗ್ರಸ್ತನಾಗುತ್ತಾನೆ. ತಕ್ಷಕ ಸೇಡಿನಿಂದ ಪರಿಕ್ಷಿತ್ ರಾಜನನ್ನು ಕೊಲ್ಲುತ್ತಾನೆ. 
ಇವನ ಮಗ ಜನಮೇಜಯ ತನ್ನ ತಂದೆಯ ಸಾವಿಗೆ ಕಾರಣವಾದ ಸರ್ಪಗಳ ವಂಶವನ್ನೇ 
ನಾಶಮಾಡುವ ಸಲುವಾಗಿ ಸರ್ಪಯಾಗ ಮಾಡುತ್ತಾನೆ . ಈ ಪ್ರಸಂಗದಲ್ಲಿಯೂ ಸಹಸ್ರಾರು 
ಸಂಖ್ಯೆಯ ಸರ್ಪಗಳ ನಾಶವಾಗಿದೆ. ಖಾಂಡವ ದಹನದಲ್ಲಿಯೂ ಸರ್ಪಗಳು ಬೆಂಕಿಯಲ್ಲಿ 
ಬೆಂದಿವೆ. ಈ ಎಲ್ಲಾ ಪ್ರಸಂಗಗಳ ಅಮಾನವೀಯ ಕೃತ್ಯಗಳು ಮುಂದಿನ ಜನಾಂಗಕ್ಕೆ 
ದಾರಿದೀಪವಾಗದಿರಲೆಂದು ಶ್ರೀಮಧ್ವಾಚಾರ್ಯರು ತಮ್ಮ ಮಹಾಭಾರತದ 
ಅರ್ಥನಿರ್ಣಯದಲ್ಲಿ ಹೀಗೆ ತರ್ಕಿಸುತ್ತಾ – 

“ಕ್ಷಿಪ್ಲಾ ಸುದೂರ ಮುರುಗನಾಗವರಾನಥಾಷ್ 
ತದ್ವಂಶಜಾನ್ ವಿನಿಹತ್ಯ ಪಿಪಿಲಿಕಾವತ್ ” 

ಕುಲನಾಗರಗಳ ವಧೆಯಾಗದೇ ಅವುಗಳ ಪರಿವಾರದ ಹೆಚ್ಚಿನ ಸಂಖ್ಯೆಯ 
ಸರ್ಪಗಳು ಇರುವೆಗಳನ್ನು ಹೊಸಕು ಹಾಕಿದಂತೆ ಸತ್ತಿರಬಹುದು ಎನ್ನುತ್ತಾರೆ. ಈ ವಾದ 
ವಿವಾದಗಳೇನೇ ಇರಲಿ ಇಂತಹ ಪ್ರಸಂಗಗಳನ್ನು ಹೊರತು ಪಡಿಸಿ ಉಳಿದೆಡೆ ಸರ್ಪಗಳಿಗೆ 


115 
ದೈವತ್ವದ ಕಲ್ಪನೆಗಳನ್ನು ನೀಡಿರುವುದು ಗಮನಾರ್ಹ. 

ಸರ್ಪಗಳು ನಿಧಿಯನ್ನು ಕಾಯುತ್ತವೆ , ಮಕ್ಕಳಾಗದವರಿಗೆ ಸಂತಾನಭಾಗ್ಯ 
ನೀಡುತ್ತವೆ, ವಾಸಿಯಾಗದ ಕಾಯಿಲೆಗಳನ್ನು ಗುಣಪಡಿಸುತ್ತವೆ. ಸರ್ಪಗಳು ಹಗೆ ಸಾಧಿಸುತ್ತವೆ 
ಹೀಗೆ ಹಲವಾರು ಊಹಾಪೋಹಗಳ ಹಂದರಗಳ ಸಾಹಿತ್ಯವೂ ಸಾಕಷ್ಟಿವೆ. 

ಆಸ್ಟ್ರೇಲಿಯಾದ ಉತ್ತರ ಭಾಗದಲ್ಲಿರುವ ಡಾರ್ವಿನ್‌ನ ಹತ್ತಿರದಲ್ಲಿ ಆರ್ನಹೆಮ್ 
ಎಂಬ ಪ್ರದೇಶವಿದೆ. ಇಲ್ಲಿನ ಕಾಕಡು ನ್ಯಾಷನಲ್ ಪಾರ್ಕ್‌ನಲ್ಲಿ ಆಸ್ಟ್ರೇಲಿಯಾದ ಮೂಲ 
ನಿವಾಸಿಗಳ ಕಲ್ಪನೆಗಳ ಲೋಕವನ್ನು ಬಿಚ್ಚಿಡುವ ಗುಹೆಗಳು ಮತ್ತು ಚಿತ್ರಣಗಳನ್ನು ಕಾಣಬಹುದು. 
ಅವುಗಳಲ್ಲೊಂದು ಸರ್ಪಗುಹೆ ( Snake cave), ಕಾಕಡು ನ್ಯಾಷನಲ್ ಪಾರ್ಕನ್ನು 1981ರಲ್ಲಿ 
UNESCO ರಾಷ್ಟ್ರೀಯ ಪರಂಪರಾ ತಾಣ ( World Heritage Center ) 
ಎಂದೂ ಗುರುತಿಸಿದೆ. ಇಲ್ಲಿನ ಚಿತ್ರಣಗಳಲ್ಲಿ ಪೌರಾಣಿಕ ಮತ್ತು ಕಾಲ್ಪನಿಕ ಕತೆಗಳ 
ಸರಮಾಲೆಗಳಿವೆ ಇವನ್ನು Dreaming ಎಂದು ಕರೆಯುತ್ತಾರೆ. ಈ ಕಲೆಯನ್ನು ಮಿಮಿ 
( mimi Art ) ಎನ್ನುತ್ತಾರೆ . ಮೂಲದೇವತೆ Nagalyod, ಇದೇ Rainbow 
Snake ಕಾಮನಬಿಲ್ಲಿನ ಸರ್ಪ. ಈ ಸರ್ಪವು `ಕೊಟ್ಟರೆ ವರ, ಇಟ್ಟರೆ ಶಾಪ' ಎಂಬ ನಂಬಿಕೆ 
ಇಲ್ಲಿನ ಮೂಲವಾಸಿಗಳದ್ದು. ಈ ಸರ್ಪದ ದೇಹವು ಆಕಾಶದೆತ್ತರಕ್ಕೂ ಹರಡಿರುವುದರಿಂದಲೇ 
ಇದಕ್ಕೆ ಕಾಮನಬಿಲ್ಲಿನ ಸರ್ಪ ಎನ್ನುವುದಿದೆ. ಈ ಚಿಹ್ನೆಯನ್ನು ಅನೇಕ ಬಣ್ಣಗಳಿಂದ ಬರೆದು 
ಅವುಗಳ ಒಳ ಅಂಗಾಗಳನ್ನು ತೋರಿಸುವ ಶೈಲಿಗೆ ಎಕ್ಸ್‌ರೇ ಸೈಲ್ ಎಂಬ ಹೆಸರನ್ನೇ 
ನೀಡಲಾಗಿದೆ. ಇದನ್ನು 3000 ವರ್ಷಗಳ ಹಿಂದೆಯೇ ಪರಿಚಯಿಸಿದ್ದರೆಂಬುದು ಅವರ 
ವೈಜ್ಞಾನಿಕ ಅರಿವನ್ನು ತೋರಿಸುತ್ತದೆ. 

ಪಶ್ಚಿಮ ಆಫ್ರಿಕಾದ ಜನಾಂಗವು ಹೆಬ್ಬಾವನ್ನು ದೈವತ್ವದ ಸಂಕೇತವೆಂದು 
ಪರಿಗಣಿಸುತ್ತದೆ. ಇದಕ್ಕೆ DanAyido Hwedo ಎಂದು ಕರೆಯುತ್ತಾರೆ . ಇದು ಅವರ 
ಪೂರ್ವಜ ' ಮಾವಾ' ಎಂಬವ ಸೃಷ್ಟಿಸಿದ್ದು ಎನ್ನುವ ನಂಬಿಕೆ ಇದೆ. ಈ ದೈವತ್ವದ ಹೆಬ್ಬಾವು 
ಮತ್ತು ಮಾವಾ ಕೂಡಿ ಪೃಥ್ವಿಯನ್ನು ಸೃಷ್ಟಿಸಿದ್ದಾರೆಂದು ಹೇಳುತ್ತಾರೆ, ಸೃಷ್ಟಿಯಾದ 
ಪೃಥ್ವಿಯಲ್ಲಿರುವ ಪರ್ವತಗಳು, ಸಸ್ಯ ಮತ್ತು ಪ್ರಾಣಿ ರಾಶಿಗಳ ಭಾರದಿಂದ ಪೃಥ್ವಿ 
ಕುಸಿಯುವುದನ್ನು ತಪ್ಪಿಸಲು ಹೆಬ್ಬಾವು ಅದನ್ನು ಸುತ್ತಿ ಭದ್ರವಾಗಿ ಹಿಡಿದಿರುವುದೆಂದೂ , 
ಅದಕ್ಕಾಗಿಯೇ ಅಮರತ್ವವನ್ನು ಕಾಪಾಡಿಕೊಳ್ಳಲು ಹೊರಚರ್ಮವನ್ನು ಪೊರೆಯ ಮೂಲಕ 
ಕಳಚುವುದೆಂದು ವಿವರಣೆ ನೀಡುತ್ತಾರೆ. 

ಪೌರಸ್ತ್ರ ದ್ವೀಪ ಸಮೂಹಗಳಲ್ಲಿ ಸರ್ಪಕ್ಕೆ ಸಂಬಂಧಪಟ್ಟ ಕಲ್ಪನೆಗಳು ಹಿಂದೂ 
ಸಂಸ್ಕೃತಿಯ ಹಿನ್ನೆಲೆಯಿಂದಲೇ ಬಂದಂತೆ ಕಾಣುತ್ತವೆ. 


116 
ಬಾಲಿ ದ್ವೀಪದಲ್ಲಿ ಅಂತಭೋಗಎಂಬ ಸರ್ಪವುಕೂರ್ಮವನ್ನು ಸೃಷ್ಟಿಸಿದೆ ಎಂದು 
ನಂಬುತ್ತಾರೆ . ಈ ಕೂರ್ಮದ ಬೆನ್ನಿನ ಮೇಲೆ ಸುತ್ತಿ ಕುಳಿತ ಎರಡು ಸರ್ಪಗಳನ್ನು ಹಾಗೂ 
ಒಂದು ಕಪ್ಪು ಶಿಲೆಯ ಮುಚ್ಚಳವನ್ನು ಕಲ್ಪಿಸಿ, ಈ ಮುಚ್ಚಳವೇ ಸರ್ಪಗಳ ಪಾತಾಳಲೋಕದ 
ನೆಲೆಯ ಬಾಗಿಲು ಎಂದು ನಂಬುತ್ತಾರೆ. ಇದೇ ಕಲ್ಪನೆ ಮತ್ತ್ವ ಪುರಾಣದಲ್ಲಿಯೂ 
ಕಾಣಬಹುದು. “ಕೂರ್ಮಪತ್ತೆ ಪದಸ್ ಚೈಕಮ್ ಅನ್ಯಾನ್ ನಾಗೇಂದ್ರ ಮರ್ದನಿ ” ( ಪೃಥ್ವಿಯು 
ತನ್ನ ಒಂದು ಕಾಲನ್ನು ಕೂರ್ಮದ ಮೇಲೂ ಮತ್ತೊಂದನ್ನು ಶೇಷನ ಮೇಲೂ ಇಟ್ಟಿದೆ.) 

ಸುಮಾತ್ರಾ ದ್ವೀಪದಲ್ಲಿ ಪಾತಾಳಲೋಕವನ್ನು ಆಳುತ್ತಿರುವ ಸರ್ಪವೇ ನಾಗಪದೇಹ, 
ಬೋರ್ನಿಯೋದಲ್ಲಿ ಇದಕ್ಕೆ ಆಸೇ ಎಂದು ಹೆಸರಿದೆ. ಜಾವಾ ದ್ವೀಪದಲ್ಲಿ ಇಲ್ಲಿಯ ವಾಸ್ತುಶಿಲ್ಪ 
ಪ್ರತಿಬಿಂಬಿಸುವ ಪನಾಟರನ್ ಎಂಬ ಸ್ಥಳವಿದೆ. ಬಾಲಿ ದ್ವೀಪ ಸಂಸ್ಕೃತಿಯನ್ನೇ ಹೋಲುವ 
ಇಲ್ಲಿನ ನಾಗದೇವಾಲಯಗಳಲ್ಲಿ ಭಂಡಾರವನ್ನು ಕಾಯುತ್ತಿರುವ ಸರ್ಪಗಳಿವೆ ಎಂಬುದು 
ಇಲ್ಲಿಯವರ ನಂಬಿಕೆ. ಅತ್ಯಂತ ಪುರಾತನ ನಾಗರಿಕತೆಯನ್ನು ಎತ್ತಿ ತೋರಿಸುವ ಮಿನೇನ್ 
ನಾಗರಿಕತೆ ಗ್ರೀಕ್ ದೇಶದ್ದು. ಅಲ್ಲಿಯ ಒಂದು ಸ್ಥಳ KnoSSOS. ಇದು ಮೀನೇ ರಾಜನ 
ವಾಸಸ್ಥಾನವಾಗಿತ್ತೆಂದು ಪ್ರತೀತಿ. ಇಲ್ಲಿಯ ದೇವತೆ ಕೈಯಲ್ಲಿ ಸರ್ಪವನ್ನು ಹಿಡಿದು 
ಫಲವತ್ತತೆಯ ಚಿಹ್ನೆಯಾಗಿದ್ದಾಳೆ ಎಂಬ ನಂಬಿಕೆ ಇತ್ತು. 
- ಮಧ್ಯ ಅಮೆರಿಕಾದ ಮಾಯಾ ಸಂಸ್ಕೃತಿಯಲ್ಲಿ “ Quetzalcoatl ” ನನ್ನು 
ಕುಲದೇವತೆಯಾಗಿ ಪೂಜಿಸುತ್ತಾರೆ. ಇದು ವರ್ಣರಂಜಿತ ಪಕ್ಷಿ Quetzal ಮತ್ತು Coati 
ಗಳ ಸಂಧಿಪದ. ಹಾಗಾಗಿ ಈ ಕಾಲ್ಪನಿಕ ಪ್ರಾಣಿಯನ್ನು ರೆಕ್ಕೆಯುಳ್ಳ ಸರ್ಪವೆಂದು 
ಪರಿಗಣಿಸಲಾಗಿದೆ. 

ಕ್ಯಾಂಬೋಡಿಯಾದಲ್ಲಿರುವ Angkar Thom ದೇವಾಲಯ 
ಪುರಾಣಪ್ರಸಿದ್ದವಲ್ಲದೇ ಪ್ರವಾಸಿಗರ ಆಕರ್ಷಣೆಯೂ ಹೌದು. ಇದರ ಮುಖ್ಯ ದ್ವಾರ ವನ್ನು 
ವಿಜಯ ದ್ವಾರ ( victory gate ) ಎನ್ನುತ್ತಾರೆ. ಇಲ್ಲಿ ಎರಡೂ ಬದಿಗೆ ಕಲ್ಲಿನಿಂದ 
ಮಾಡಿರುವ ಉದ್ದವಾದ ಸರ್ಪವಿದೆ. ಪ್ರತಿ ಸರ್ಪದುದ್ದಕ್ಕೂ 54 ದೇವತೆಗಳು 
ಅದನ್ನೆಳೆಯುತ್ತಿರುವ ದೃಶ್ಯ ನೋಡಬಹುದು. ಇಲ್ಲಿ ಒಟ್ಟು 108 ದೇವತೆಗಳನ್ನು 
ನಿರೂಪಿಸಲಾಗಿದೆ. ಈ ಇಡೀ ಚಿತ್ರಣ ಸಮುದ್ರ ಮಥನವನ್ನು ನಿರೂಪಿಸುವುದರಿಂದ ಹಿಂದೂ 
ಸಂಸ್ಕೃತಿಯ ಛಾಯೆ ಎದ್ದು ಕಾಣುತ್ತದೆ. 

- ಸಂಸ್ಕೃತಿ ಏಕಮುಖಿಯೇ , ಬಹುಮುಖಿಯೇ ಎಂಬ ಪ್ರಶ್ನೆಗಳಿಗೆ ನಿಖರವಾದ 
ಉತ್ತರ ಹೇಳುವುದು ಸಾಧ್ಯವಿಲ್ಲ. ಆದರೆ ಬಳಸುವ ಪದಗಳ ಸಾಮ್ಯ ಏಕಮುಖ 
ಸಂಸ್ಕೃತಿಯನ್ನು ತೋರಿಸುತ್ತದೆ. ಪೂರ್ವದಲ್ಲಿ ಗ್ರೀಸನ್ನು ಅಖಿಯನ್ನರೆಂಬ ರಾಜವಂಶ 
ಆಳುತ್ತಿತ್ತು. ಈ ಅಖಿಯನ್ನರು ಯಾರಿರಬಹುದೆಂದು ಕೆದಕ ಹೊರಟರೆ ಗ್ರೀಕ್ ಭಾಷೆಯ ಅಖಿ 


117 
ಎಂದರೆ ಸರ್ಪ ಎನ್ನುವುದನ್ನು ಪರಿಗಣಿಸಬಹುದು. ಈ ' ಅಖಿ' ಪದಕ್ಕೂ , ಸಂಸ್ಕೃತದಲ್ಲಿ 
ಋಗೈದ, ಮತ್ತು ಪುರಾಣಗಳಲ್ಲಿ ಬಳಸಿರುವ ' ಅಹಿ' ಪದಕ್ಕೂ ನಂಟನ್ನು ಕಲ್ಪಿಸಬಹುದು. 
ಜಗತ್ತಿನ ಮೂಲೆಮೂಲೆಗಳ ಸಂಸ್ಕೃತಿಯ ಏಕತಾನತೆಗಳನ್ನು ಬಿಚ್ಚುತ್ತಾ ಹೋದರೆ ವಿಕಾಸದ 
ಹಾದಿಯಲ್ಲಿ ಮಾನಸಿಕ ಚಿಂತನೆಗಳು ಬೆಳೆದು ಬಂದ ದಾರಿ ಅರಿವಾಗುತ್ತದೆ. ಕಲ್ಲಣನ 
'ರಾಜತರಂಗಿಣಿ' ಯಲ್ಲಿ ಕಾಶ್ಮೀರದಲ್ಲಿ ಅಹಿನಾಗ, ಅಹಿದೇವ ಎಂಬ ದೇವತಾರ್ಚನೆಗಳ ವಿವರ 
ಸಿಗುತ್ತದೆ. 

- ಕ್ರಿ . ಪೂ . 1500ರಲ್ಲಿಯೇ ಅಂದರೆ ವೇದ ಕಾಲದಿಂದ ಪುರಾಣೇತಿ 
ಹಾಸಕಾಲದುದ್ದಕ್ಕೂ ಬೆಳೆದು ಬಂದ ಸರ್ಪಸಂಸ್ಕೃತಿ ಇಂದಿಗೂ ಆಚರಣೆಯಲ್ಲಿ ರುವುದು 
ಸೋಜಿಗ, ಸಂಸ್ಕೃತಿಯ ಹಿನ್ನೆಲೆಯಲ್ಲಿಯಾದರೂ ಸರ್ಪಗಳ ಸಂರಕ್ಷಣೆಯಾದರೆ ಜೀವಿ 
ವೈವಿಧ್ಯದ ಕೊಂಡಿ ಉಳಿಯಬಲ್ಲದು. 
- ಸರ್ಪ ಮತ್ತು ವೃಕ್ಷಗಳಿಗಿರುವ ನಂಟು ಜೀವ ವೈವಿಧ್ಯ ಸಂರಕ್ಷಣೆಯ ಮತ್ತೊಂದು 
ಗುಟ್ಟು. ಮೊಗಲ್‌ರ ಮಾತನಾಡುವ ಮರ 'oracular tree' ಯ ಕಲ್ಪನೆಯ ಕತೆ ಇದಕ್ಕೆ 
ಸಾಕ್ಷಿ . ಅಲೆಕ್ಸಾಂಡರ್ ಮಹಾಶಯ ಭಾರತಕ್ಕೆ ದಾಳಿ ಮಾಡಿದಾಗ oracular tree ಯ 
ಬಗೆಗೆ ಆತನಿಗೆ ವಿವರಿಸಲಾಗಿತ್ತಂತೆ. ಈ ಮರದ ಮುಖ್ಯ ಕಾಂಡವು ಸರ್ಪದಿಂದ 
ಸುತ್ತುವರಿದುದಾಗಿ ವಿವರಣೆ ಇದೆ. ಯಾರು ಯಾವ ಭಾಷೆಯಲ್ಲಿ ಪ್ರಶ್ನೆ ಕೇಳಿದರೂ ಈ ವೃಕ್ಷ ಆ 
ಭಾಷೆಯಲ್ಲಿಯೇ ಉತ್ತರ ನೀಡುವ ಸಾಮರ್ಥ್ಯ ಹೊಂದಿತ್ತೆಂದೂ ಮರವು ಅಲೆಕ್ಸಾಂಡರ್‌ಗೆ 
ಅವನ ದಾಳಿಯ ಬಗೆಗೆ ಮುನ್ನೆಚ್ಚರಿಕೆನೀಡಿತ್ತೆಂದೂ ಐತಿಹ್ಯವಿದೆ. 

ಬೌದ್ದ ಮತ್ತು ಜೈನ ಸಾಹಿತ್ಯದಲ್ಲಿ ನಾಗನ ಪಾತ್ರವಿರುವುದನ್ನು ಕಾಣಬಹುದು. 
ಬುದ್ದನು ಜ್ಞಾನೋದಯ ಸಿದ್ದಿಗಾಗಿ ಬೋಧಿವೃಕ್ಷದ ಕೆಳಗೆ ತಪಸ್ಸು ಮಾಡುತ್ತಿದ್ದಾಗ 
ದುಷ್ಟಶಕ್ತಿಗಳು ಬಿರುಗಾಳಿ ಎಬ್ಬಿಸಿ ವ್ರತಭಂಗ ಮಾಡಲು ತೊಡಗಿದಾಗ ಮಚಲಿಂದನೆಂಬ 
ನಾಗವು ಅವನನ್ನು ರಕ್ಷಿಸುತ್ತದೆ. ಏಳು ದಿನಗಳು ಸತತವಾಗಿ ಅಲ್ಲಿ ಮಳೆ ಸುರಿಯುತ್ತದೆ. ಚಳಿ, 
ಗಾಳಿಯಿಂದ ಬುದ್ಧನನ್ನು ಈ ನಾಗ ಸಂರಕ್ಷಿಸುತ್ತದೆ. ಈ ಪ್ರಸಂಗದ ಅನೇಕ ಕೆತ್ತನೆಗಳನ್ನು 
ಇಂದಿಗೂ ಕಾಣಬಹುದು. 


- ಜಾತಕ ಕತೆಗಳಲ್ಲಿ ಒಂದು ಸ್ವಾರಸ್ಯಕರ ಆಸೆಬುರುಕ ವ್ಯಾಪಾರಿಗಳ ಕತೆ ” ಬರುತ್ತದೆ. 
ಒಮ್ಮೆ ಕೆಲವು ವ್ಯಾಪಾರಿಗಳು ವ್ಯಾಪಾರದ ನಿಮಿತ್ತ ಊರೂರು ಸುತ್ತುತ್ತಾ ಒಂದು ಅರಣ್ಯ 
ಪ್ರದೇಶ ತಲುಪುತ್ತಾರೆ. ಅರಣ್ಯದಲ್ಲಿ ಅವರಿಗೆ ನೀರು, ಆಹಾರ ಯಾವುದೂ ದೊರಕದೆ ಒಂದು 
ದೊಡ್ಡಆಲದ ಮರದ ಕೆಳಗೆ ತಂಗುತ್ತಾರೆ. ಅದರಲ್ಲೊಬ್ಬ ಪೂರ್ವಕ್ಕೆ ಹರಡಿದ್ದ ಒಂದು ಕೊಂಬೆ 
ಕಡಿಯುತ್ತಾನೆ. ಆಗ ಹೇರಳವಾದ ನೀರು ಅದರಿಂದ ಪಡೆಯುತ್ತಾರೆ. ದಕ್ಷಿಣ ಭಾಗಕ್ಕಿದ್ದ ಕೊಂಬೆ 
ಕಡಿದಾಗ ಆಹಾರದ ಸುರಿಮಳೆಯಾಗುತ್ತದೆ. ಪಶ್ಚಿಮಕ್ಕೆ ಹರಡಿದ್ದ ಕೊಂಬೆಯಿಂದ ಅಪ್ಪರೆಯರು 


118 


ಇಳಿದು ಮನರಂಜನೆ ಒದಗಿಸುತ್ತಾರೆ. ಉತ್ತರಭಾಗದ ಕೊಂಬೆ ಕಡಿದಾಗ ಅಪಾರ ಸಂಪತ್ತು 
ಅವರದಾಗುತ್ತದೆ. ಇದರಿಂದ ತೃಪ್ತರಾಗದ ವ್ಯಾಪಾರಿಗಳು ಮರದ ಬುಡವನ್ನೇ ಕಡಿಯಲು 
ಸಜ್ಜಾಗುತ್ತಾರೆ . ಅವರ ನಾಯಕ ಇಷ್ಟೆಲ್ಲಾನೀಡಿರುವ ಮರವನ್ನು ಕಡಿಯಬಾರದೆಂದು ಅವರಿಗೆ 
ಉಪದೇಶಿಸುತ್ತಾನೆ. ದುರಾಸೆಯ ವರ್ತಕರು ನಾಯಕನ ಮಾತಿಗೆ ಓಗೊಡದೆ ಬುಡಕ್ಕೆ ಕೊಡಲಿ 
ಹಾಕಿದಾಗ ನಾಗ ಪ್ರತ್ಯಕ್ಷನಾಗಿ ಆ ಎಲ್ಲ ವರ್ತಕರನ್ನು ಕೊಲ್ಲುತ್ತದೆ. ಇದರ ಒಳಾರ್ಥವನ್ನು 
ಅರ್ಥೈಸ ಬಹುದಾದಲ್ಲಿ ಪ್ರಕೃತಿಯ ಸಂರಕ್ಷಣೆ ಮಾಡದಿದ್ದಲ್ಲಿ ಮಾನವ ಕುಲವೇ ನಾಶವಾಗುವ 
ಭಾವ ಇದೆನ್ನಬಹುದು. 

- ಸರ್ಪಗಳನ್ನು ಕುರಿತ ಸಾಹಿತ್ಯ ಮಂಗರಾಜನ “ ಖಗೇಂದ್ರ ಮಣಿ ದರ್ಪಣ ”, 
ನಿಜಗುಣಯೋಗಿಯ “ವಿವೇಕ ಚಿಂತಾಮಣಿ”, ಶ್ರೀಕಾಶಿನಾಥೋಪಾಧ್ಯಾಯ ಕೇಮರಾಜನ 
' ಧರ್ಮಸಿಂಧು', 'ದೇವಿಭಾಗವತ' ಗಳಲ್ಲಿ ದೊರೆಯುವುದಾದರೂ ಅಷ್ಟಾಂಗ ಹೃದಯ , ಚರಕ 
ಮತ್ತು ಸುಶ್ರುತ ಸಂಹಿತೆಗಳಲ್ಲಿ ಸರ್ಪಗಳ ವರ್ಗಿಕರಣ , ಅವುಗಳ ವಿಷ ಮತ್ತು ವಿಷ 
ನಿವಾರಣೆಯ ವಿವರಗಳನ್ನು ಕಾಣಬಹುದು. ಇದೇ ವಿಷತಂತ್ರ ಅಥವಾ ಅಗದ ತಂತ್ರ . 

ಅಷ್ಟಾಂಗ ಹೃದಯದಲ್ಲಿ : 
ದರ್ವಿಕರಾ ಮಂಡಲಿನೋ ರಾಜೀಮಂತಶ್ಚ ಪನ್ನಗಾಃ 

ಧಾಸಮಾಸತೇ ಭೌಮಾಃಭಿದ್ಯಂತೆ ತೇ ತ್ವನೇಕಧಾ|| 
ವ್ಯಾಸತೊ ಯೋನಿಭೇದೇನನೋಡ್ಯಂತ್ಯನುಪಯೋಗಿನ:|| 

ಸರ್ಪಗಳಲ್ಲಿ ದರ್ವಿಕರಾ ಹೆಡೆಯುಳ್ಳ ಹಾವುಗಳು, ಮಂಡಲದ ಹಾವುಗಳು ಮತ್ತು 
ರಾಜೀಮಂತ ಹಾವುಗಳೆಂದು ನೆಲದ ಮೇಲೆ ಜೀವಿಸುವ ಹಾವುಗಳನ್ನು ಮೂರು ವಿಧದಡಿ 
ಗುರುತಿಸಬಹುದು. ಈ ಗುಂಪಿನಲ್ಲಿ ಅನೇಕಉಪಗುಂಪುಗಳಿವೆ. 

ಈ ಮೂರುವಿಧದ ಗುಂಪುಗಳ ಲಕ್ಷಣಗಳನ್ನೂ ಕಾಣಬಹುದು. 
" ರಥಾಂಗಲಾಂಗಲಚ ಸ್ವಸ್ತಿ ಕಾಂಕುಶಧಾರಿಣಃ| 
ಫಣಿನಃಶೀಘ್ರಗತಯಃ ಸರ್ಪಾದರ್ವಿಕರಾಗೃತಾ ” 

ಹೆಡೆಯುಳ್ಳ ದರ್ವಿಕರಾ ಹಾವುಗಳಲ್ಲಿ ವಿವಿಧ ರೀತಿಯ ಚಿಹ್ನೆಗಳಿರುತ್ತವೆ. ರಥದ 
ಚಕ್ರ, ನೇಗಿಲು, ಛತ್ರ, ಸ್ವಸ್ತಿಕ , ಅಂಕುಶಗಳ ಆಕಾರವಿರಬಹುದು. ಇವುಗಳು 
ಶೀಘ್ರವಾಗಿ/ ವೇಗವಾಗಿ ಚಲಿಸುತ್ತವೆ. 

“ಜೇಯಾ ಮಂಡಲಿನೋ ಭೋಗಾಮಂಡಲೈ ರ್ವಿವಿ ಧೈಶ್ಚಿತಾ| 
ಪ್ರಾಂಶವೋ5 ಮಂದಗಮನಾಃ” ( ಅಷ್ಟಾಂಗ ಹೃದಯ ) 


119 
ಮಂಡಲ ಸರ್ಪಗಳಿಗೆ ಹೆಡೆ ಇರುವುದಿಲ್ಲ. ಅವುಗಳ ಶರೀರದ ಮೇಲೆ 
ವೈವಿಧ್ಯಮಯ ಚಿತ್ತಾರಗಳಿರುತ್ತವೆ. ಇವು ಮಂದಗತಿಯಲ್ಲಿ ಚಲಿಸುತ್ತವೆ. ಇದೇ 
ವಿವರಗಳೊಂದಿಗೆ ಅವುಗಳ ಕಾಂತಿಯನ್ನೂ ವರ್ಣಿಸುತ್ತದೆ ಸುಶ್ರುತ ಸಂಹಿತೆ. 

“ ಮಂಡಲೈರ್ವಿವಿಧ್ಯೆಶ್ಚಿತಾಃ ಪೃಥವೋ ಮಂದಗಾಮಿನಃ 
ಜೇಯಾಮಂಡಲಿನೋ ಸರ್ಪಾಜ್ವಲನಾರ್ಕ ಸಮಪ್ರಭಾ ” 
ಇವುಗಳ ಮೈಕಾಂತಿಯು ಅಗ್ನಿ ಮತ್ತುಸೂರ್ಯನಂತೆ ಇರುತ್ತದೆ. 
“ಸ್ಪಿಗ್ಲಾ ವಿವಿಧ ವರ್ಣಾಭಿಸ್ತಿರ್ಯ ಗೂರ್ಧ್ವಂಚ ರಾಜಿಭಿಃ| 
ಚಿತ್ರಿತಾ ಇವಯೇ ಭಾಂತಿ ರಾಜೀಮಂತಸ್ತುತೆ ಸ್ಮತಾಃ| 

“ಸ್ಪಿಗ್ಲಾ' ಗಾಜಿನಂತೆ ಹೊಳೆಯುವ ಮತ್ತು ಕೈಯಲ್ಲಿ ಹಿಡಿದರೆ ಜಾರುವ, ಶರೀರದ 
ಮೇಲೆ ಅನೇಕ ವರ್ಣ ಮತ್ತು ಚಿತ್ತಾರಗಳಿರುವ ಹಾವುಗಳಲ್ಲಿ ರಾಜೀಮಂತ ಸರ್ಪಗಳು ಎಂದು 
ಸುಶ್ರುತ ವಿವರಿಸುತ್ತಾನೆ. 

ಈ ಸರ್ಪಗಳ ಚಟುವಟಿಕೆಯ ಕಾಲಗಳನ್ನು 
ರಜನ್ಯಾ : ಪಶ್ಚಿಮೆ ಯಾಮೆ ಸರ್ಪಾಶ್ಚಿತಾಶ್ಚರಂತಿಹಿ । 
ಶೆಷ ಸೂಕ್ತಾ ಮಂಡಲಿನೋ ದಿವಾ ದರ್ವಿಕರಾಃ ಸ್ಮೃತಾಃ|| 
ರಾತ್ರಿಯ ವೇಳೆ ರಾಜೀಮಂತ ಸರ್ಪಗಳು ಸಂಚರಿಸುತ್ತವೆ. ಹಗಲಿನಲ್ಲಿ ದರ್ವಿಕರ 
ಸರ್ಪಗಳು ಹಾಗೂ ಉಳಿದ ಕಾಲದಲ್ಲಿ ಮಂಡಲ ಸರ್ಪಗಳು ಸಂಚಾರ ಮಾಡುತ್ತವೆ. 

ಯಾವುದೇ ಜೀವಿಯನ್ನು ಕಂಡಾಗ ಹಾಕುವ ಪ್ರಶ್ನೆಗಳಲ್ಲಿ ಅವು ಗಂಡೋ , ಹೆಗ್ಗೋ 
ಎಂಬುದು ಕುತೂಹಲದ್ದು. ಕೆಲವೊಂದು ಜೀವಿಗಳಲ್ಲಿ ಹೊರ ರೂಪದಿಂದ ಗಂಡು 
ಹೆಣ್ಣುಗಳನ್ನು ಗುರುತಿಸುವುದು ಸುಲಭ. ಆದರೆ ಹಾವುಗಳಲ್ಲಿ ಇಂತಹ ಲಕ್ಷಣಗಳು 
ಕಂಡುಬರುವುದಿಲ್ಲ. ಸರ್ಪತಜ್ಞರು ವಿಶೇಷವಾದ ಸೂಕ್ಷ್ಮ ಲಕ್ಷಣಗಳಿಂದಲೇ ಅದನ್ನು ಪತ್ತೆ 
ಹಚ್ಚಬೇಕು. ಚರಕ ಸಂಹಿತೆಯಲ್ಲಿ ಲಿಂಗ ಭೇದವನ್ನು ಹೀಗೆ ತಿಳಿಸಲಾಗಿದೆ, 

“ ವೃತ್ತ ಭೋಗೀ ಮಹಾಕಾಯಃ ಶ್ವಸನ್ನೂ ರ್ದ್ವೇಕ್ಷಣಃ ಪುಮಾನ್ || 
ಸ್ಫೂಲಮೂರ್ಧಾಸಮಾಂಗಶ್ಚ ಸ್ತ್ರೀತ್ವತಃ ಸ್ಯಾದ್ವಿಪರ್ಯಯಾತ್ | 

ಗಂಡು ದುಂಡಾಗಿಯೂ , ಉದ್ದವಾಗಿಯೂ ಇರುತ್ತದೆ, ಅವುಗಳ ಉಸಿರಾಟ / 
ಪೂತ್ತಾರ ಒಂದೇ ಸಮನೇ ಇರುತ್ತದೆ. ಅವುಗಳ ದೃಷ್ಟಿ ಮೇಲ್ಮುಖವಾಗಿರುತ್ತದೆ. ಶಿರೋಭಾಗವು 
ಅಗಲವಾಗಿರುತ್ತದೆ. ಅಂಗಗಳು ಸಮ ಪ್ರಮಾಣ ದ್ದಾಗಿರುತ್ತದೆ. ಇದಕ್ಕೆ ವಿರುದ್ದವಾದ 
ಲಕ್ಷಣಗಳನ್ನು ಹೆಣ್ಣು ಸರ್ಪ ಹೊಂದಿರುತ್ತದೆ. 


0 


120 


ಹಾವುಗಳು ಒಂದು ಬಗೆಯ ಭೀತಿಯನ್ನೇ ಹುಟ್ಟಿಸುವ ಪರಿಕಲ್ಪನೆ ಬೆಳೆದು ಬಂದಿದೆ. 
ರಾತ್ರಿಯಲ್ಲಿ ಹಗ್ಗವನ್ನೇ ತುಳಿದರೂ ಹಾವು ಎನ್ನುವ ಭಯ ಹುಟ್ಟಬಹುದು. ಹಾವು ಕಚ್ಚಿದರೆ 
ಸಾವು ಖಂಡಿತ ಎನ್ನುವ ಮನೋಭಾವವೂ ಉಂಟು. ನಿಜಸಂಗತಿ ಎಂದರೆ ಜಗತ್ತಿನ 2500 
2700 ಪ್ರಭೇದದ ಒಟ್ಟು ಸಂಖ್ಯೆಯಲ್ಲಿ ಕೇವಲ ಶೇ . 10 ರಷ್ಟು ಅಂದರೆ ಸುಮಾರು 410 
ಪ್ರಭೇದಗಳು ಮಾತ್ರ ವಿಷದ ಹಾವುಗಳು.ಉಳಿದವುನಿರ್ವಿಷಗಳು. 

ಭಾರತದ ಮಟ್ಟಿಗೆ ಹೇಳಬಹುದಾದರೆ ಇಲ್ಲಿ 236 ಪ್ರಭೇದದ ಹಾವುಗಳಿವೆ. 
ಅವುಗಳಲ್ಲಿ ಸುಮಾರು 50 ಪ್ರಭೇದಗಳು ವಿಷವುಳ್ಳವು. ಹೆಚ್ಚಿನವು ಮಾನವನನ್ನು ಕಚ್ಚಿದರೂ 
ಸಾವು ಸಂಭವಿಸುವುದಿಲ್ಲ. ಅವುಗಳಲ್ಲಿ ನಾಲ್ಕು ಮಾತ್ರ ಅತ್ಯಂತ ಪ್ರಭಾವಿ ವಿಷ ಸರ್ಪಗಳು , ಅವೇ 
ನಾಗರ, ಕೈಟ್, ರಸಲ್ ವೈಪರ್, ( ಮಂಡಲದ ಹಾವು) ಮತ್ತು ಸಾಸ್ಕಲ್ ವೈಪರ್ . ಇಂತಹ 
ವಿಷಯಗಳ ಅರಿವು ಜನ ಸಾಮಾನ್ಯರಲ್ಲಿ ಇರಬೇಕೆಂಬ ನಿಟ್ಟಿನಲ್ಲಿ “ ಸರ್ಪದೇವ ಜನ 
ವಿದ್ಯಾಮ್ ” ಎಂದು ಉಪನಿಷತ್ತು ಹೇಳಿದೆ. ಗುರುಕುಲಗಳಲ್ಲಿ “ ಸರ್ಪವಿದ್ಯೆಯನ್ನು 
ಪಠ್ಯಕ್ರಮವಾಗಿರಿಸಿಕೊಂಡಿದ್ದರೆಂದು ತಿಳಿದುಬರುತ್ತದೆ. ಅಷ್ಟಾಂಗ ಹೃದಯದಲ್ಲಿ ಹಾವುಗಳು 
ಯಾವ ಕಾರಣಕ್ಕಾಗಿ ಕಚ್ಚುತ್ತವೆ ಎಂಬುದನ್ನು ವಿವರಿಸಿದೆ. 

“ ಆಹಾರಾರ್ಥಂ ಭಯಾತ್ ಪಾದಸ್ಪರ್ಶಾದತಿ ವಿಷಾಳ್ಳುಧಃ| 
ಪಾಪವೃತ್ತಿ ತಯಾ ವೈರಾ ದೈವರ್ಷಿ ಯಮ ಚೋದನಾತ್ | 
ದಶಂತಿ ಸರ್ಪಾಸ್ತೇಷಕ್ತಂ ವಿಷಾಧಿಕ್ಯಂ ಯಥೋತ್ತರಂ 
ವ್ಯಂತರಃ ಪಾಪಶೀಲತ್ವಾ : ನ್ಮಾರ್ಗಮಾವೃತ್ಯ ತಿಷ್ಠತಿ||” 

ಆಹಾರದ ಉದ್ದೇಶದಿಂದ, ಭಯದಿಂದ, ಅದನ್ನು ತುಳಿದಾಗ, ಶರೀರದಲ್ಲಿ ವಿಷದ 
ಪ್ರಮಾಣದ ಉತ್ಪತ್ತಿ ಹೆಚ್ಚಾದಾಗ, ಅವುಗಳನ್ನು ಕೆದಕಿದಾಗ, ಕಚ್ಚುತ್ತವೆ. ಆಯಾ 
ಕಾಲಕ್ಕನುಗುಣವಾಗಿ ವಿಷದ ತೀವ್ರತೆ ಹೆಚ್ಚಬಹುದು. ವ್ಯಂತರ ಅಂದರೆ ಮಿಶ್ರಜಾತಿಯ 
ಸರ್ಪಗಳಾದರೆ ನಡೆದಾಡುವ ಹಾದಿಗಳಲ್ಲಿ ಕಚ್ಚಬಹುದು. 

- ಸರ್ಪಗಳು ತಮ್ಮ ಉಳಿವಿಗಾಗಿ ಒಂದು ವಿಶಿಷ್ಟ ರಚನೆಯನ್ನು ರೂಪಿಸಿ ಕೊಂಡಿವೆ. 
ಅವುಗಳ ಚಟುವಟಿಕೆ, ಜೀವಾವಾಸಗಳಿಗೆ ಅಡಚಣೆ ಉಂಟುಮಾಡಿ ಅವುಗಳಿಂದ ನಮಗೆ 
ಹಾನಿಯೆಂದು ನಾಶಮಾಡಿದರೆ ಜೀವಜಾಲದ ಕೊಂಡಿ ಕಳಚಿ ಕೊಳ್ಳುವುದು. ಅಂತಿಮವಾಗಿ 
ಅಂತಹ ಜೀವಜಾಲದ ಕೊಂಡಿಗಳ ಕಳಚುವಿಕೆ ನಮ್ಮ ಉಳಿವಿಗೇ ಸವಾಲಾಗಬಹುದು. 
ಇಲಿಗಳ ನಿಯಂತ್ರಣದಲ್ಲಿ ಸರ್ಪಗಳ ಪಾತ್ರ ಅತಿ ಮುಖ್ಯವಾದ್ದರಿಂದ ಅವು ರೈತನ ಬಂಧುವೇ 
ಎನ್ನಬಹುದು. ಹಾವಿನ ವಿಷಗಳಿಂದಲೇ ಕ್ಯಾನ್ಸರ್‌ ರೋಗಕ್ಕೆ ಮದ್ದನ್ನು ತಯಾರಿಸಬಹುದಾಗಿದೆ. 
ಕಸದಿಂದ ರಸ ಎನ್ನುವಂತೆ ವಿಷದಿಂದ ಅಮೃತ ತಯಾರುಮಾಡುವ ವಿಜ್ಞಾನ ನಮ್ಮಲ್ಲಿದೆ. 
ವಿಷಕ್ಕೆ ಪ್ರತಿವಿಷಗಳು ಇಂದು ಲಭ್ಯವಿರುವುದರಿಂದ ಆಕಸ್ಮಿಕಗಳಲ್ಲಿ ಸಕಾಲದಲ್ಲಿ ವೈದ್ಯಕೀಯ 


121 


ನೆರವು ನೀಡಿದರೆ ಅನಾಹುತಗಳನ್ನು ತಪ್ಪಿಸಬಹುದು. ವಾಹನಗಳ ಅಪಘಾತಗಳಿಂದ, ಪ್ರಕೃತಿ 
ವಿಕೋಪಗಳಿಂದ ಉಂಟಾಗುವ ಸಾವು ನೋವುಗಳಿಗೆ ಹೋಲಿಸಿದರೆ ಹಾವುಗಳಿಂದ ಆಗುವ 
ಅನಾಹುತಗಳು ತೀರ ಅತ್ಯಲ್ಪ ಎನ್ನಬಹುದು. 

ಇತ್ತೀಚೆಗೆ ಹಾವುಗಳ ಬಗೆಗಿನ ಆಸಕ್ತಿಯುಳ್ಳ ಹವ್ಯಾಸಿ ಯುವಕರು ಹೆಚ್ಚುತ್ತಿರುವುದು 
ಸರ್ಪಗಳ ಭವಿಷ್ಯ ಉಜ್ವಲವಾಗಬಹುದೆಂದು ಅನಿಸಿದರೂ ಜನ ಸಾಮಾನ್ಯರಲ್ಲಿ ಅಜ್ಞಾನವನ್ನು 
ಅಳಿಸಿದ ಹೊರತು ಇದು ಸಾಧ್ಯವಾಗುವುದಿಲ್ಲ. ಆಸ್ಟ್ರೇಲಿಯಾದ ಮೊಸಳೆ ಮನುಷ್ಯ ಎಂದೇ 
ಜಗತ್ಪ್ರಸಿದ್ಧನಾಗಿದ್ದ Steve Irwin ಹಾವುಗಳನ್ನು ಲೀಲಾಜಾಲವಾಗಿ ಹಿಡಿದು ಎಲ್ಲರ 
ಮನೆಮಾತಾಗಿದ್ದ. ಹಾವುಗಳಿಂದ ಅವನಿಗೆ ಯಾವುದೇ ತೊಂದರೆಯಾಗಲಿಲ್ಲ. ಆದರೆ ಆತ 
ಕೊನೆಯುಸಿರು ಬಿಟ್ಟಿದ್ದು ಮೀನಿನಿಂದ. ಅಂದರೆ ಹಾವುಗಳ ಒಡನಾಟವನ್ನು ವೈಜ್ಞಾನಿಕವಾಗಿ 
ನಡೆಸಿದರೆ ಭಯಪಡಬೇಕಿಲ್ಲ. ಅವೈಜ್ಞಾನಿಕವಾಗಿ, ಹುಚ್ಚು ಸಾಹಸ ತೋರಿಸುವುದನ್ನು 
ಹುರಿದುಂಬಿಸಬಾರದು. 

“ಮೂಢನಂಬಿಕೆಗಳಿಂದ ಹುತ್ತಕ್ಕೆ ವರ್ಷದ ಒಂದು ದಿನ ಹಾಲು ನೀರೆರೆಯದೇ 
ಸರ್ಪಗಳ ಅಳಿವುಉಳಿವಿನ ಸತ್ಯಾಸತ್ಯತೆಗೆ ಒತ್ತು ನೀಡಿದರೆ ನಾಗರ ಚೌತಿ, ಪಂಚಮಿ ಆಚರಣೆ 
ಅರ್ಥಪೂರ್ಣವಾಗಬಲ್ಲದು. ಇದನ್ನೇ ಯಜುರ್ವೇದದ ಸರ್ಪಮಂತ್ರವು ಭೂಮಿ, ಅಂತರಿಕ್ಷ 
ಹಾಗೂ ಸ್ವರ್ಗ ಕಲ್ಪನೆಯಿಂದ ಸರ್ಪಗಳೆಲ್ಲವನ್ನು ಆರಾಧಿಸೋಣಎನ್ನುತ್ತದೆ. 

ನಮೋ ಅಸ್ತು ಸರ್ಪಭೋ ಯೆತೆ ಚ ಪೃಥಿವೀಮನು| 
ಯೇ ಅಂತರಿಕ್ಷೇ ಯೇ ದಿವಿ ತೇಭ್ಯಃ ಸರ್ಪಖ್ಯೋನಮಃ|| 
ಷೋಡಶೋಪಚಾರದ ವೈದಿಕ ಪೂಜಾವಿಧಾನದ ಸರ್ಪಾರಾಧನೆಯಲ್ಲಿ 
“ ಓಂ ತಕ್ಷಕನಾಗಾಯ ವಿದ್ಮಹೇ, ವಾಸುಕಿ ನಾಗಾಯ ಧೀಮಹಿ|| 
ತನ್ನೇ ನಾಗರಾಜಃ ಪ್ರಚೋದಯಾತ್ ” ಎಂದು ಮಂತ್ರ ಜಪಿಸುತ್ತಾರೆ . 

ಹಾವಿಗೆ ಸಂಬಂಧಪಟ್ಟಂತೆ ನೂರಾರು ಊಹಾಪೋಹಗಳು ಬೆಳೆದು ಬಂದಿವೆ. 
ಕಲ್ಲು ನಾಗರಕ್ಕೆ ಹಾಲೆರೆದು ದಿಟದನಾಗರಕ್ಕೆ ಕಲ್ಲು ಹೊಡೆಯುವ ಜನಸಾಮಾನ್ಯರಿಗೆ ಅಧ್ಯಾತ್ಮದ 
ಹಿನ್ನೆಲೆಯಲ್ಲಿ ಇಂತಹ ಸರ್ಪಸಂಸ್ಕೃತಿ ಬೆಳೆದು ಬಂದಿರಬಹುದು. 


00 


13 . ಜೀವಿವೈವಿಧ್ಯ ಮತ್ತು ಪರಿಸರ ಪ್ರಜ್ಞೆ 

ಡಾ . ಎನ್. ಎಸ್ . ಲೀಲಾ 


ಬೆಂಕಿ ಬಿಸಿ, ನೀರು ತಣ್ಣಗೆ, ಪ್ರಾತಃಕಾಲದ ಗಾಳಿ ಅದೆಷ್ಟು 
ಉಲ್ಲಾಸದ ತಂಪು. ಎಲ್ಲಿಂದ ಬಂತು ಈ ವೈವಿಧ್ಯ ? ಇದೆಲ್ಲವೂ 

ಸ್ವಭಾವ ಜನ್ಯ ಎಂದು ಸುಲಭವಾಗಿ ಒಪ್ಪಿಸುವ ಪ್ರಯತ್ನ 
ಮಾಡಬಹುದು. ಈ ಸ್ವಭಾವ ಜನ್ಯ ' ಎಂಬ ಮಾತನ್ನು 
ಬ್ರಹ್ಮಸೂತ್ರ ಭಾಷ್ಯ - 

“ ಪಯೋ ಅಂಬುವ ಕ್ಷೇತ್ರತ್ರಾಪಿ ” ಎಂದು ವಿವರಿಸುತ್ತದೆ. ಅಂದರೆ 
ಸ್ತನಿಗಳು ಮರಿಗಳನ್ನು ಹೆತ್ತಾಗ ಅವುಗಳಿಗೆ ಹಾಲುಣಿಸಲು ಸ್ತನದಿಂದ ಹಾಲು 
ಸ್ವಾಭಾವಿಕವಾಗಿ ಸ್ರವಿಸುವುದು. ನೀರು ಸ್ವಭಾವತಃ ತಗ್ಗುಪ್ರದೇಶದಲ್ಲಿ 
ಜೀವಿಗಳ ಹಿತಕ್ಕಾಗಿ ಹರಿಯುವುದು ಮತ್ತು ಪ್ರಕೃತಿ ಪರಿಣಾಮಕಾರಿಯಾಗಿ 
ಕಾರ್ಯ ನಿರ್ವಹಿಸಲು ಬದಲಾಗುತ್ತಾ ಹೋಗುತ್ತದೆ. ಎಲ್ಲವೂ ಸ್ವಭಾವಜನ್ಯ 
ಎಂದೇ ವಿವರಿಸಬಹುದಾದರೆ ಬ್ರಹ್ಮಸೂತ್ರ ಅದು ಸ್ವಾಭಾವಿಕ ಪರಿಣಾಮ 
ಅಲ್ಲವೆಂದು ಮತ್ತೊಂದು ಉದಾಹರಣೆ ನೀಡುತ್ತದೆ. ಹಸು ಹುಲ್ಲುತಿಂದು 
ಹಾಲನ್ನೀಯುತ್ತದೆ, ಹಾಗಾದರೇ ಮಾನವರೂ ಹುಲ್ಲನ್ನು ತಿಂದು ಹಾಲನ್ನೇಕೆ 
ಉತ್ಪಾದಿಸಲಾರರು ? ಇಲ್ಲವೇ ಹಸುವಿನಂತೆಯೇ ಎತ್ತು, ಹೋರಿಗಳೂ 
ಹುಲ್ಲನ್ನೇ ಮೇಯುತ್ತವೆ. ಅವೇಕೆ ಹಾಲನ್ನು ನೀಡಬಾರದು? ಅಂದರೆ 
ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವಿಗೂ ಸ್ವಭಾವ, ಕಾರ್ಯ, 
ಕಾರಣಗಳಿರುತ್ತವೆ. ಅವು ಅದರನ್ವಯ ತಮ್ಮ ಪಾತ್ರವನ್ನು ನಿರ್ವಹಿಸುತ್ತವೆ. 

ಪ್ರಕೃತಿ, ಜೀವಿಗಳಿಲ್ಲದೇ ಜಗತ್ತನ್ನು ಸೃಷ್ಟಿಸಲಾರದು, “ನ ಭವದುಕ್ತಂ 
ಪ್ರಧಾನಂ ವಿಚಿತ್ರಜಗದಚನಾ ಸಮರ್ಥಮ್ ” ಇದನ್ನು ಸೃಷ್ಟಿಕರಿಸಲು 
ಬೃಹದಾರಣ್ಯಕದ ತತ್ವವನ್ನಾಧರಿಸಿ ರಾಮಾನುಜಾಚಾರ್ಯರು 


123 
“ ಯಥಾ ಚ ವಾರಿದ ವಿಮುಕ್ತಸ್ಯ ಅಂಬುನ ಏಕರಸಸ್ಯ 
ನಾರೀಕೇಲ, ತಾಲ, ಚೂತ, ಕಪಿತ್ಥ, ನಿಂಬ ತ್ರಿಂತ್ರಿಣ್ಯಾದಿ 
ವಿಚಿತ್ರ ರಸರೂಪೇಣ ಪರಿಣಾಮ ಪ್ರವೃತ್ತಿ:| 
ಸ್ವತ ಏವ ದೃಶ್ಯತೇ ತಥಾ ಪ್ರಧಾನಸ್ಯಾಪಿ 

ಪರಿಣಾಮ ಸ್ವಭಾವಸ್ಯ ಅನ್ಯಾನಧಿಷ್ಠತಸ್ತ್ವ | 
ಮೋಡದಿಂದ ಬೀಳುವ ಮಳೆ ನೀರು ತೆಂಗು, ತಾಳೆ , ಮಾವು, ಬೇಲ, ಬೇವು, ಹುಣಿಸೆ 
ಮುಂತಾದ ವಿಚಿತ್ರ ರಸ, ರೂಪ, ಗಂಧ ವಿಶೇಷಗಳನ್ನು ಸೃಷ್ಟಿಸುತ್ತದೆಯೋ ಹಾಗೆಯೇ 
ಜೀವಜಗತ್ತಿನಲ್ಲಿ ಪ್ರಕೃತಿ ಲಭ್ಯ ವಸ್ತುಗಳನ್ನು ಬಳಸಿಕೊಂಡು ವೈವಿಧ್ಯಮಯ ಜೀವಿಗಳು 
ಸೃಷ್ಟಿಯಾಗಿವೆ ಎಂದು ಸಮರ್ಥಿಸಬಹುದು. ವಾತಾವರಣ ಬದಲಾದಂತೆ ಜೀವಿಗಳು 
ಹೊಂದಾಣಿಕೆ ಮಾಡಿಕೊಳ್ಳುತ್ತಾ ಹೊಸ ಹೊಸ ಪ್ರಭೇದಗಳ ಉಗಮಕ್ಕೆ ನಾಂದಿ ಹಾಕುವ 
ಸಹಜಕ್ರಿಯೆಯನ್ನೂ ಕಾಣಬಹುದು. 

ವಿಜ್ಞಾನದ ಫಲಾಫಲಗಳನ್ನು ಅನುಭವಿಸುವ ನಿಟ್ಟಿನಲ್ಲಿ ಮಾನವ ಇಂದು 
ಸ್ವಯಂಕೃತ ಅಪರಾಧಗಳನ್ನು ಮಾಡುತ್ತಲೇ ಇದ್ದಾನೆ. ಆದರೆ 'ವಿಜ್ಞಾನ' ಎಂಬ ಹಣೆಪಟ್ಟಿ 
ಇಲ್ಲದೆಯೂ , ವೈಜ್ಞಾನಿಕ ಚಿಂತನೇ ಸಾರ್ವತ್ರಿಕವಾಗಿ ಪರಿಣಾಮ ಕಾರಿಯಾಗಲು 
ಸಾಧ್ಯವಿಲ್ಲವೆಂಬ ಭಯದಿಂದಲೇ ಪೂರ್ವಿಕರು ಆಚಾರ, ವಿಚಾರ , ಸಂಪ್ರದಾಯ , ಆರಾಧನೆ 
ಮುಂತಾದ ಹೆಸರಿನಲ್ಲಿ ಜೀವಿ ವೈವಿಧ್ಯದ ತಿಳಿವಳಿಕೆಗಾಗಿ ವರ್ಷದುದ್ದಕ್ಕೂ 
ಋತುಮಾನಕ್ಕನುಗುಣವಾದ ವ್ರತ, ಪೂಜೆಗಳನ್ನು ಜನ ಸಾಮಾನ್ಯರು ಹಮ್ಮಿಕೊಳ್ಳುವಂತೆ 
ಮಾಡಿದ್ದರು. ಯಾವುದೇ ವ್ರತ, ನಿಯಮ, ಹಬ್ಬ , ಹರಿದಿನಗಳಲ್ಲಿ ಮನೆಯ ತೋರಣದಿಂದ 
ಹಿಡಿದು ಹೊಟ್ಟೆ ಪೂಜೆಗಾಗಿ ತಯಾರಿಸುವ ಹೂರಣದವರೆಗಿನ ಪ್ರತಿಯೊಂದು ಹಂತದಲ್ಲೂ 
ಜೀವಿವೈವಿಧ್ಯ ಪರಿಚಯವಾಗುವಂತಹ ವಿಧಿವಿಧಾನಗಳನ್ನೇ ಅನುಸರಿಸುತ್ತಿದ್ದುದ್ದನ್ನು ಕಾಣ 
ಬಹುದು. ದೇವಾನುದೇವತೆಗಳೆಲ್ಲರನ್ನೂ ಒಂದಲ್ಲ ಒಂದು ಜೀವಿಯೊಂದಿಗೆ ಸಾಂಕೇತಿಕವಾಗಿ 
ಗುರುತಿಸುವ ವಿಧಾನವೂ ಇದೇ ತತ್ವದಆಧಾರವಾಗಿರಬಹುದು. 

ಪೂಜಾವಿಧಾನದಲ್ಲಿ ಪತ್ರೆ ಮತ್ತು ಪುಷ್ಪಾರ್ಚನೆ, ವಿಶೇಷ ಅಡಿಗೆಗಳಲ್ಲಿ ಬಳಸುವ 
ವೈವಿಧ್ಯಮಯ ಬೇಳೆಕಾಳು, ಹಣ್ಣು, ತರಕಾರಿಗಳ ಪರಿಚಯವೇ ಜೀವಿವೈವಿಧ್ಯದ ದೊಡ್ಡ 
ಪಟ್ಟಿಯಾಗಬಲ್ಲದು. ಅಂದರೆ ಜೀವಿವೈವಿಧ್ಯವನ್ನರಿಯಲು ವಿಶೇಷ ತಾಣಗಳನ್ನು 
ಹುಡುಕಿಹೋಗದೆಯೂ ದಿನನಿತ್ಯದ ಬಳಕೆಯ ಪದಾರ್ಥಗಳಿಂದಲೇ ಇದನ್ನರಿಯಬಹುದು. 
ದೇವರಮನೆ ಮತ್ತು ಅಡುಗೆಮನೆಗಳೇ ಪ್ರತ್ಯಕ್ಷ ಜೀವವಿಜ್ಞಾನ ಪ್ರಯೋಗಾಲಯಗಳಾಗಬಲ್ಲವು. 
ವಿಷಾದಕರ ಸಂಗತಿ ಎಂದರೆ ಇಂದಿನ ಸ್ಪರ್ಧಾತ್ಮಕ ಜೀವನದಲ್ಲಿ ಯಾವುದಕ್ಕೂ ವ್ಯವಧಾನವಿಲ್ಲ. 
ಇದು ಇನ್‌ಸ್ಟಂಟ್ ಯುಗ, ದಿಢೀರ್ ಅಡಿಗೆಗಳನ್ನು ಮಾಡುವ 'ಫುಡ್‌ಪಾಕೆಟ್ 


124 
ಲಭ್ಯವಿರುವುದರಿಂದ ತರಕಾರಿ, ಕಾಳು ಬೆಳೆಗಳನ್ನು ಗುರುತಿಸಲು ಶಾಲಾ ಕಾಲೇಜುಗಳ 
ಪಠ್ಯವೇ ಆಗಬೇಕು. ಇಂದಿನ ನಗರವಾಸಿ ಮಕ್ಕಳಿಗೆ ಹಸುವಿನಿಂದ ಹಾಲು 
ಪಡೆಯಬಹುದೆಂಬ ವಿಷಯವೂ ಪಠ್ಯಾಧಾರಿತ, 

ನಮ್ಮ ಪೂರ್ವಿಕರ ಜೀವಿವೈವಿಧ್ಯ ದಾಖಲಾತಿಗಳನ್ನು ವೇದ, ಪುರಾಣ, 
ಉಪನಿಷತ್ತುಗಳಲ್ಲದೇ ರಾಜನಿಘಂಟು, ಧನ್ವಂತರಿ ನಿಘಂಟು, ರಸಜಲನಿಧಿ, 
ವೃಕ್ಷಾಯುರ್ವೇದ, ಚರಕ ಸಂಹಿತೆಗಳಿಂದ ತಿಳಿಯಬಹುದು. ಇವುಗಳಲ್ಲಿ ಬಳಕೆಯಾಗಿರುವ 
ಪದ, ಪದಗುಚ್ಛಗಳು ಆ ಜೀವಿಗಳ ಗುಣ ಲಕ್ಷಣಗಳ ಬಗೆಗೂ ಬೆಳಕು ಚೆಲ್ಲುವುದು, ಸಂಸ್ಕೃತ 
ಭಾಷೆಯ ಶ್ರೀಮಂತಿಕೆಯನ್ನು ನೋಡಿದಾಗ, ಈ ಭಾಷೆಯನ್ನು ಮಡಿವಂತಿಕೆಯ 
ಸೋಗಿಲ್ಲದೇ ವಿಶ್ವಭಾಷೆಯಾಗಿ ಪರಿಚಯಿಸುವ ಪ್ರಯತ್ನಗಳಾಗಿದ್ದಿದ್ದರೆ ಗ್ರೀಕ್, ಲ್ಯಾಟಿನ್ 
ಪದಗಳ ಬದಲಿಗೆ ಜೀವವಿಜ್ಞಾನದಲ್ಲಿ ಸಂಸ್ಕೃತ ಪದಗಳು ಮೆರೆದಾಡಬಹುದಿತ್ತು 

ಉದಾಹರಣೆಗೆ 'ಮೂರ್ವಾ' ಎಂಬ ನಾರು ( hemp Sanseviera 
roxbhurghiana) ನೀಡುವ ಸಸ್ಯವನ್ನು ಅಂದು ಉಪಯೋಗಿಸುತ್ತಿದ್ದರು. ಬಿಲ್ಲಿನ ಹೆದೆ 
ಕಟ್ಟಲು ಬಳಸುತ್ತಿದ್ದರು. ಇದು ಲೋಕಾರೂಢಿ ಭಾಷೆಯಲ್ಲಿ ' ಮುಹಾರ ' ಎಂದು 
ಪರಿಚಿತವಾಗಿತ್ತು. ಈ ಒಂದು ಸಸ್ಯಕ್ಕೆ ರಾಜನಿಘಂಟಿನಲ್ಲಿ 22 ಬೇರೆ ಬೇರೆ ಹೆಸರುಗಳನ್ನು 
ನೀಡಲಾಗಿದೆ. 

ತಿಕ್ಕಾ , ತ್ರಿಪರ್ಣಿ, ಗೋಕರ್ಣಿ, ದೇವಿ, ವೇಕಟಃ 
ಮಧುರಸಾ, ಭಿನ್ನದಲಾ, ದಿವ್ಯಲತಾ, ಮಧುಮತಿ, 
ಪೃಥಕ್ ಪರ್ಣಿ, ಜ್ವಲನೀ , ದೇವಶ್ರೇಣಿ,ಗೋಪವಲ್ಲಿ , 
ಮಧುಶ್ರೇಣಿ, ಲಘುಪರ್ಣಿಕಾ, ತೇಜಸ್ವಿನಿ, ರಕ್ತಲಾ 
ಮಧುದಲಾ ಪೀಲುಪರ್ಣಿ ಸುಖೋಪಿಕಾ, 
ಅಮರಾ, ಅಮರೀ , 

ಹೀಗೆ ಅನೇಕ ಪರ್ಯಾಯ ಪದಗಳಿಂದ ಅವುಗಳ ಗುಣಲಕ್ಷಣಗಳನ್ನು ವಿವರಿಸುವ 
ಅನೇಕಉದಾಹರಣೆಗಳು ಸಂಸ್ಕೃತ ಸಾಹಿತ್ಯದಲ್ಲಿ ಲಭ್ಯ . 

* ಹಿಂದೂ ಸಂಪ್ರದಾಯದಲ್ಲಿ ಬೆಳೆದು ಬಂದಿರುವ ಮತ್ತೊಂದು ಪವಿತ್ರ ಕಲೆ 
ರಂಗೋಲಿ, ಈ ಕಲೆಯಲ್ಲಿಯೂ ಜೀವಿ ವೈವಿಧ್ಯ ತೋರುವ ಸಂಪ್ರದಾಯ 
ಬೆಳೆಸಿಕೊಂಡಿರುವುದು ಕಂಡುಬರುತ್ತದೆ. ಇಂದಿಗೂ ತಮಿಳರು ಈ ಪದ್ಧತಿಯನ್ನು ಗ್ರಾಮೀಣ 
ಪ್ರದೇಶಗಳಲ್ಲಿ ಅನುಸರಿಸುತ್ತಿರುವುದನ್ನು ಕಾಣಬಹುದು. ಕಾರ್ತಿಕ ಮಾಸದಲ್ಲಿ ಕೃತ್ತಿಕಾ 


121 
ನೆರವು ನೀಡಿದರೆ ಅನಾಹುತಗಳನ್ನು ತಪ್ಪಿಸಬಹುದು. ವಾಹನಗಳ ಅಪಘಾತಗಳಿಂದ, ಪ್ರಕೃತಿ 
ವಿಕೋಪಗಳಿಂದ ಉಂಟಾಗುವ ಸಾವುನೋವುಗಳಿಗೆ ಹೋಲಿಸಿದರೆ ಹಾವುಗಳಿಂದ ಆಗುವ 
ಅನಾಹುತಗಳು ತೀರ ಅತ್ಯಲ್ಪ ಎನ್ನಬಹುದು. 

ಇತ್ತೀಚೆಗೆ ಹಾವುಗಳ ಬಗೆಗಿನ ಆಸಕ್ತಿಯುಳ್ಳ ಹವ್ಯಾಸಿ ಯುವಕರು ಹೆಚ್ಚುತ್ತಿರುವುದು 
ಸರ್ಪಗಳ ಭವಿಷ್ಯ ಉಜ್ವಲವಾಗಬಹುದೆಂದು ಅನಿಸಿದರೂ ಜನ ಸಾಮಾನ್ಯರಲ್ಲಿ ಅಜ್ಞಾನವನ್ನು 
ಅಳಿಸಿದ ಹೊರತು ಇದು ಸಾಧ್ಯವಾಗುವುದಿಲ್ಲ. ಆಸ್ಟ್ರೇಲಿಯಾದ ಮೊಸಳೆ ಮನುಷ್ಯ ಎಂದೇ 
ಜಗತ್ಪ್ರಸಿದ್ಧನಾಗಿದ್ದ Steve Irwin ಹಾವುಗಳನ್ನು ಲೀಲಾಜಾಲವಾಗಿ ಹಿಡಿದು ಎಲ್ಲರ 
ಮನೆಮಾತಾಗಿದ್ದ. ಹಾವುಗಳಿಂದ ಅವನಿಗೆ ಯಾವುದೇ ತೊಂದರೆಯಾಗಲಿಲ್ಲ. ಆದರೆ ಆತ 
ಕೊನೆಯುಸಿರು ಬಿಟ್ಟಿದ್ದು ಮೀನಿನಿಂದ. ಅಂದರೆ ಹಾವುಗಳ ಒಡನಾಟವನ್ನು ವೈಜ್ಞಾನಿಕವಾಗಿ 
ನಡೆಸಿದರೆ ಭಯಪಡಬೇಕಿಲ್ಲ. ಅವೈಜ್ಞಾನಿಕವಾಗಿ, ಹುಚ್ಚು ಸಾಹಸ ತೋರಿಸುವುದನ್ನು 
ಹುರಿದುಂಬಿಸಬಾರದು, 

“ಮೂಢನಂಬಿಕೆಗಳಿಂದ ಹುತ್ತಕ್ಕೆ ವರ್ಷದ ಒಂದು ದಿನ ಹಾಲು ನೀರೆರೆಯದೇ 
ಸರ್ಪಗಳ ಅಳಿವು ಉಳಿವಿನ ಸತ್ಯಾಸತ್ಯತೆಗೆ ಒತ್ತು ನೀಡಿದರೆ ನಾಗರ ಚೌತಿ, ಪಂಚಮಿ ಆಚರಣೆ 
ಅರ್ಥಪೂರ್ಣವಾಗಬಲ್ಲದು. ” ಇದನ್ನೇ ಯಜುರ್ವೇದದ ಸರ್ಪಮಂತ್ರವು ಭೂಮಿ, ಅಂತರಿಕ್ಷ 
ಹಾಗೂ ಸ್ವರ್ಗ ಕಲ್ಪನೆಯಿಂದ ಸರ್ಪಗಳೆಲ್ಲವನ್ನು ಆರಾಧಿಸೋಣಎನ್ನುತ್ತದೆ. 

ನಮೋ ಅಸ್ತು ಸರ್ಪೆಬೊ ಯೆತೆ ಚ ಪೃಥಿವೀಮನು| 
ಯೇ ಅಂತರಿಕ್ಷೇ ಯೇ ದಿವಿ ತೇಭ್ಯಃಸರ್ಪೆಲ್ನೋನಮಃ|| 
ಷೋಡಶೋಪಚಾರದ ವೈದಿಕ ಪೂಜಾವಿಧಾನದ ಸರ್ಪಾರಾಧನೆಯಲ್ಲಿ 
“ ಓಂ ತಕ್ಷಕನಾಗಾಯ ವಿದ್ಮಹೇ, ವಾಸುಕಿ ನಾಗಾಯ ಧೀಮಹಿ | 
ತನ್ನೇ ನಾಗರಾಜಃ ಪ್ರಚೋದಯಾತ್ ” ಎಂದು ಮಂತ್ರ ಜಪಿಸುತ್ತಾರೆ. 

ಹಾವಿಗೆ ಸಂಬಂಧಪಟ್ಟಂತೆ ನೂರಾರು ಊಹಾಪೋಹಗಳು ಬೆಳೆದು ಬಂದಿವೆ. 
ಕಲ್ಲು ನಾಗರಕ್ಕೆ ಹಾಲೆರೆದು ದಿಟದನಾಗರಕ್ಕೆ ಕಲ್ಲು ಹೊಡೆಯುವ ಜನಸಾಮಾನ್ಯರಿಗೆ ಅಧ್ಯಾತ್ಮದ 
ಹಿನ್ನೆಲೆಯಲ್ಲಿ ಇಂತಹ ಸರ್ಪಸಂಸ್ಕೃತಿ ಬೆಳೆದು ಬಂದಿರಬಹುದು. 


00 


13 . ಜೀವಿವೈವಿಧ್ಯ ಮತ್ತು ಪರಿಸರ ಪ್ರಜ್ಞೆ 

ಡಾ. ಎನ್ .ಎಸ್. ಲೀಲಾ 


ಬೆಂಕಿ ಬಿಸಿ, ನೀರು ತಣ್ಣಗೆ, ಪ್ರಾತಃಕಾಲದ ಗಾಳಿ ಅದೆಷ್ಟು 
ಉಲ್ಲಾಸದ ತಂಪು. ಎಲ್ಲಿಂದ ಬಂತು ಈ ವೈವಿಧ್ಯ ? ಇದೆಲ್ಲವೂ 

ಸ್ವಭಾವ ಜನ್ಯ ಎಂದು ಸುಲಭವಾಗಿ ಒಪ್ಪಿಸುವ ಪ್ರಯತ್ನ 
ಮಾಡಬಹುದು. ಈ ಸ್ವಭಾವ ಜನ್ಯ ' ಎಂಬ ಮಾತನ್ನು 
ಬ್ರಹ್ಮಸೂತ್ರ ಭಾಷ್ಯ - .. 

“ ಪಯೋ ಅಂಬುವ ಚೈತ್ರಾಪಿ ” ಎಂದು ವಿವರಿಸುತ್ತದೆ. ಅಂದರೆ 
ಸ್ತನಿಗಳು ಮರಿಗಳನ್ನು ಹೆತ್ತಾಗ ಅವುಗಳಿಗೆ ಹಾಲುಣಿಸಲು ಸ್ತನದಿಂದ ಹಾಲು 
ಸ್ವಾಭಾವಿಕವಾಗಿ ಸ್ರವಿಸುವುದು . ನೀರು ಸ್ವಭಾವತಃ ತಗ್ಗುಪ್ರದೇಶದಲ್ಲಿ 
ಜೀವಿಗಳ ಹಿತಕ್ಕಾಗಿ ಹರಿಯುವುದು ಮತ್ತು ಪ್ರಕೃತಿ ಪರಿಣಾಮಕಾರಿಯಾಗಿ 
ಕಾರ್ಯ ನಿರ್ವಹಿಸಲು ಬದಲಾಗುತ್ತಾ ಹೋಗುತ್ತದೆ. ಎಲ್ಲವೂ ಸ್ವಭಾವಜನ್ಯ 
ಎಂದೇ ವಿವರಿಸಬಹುದಾದರೆ ಬ್ರಹ್ಮಸೂತ್ರ ಅದು ಸ್ವಾಭಾವಿಕ ಪರಿಣಾಮ 
ಅಲ್ಲವೆಂದು ಮತ್ತೊಂದು ಉದಾಹರಣೆ ನೀಡುತ್ತದೆ. ಹಸು ಹುಲ್ಲುತಿಂದು 
ಹಾಲನ್ನೀಯುತ್ತದೆ, ಹಾಗಾದರೇ ಮಾನವರೂ ಹುಲ್ಲನ್ನು ತಿಂದು ಹಾಲನ್ನೇಕೆ 
ಉತ್ಪಾದಿಸಲಾರರು ? ಇಲ್ಲವೇ ಹಸುವಿನಂತೆಯೇ ಎತ್ತು, ಹೋರಿಗಳೂ 
ಹುಲ್ಲನ್ನೇ ಮೇಯುತ್ತವೆ. ಅವೇಕೆ ಹಾಲನ್ನು ನೀಡಬಾರದು? ಅಂದರೆ 
ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವಿಗೂ ಸ್ವಭಾವ, ಕಾರ್ಯ, 
ಕಾರಣಗಳಿರುತ್ತವೆ. ಅವು ಅದರನ್ವಯ ತಮ್ಮ ಪಾತ್ರವನ್ನು ನಿರ್ವಹಿಸುತ್ತವೆ. 

ಪ್ರಕೃತಿ, ಜೀವಿಗಳಿಲ್ಲದೇ ಜಗತ್ತನ್ನು ಸೃಷ್ಟಿಸಲಾರದು, “ ನ ಭವದುಕ್ತಂ 
ಪ್ರಧಾನಂ ವಿಚಿತ್ರಜಗದಚನಾ ಸಮರ್ಥಮ್ ” ಇದನ್ನು ಸೃಷ್ಟಿಕರಿಸಲು 
ಬೃಹದಾರಣ್ಯಕದ ತತ್ವವನ್ನಾಧರಿಸಿ ರಾಮಾನುಜಾಚಾರ್ಯರು 


123 


“ ಯಥಾ ಚ ವಾರಿದ ವಿಮುಕ್ತಸ್ಯ ಅಂಬುನ ಏಕರಸಸ್ಯ 
ನಾರೀಕೇಲ, ತಾಲ, ಚೂತ, ಕಪಿತ್ಥ, ನಿಂಬ ೩ಂತ್ರಿಣ್ಯಾದಿ 
ವಿಚಿತ್ರ ರಸರೂಪೇಣ ಪರಿಣಾಮ ಪ್ರವೃತ್ತಿ:| 
ಸ್ವತ ಏವ ದೃಶ್ಯತೇ ತಥಾ ಪ್ರಧಾನಸ್ಯಾಪಿ 

ಪರಿಣಾಮ ಸ್ವಭಾವಸ್ಯ ಅನ್ಯಾನಧಿಷ್ಠತಸ್ತ್ವ | 
ಮೋಡದಿಂದ ಬೀಳುವ ಮಳೆ ನೀರು ತೆಂಗು, ತಾಳೆ, ಮಾವು, ಬೇಲ, ಬೇವು, ಹುಣಿಸೆ 
ಮುಂತಾದ ವಿಚಿತ್ರ ರಸ , ರೂಪ, ಗಂಧ ವಿಶೇಷಗಳನ್ನು ಸೃಷ್ಟಿಸುತ್ತದೆಯೋ ಹಾಗೆಯೇ 
ಜೀವಜಗತ್ತಿನಲ್ಲಿ ಪ್ರಕೃತಿ ಲಭ್ಯ ವಸ್ತುಗಳನ್ನು ಬಳಸಿಕೊಂಡು ವೈವಿಧ್ಯಮಯ ಜೀವಿಗಳು 
ಸೃಷ್ಟಿಯಾಗಿವೆ ಎಂದು ಸಮರ್ಥಿಸಬಹುದು. ವಾತಾವರಣ ಬದಲಾದಂತೆ ಜೀವಿಗಳು 
ಹೊಂದಾಣಿಕೆ ಮಾಡಿಕೊಳ್ಳುತ್ತಾ ಹೊಸ ಹೊಸ ಪ್ರಭೇದಗಳ ಉಗಮಕ್ಕೆ ನಾಂದಿ ಹಾಕುವ 
ಸಹಜಕ್ರಿಯೆಯನ್ನೂ ಕಾಣಬಹುದು. 

ವಿಜ್ಞಾನದ ಫಲಾಫಲಗಳನ್ನು ಅನುಭವಿಸುವ ನಿಟ್ಟಿನಲ್ಲಿ ಮಾನವ ಇಂದು 
ಸ್ವಯಂಕೃತ ಅಪರಾಧಗಳನ್ನು ಮಾಡುತ್ತಲೇ ಇದ್ದಾನೆ. ಆದರೆ ' ವಿಜ್ಞಾನ' ಎಂಬ ಹಣೆಪಟ್ಟಿ 
ಇಲ್ಲದೆಯೂ , ವೈಜ್ಞಾನಿಕ ಚಿಂತನೇ ಸಾರ್ವತ್ರಿಕವಾಗಿ ಪರಿಣಾಮ ಕಾರಿಯಾಗಲು 
ಸಾಧ್ಯವಿಲ್ಲವೆಂಬ ಭಯದಿಂದಲೇ ಪೂರ್ವಿಕರು ಆಚಾರ , ವಿಚಾರ, ಸಂಪ್ರದಾಯ, ಆರಾಧನೆ 
ಮುಂತಾದ ಹೆಸರಿನಲ್ಲಿ ಜೀವಿ ವೈವಿಧ್ಯದ ತಿಳಿವಳಿಕೆಗಾಗಿ ವರ್ಷದುದ್ದಕ್ಕೂ 
ಋತುಮಾನಕ್ಕನುಗುಣವಾದ ವ್ರತ, ಪೂಜೆಗಳನ್ನು ಜನ ಸಾಮಾನ್ಯರು ಹಮ್ಮಿಕೊಳ್ಳುವಂತೆ 
ಮಾಡಿದ್ದರು. ಯಾವುದೇ ವ್ರತ , ನಿಯಮ, ಹಬ್ಬ, ಹರಿದಿನಗಳಲ್ಲಿ ಮನೆಯ ತೋರಣದಿಂದ 
ಹಿಡಿದು ಹೊಟ್ಟೆ ಪೂಜೆಗಾಗಿ ತಯಾರಿಸುವ ಹೂರಣದವರೆಗಿನ ಪ್ರತಿಯೊಂದು ಹಂತದಲ್ಲೂ 
ಜೀವಿವೈವಿಧ್ಯ ಪರಿಚಯವಾಗುವಂತಹ ವಿಧಿವಿಧಾನಗಳನ್ನೇ ಅನುಸರಿಸುತ್ತಿದ್ದುದ್ದನ್ನು ಕಾಣ 
ಬಹುದು. ದೇವಾನುದೇವತೆಗಳೆಲ್ಲರನ್ನೂ ಒಂದಲ್ಲ ಒಂದು ಜೀವಿಯೊಂದಿಗೆ ಸಾಂಕೇತಿಕವಾಗಿ 
ಗುರುತಿಸುವ ವಿಧಾನವೂ ಇದೇ ತತ್ವದ ಆಧಾರವಾಗಿರಬಹುದು. 

ಪೂಜಾವಿಧಾನದಲ್ಲಿ ಪತ್ರೆ ಮತ್ತು ಪುಷ್ಪಾರ್ಚನೆ, ವಿಶೇಷ ಅಡಿಗೆಗಳಲ್ಲಿ ಬಳಸುವ 
ವೈವಿಧ್ಯಮಯ ಬೇಳೆಕಾಳು, ಹಣ್ಣು, ತರಕಾರಿಗಳ ಪರಿಚಯವೇ ಜೀವಿವೈವಿಧ್ಯದ ದೊಡ್ಡ 
ಪಟ್ಟಿಯಾಗಬಲ್ಲದು. ಅಂದರೆ ಜೀವಿವೈವಿಧ್ಯವನ್ನರಿಯಲು ವಿಶೇಷ ತಾಣಗಳನ್ನು 
ಹುಡುಕಿಹೋಗದೆಯೂ ದಿನನಿತ್ಯದ ಬಳಕೆಯ ಪದಾರ್ಥಗಳಿಂದಲೇ ಇದನ್ನರಿಯಬಹುದು. 
ದೇವರಮನೆ ಮತ್ತು ಅಡುಗೆಮನೆಗಳೇ ಪ್ರತ್ಯಕ್ಷ ಜೀವವಿಜ್ಞಾನ ಪ್ರಯೋಗಾಲಯಗಳಾಗಬಲ್ಲವು. 
ವಿಷಾದಕರ ಸಂಗತಿ ಎಂದರೆ ಇಂದಿನ ಸ್ಪರ್ಧಾತ್ಮಕ ಜೀವನದಲ್ಲಿ ಯಾವುದಕ್ಕೂ ವ್ಯವಧಾನವಿಲ್ಲ. 
ಇದು 'ಇನ್‌ಸ್ಟಂಟ್ ಯುಗ, ದಿಢೀರ್ ಅಡಿಗೆಗಳನ್ನು ಮಾಡುವ ' ಫುಡ್‌ಪಾಕೆಟ್ 


- 124, 
ಲಭ್ಯವಿರುವುದರಿಂದ ತರಕಾರಿ , ಕಾಳು ಬೆಳೆಗಳನ್ನು ಗುರುತಿಸಲು ಶಾಲಾ ಕಾಲೇಜುಗಳ 
ಪಠ್ಯವೇ ಆಗಬೇಕು. ಇಂದಿನ ನಗರವಾಸಿ ಮಕ್ಕಳಿಗೆ ಹಸುವಿನಿಂದ ಹಾಲು 
ಪಡೆಯಬಹುದೆಂಬ ವಿಷಯವೂ ಪಠ್ಯಾಧಾರಿತ, 

. ನಮ್ಮ ಪೂರ್ವಿಕರ ಜೀವಿವೈವಿಧ್ಯ ದಾಖಲಾತಿಗಳನ್ನು ವೇದ, ಪುರಾಣ , 
ಉಪನಿಷತ್ತುಗಳಲ್ಲದೇ ರಾಜನಿಘಂಟು , ಧನ್ವಂತರಿ ನಿಘಂಟು, ರಸಜಲನಿಧಿ, 
ವೃಕ್ಷಾಯುರ್ವೇದ, ಚರಕ ಸಂಹಿತೆಗಳಿಂದ ತಿಳಿಯಬಹುದು. ಇವುಗಳಲ್ಲಿ ಬಳಕೆಯಾಗಿರುವ 
ಪದ, ಪದಗುಚ್ಛಗಳು ಆ ಜೀವಿಗಳ ಗುಣ ಲಕ್ಷಣಗಳ ಬಗೆಗೂ ಬೆಳಕು ಚೆಲ್ಲುವುದು, ಸಂಸ್ಕೃತ 
ಭಾಷೆಯ ಶ್ರೀಮಂತಿಕೆಯನ್ನು ನೋಡಿದಾಗ, ಈ ಭಾಷೆಯನ್ನು ಮಡಿವಂತಿಕೆಯ 
ಸೋಗಿಲ್ಲದೇ ವಿಶ್ವಭಾಷೆಯಾಗಿ ಪರಿಚಯಿಸುವ ಪ್ರಯತ್ನಗಳಾಗಿದ್ದಿದ್ದರೆ ಗ್ರೀಕ್ , ಲ್ಯಾಟಿನ್ 
ಪದಗಳ ಬದಲಿಗೆ ಜೀವವಿಜ್ಞಾನದಲ್ಲಿ ಸಂಸ್ಕೃತ ಪದಗಳು ಮೆರೆದಾಡಬಹುದಿತ್ತು | 

ಉದಾಹರಣೆಗೆ “ಮೂರ್ವಾ' ಎಂಬ ನಾರು ( hemp Sariseviera 
roxburghiana) ನೀಡುವ ಸಸ್ಯವನ್ನು ಅಂದು ಉಪಯೋಗಿಸುತ್ತಿದ್ದರು. ಬಿಲ್ಲಿನ ಹೆದೆ 
ಕಟ್ಟಲು ಬಳಸುತ್ತಿದ್ದರು. ಇದು ಲೋಕಾರೂಢಿ ಭಾಷೆಯಲ್ಲಿ ' ಮುಹಾರ ' ಎಂದು 
ಪರಿಚಿತವಾಗಿತ್ತು. ಈ ಒಂದು ಸಸ್ಯಕ್ಕೆ ರಾಜನಿಘಂಟಿನಲ್ಲಿ 22 ಬೇರೆ ಬೇರೆ ಹೆಸರುಗಳನ್ನು 
ನೀಡಲಾಗಿದೆ. 

ತಿಕ್ಕಾ, ತ್ರಿಪರ್ಣಿ, ಗೋಕರ್ಣಿ , ದೇವಿ, ವೇಕಟಃ 
ಮಧುರಸಾ, ಭಿನ್ನದಲಾ, ದಿವ್ಯಲತಾ, ಮಧುಮತಿ, 
ಪೃಥಕ್ ಪರ್ಣಿ, ಜ್ವಲನೀ , ದೇವಶ್ರೇಣಿ,ಗೋಪವಲ್ಲಿ, 
ಮಧುಶ್ರೇಣಿ, ಲಘುಪರ್ಣಿಕಾ,ತೇಜಸ್ವಿನಿ, ರಕ್ತಲಾ 
ಮಧುದಲಾ ಪೀಲುಪರ್ಣಿ ಸುಖೋಷಿಕಾ , 
ಅಮರಾ, ಅಮರೀ , 

ಹೀಗೆ ಅನೇಕ ಪರ್ಯಾಯ ಪದಗಳಿಂದ ಅವುಗಳ ಗುಣಲಕ್ಷಣಗಳನ್ನು ವಿವರಿಸುವ 
ಅನೇಕ ಉದಾಹರಣೆಗಳು ಸಂಸ್ಕೃತ ಸಾಹಿತ್ಯದಲ್ಲಿ ಲಭ್ಯ. . 

ಹಿಂದೂ ಸಂಪ್ರದಾಯದಲ್ಲಿ ಬೆಳೆದು ಬಂದಿರುವ ಮತ್ತೊಂದು ಪವಿತ್ರ ಕಲೆ 
ರಂಗೋಲಿ, ಈ ಕಲೆಯಲ್ಲಿಯೂ ಜೀವಿ ವೈವಿಧ್ಯ ತೋರುವ ಸಂಪ್ರದಾಯ 
ಬೆಳೆಸಿಕೊಂಡಿರುವುದು ಕಂಡುಬರುತ್ತದೆ. ಇಂದಿಗೂ ತಮಿಳರು ಈ ಪದ್ದತಿಯನ್ನು ಗ್ರಾಮೀಣ 
ಪ್ರದೇಶಗಳಲ್ಲಿ ಅನುಸರಿಸುತ್ತಿರುವುದನ್ನು ಕಾಣಬಹುದು. ಕಾರ್ತಿಕ ಮಾಸದಲ್ಲಿ ಕೃತ್ತಿಕಾ 


125 
ನಕ್ಷತ್ರದಲ್ಲಿ ಸ್ಕಂದನನ್ನು ಪೂಜಿಸುವುದು ವಾಡಿಕೆ . ಅಂದು ಆತನ ವಾಹನವಾದ 'ಮಯಿಲ್ 
ಅಂದರೆ ನವಿಲಿನ ಚಿತ್ರ ಬಿಡಿಸುತ್ತಾರೆ. ಕಾರ್ತಿಕ ಮಾಸವನ್ನು ರಂಗೋಲಿಮಾಸ ಎಂದೇ 
ಪರಿಗಣಿಸುವುದಿದೆ. ಶಿವರಾತ್ರಿಯಂದು 'ವಿದಳ” ತುಳಸಿಕಟ್ಟೆಗೆ ' ತುಳಸಿ ಮಾಡಂ', ಅಂದರೆ 
ತುಳಸಿಕಟ್ಟೆಯ ಚಿತ್ರ. ಪವಿಳಮಲ್ಲಿ, ಮುಂತಾದವನ್ನು ಬಿಡಿಸುತ್ತಾರೆ. ಅನಿಷ್ಟ ನಿವಾರಣೆಗೆಂದು 
“ ಇಂಡಿನ್ ಕಾಲ್ ” ಏಡಿಯ ಕಾಲನ್ನು ಚಿತ್ರಿಸುವುದಿದೆ. ಪವಿತ್ರ ಮರ, ಮತ್ತು ಕೊಳಗಳ ಬಳಿ 
“ತೆಪ್ಪಕ್ಕುಳಂ' (ಕೊಳ) ರೋಜಾಮಲರ್ ಗುಲಾಬಿ,' ವೆಳ್ಳಿತಾಮಿ' ( ಬಿಳಿ ತಾವರೆ) ಅರಯನ್ನಂ 
- ( ಹಂಸ) ಮುಂತಾದ ಚಿತ್ರ ಬಿಡಿಸುವುದಿದೆ. 

ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಕೇರಳದಲ್ಲಿ ವಿವಿಧ ಭಂಗಿಗಳ ನಾಗಗಳನ್ನು ಹಾಗೂ 
ಕೂರ್ಮ, ಪದ್ಮ ಮುಂತಾದ ಆಕಾರಗಳಲ್ಲಿ ರಂಗೋಲಿ ಬಿಡಿಸುವ ಸಂಪ್ರದಾಯವಿದೆ. ಇದು 
ಕಲಾವಂತಿಕೆಯ ಪ್ರದರ್ಶನದೊಂದಿಗೆ ಜೀವಿವೈವಿಧ್ಯ ಪರಿಚಯಿಸುವ ಪದ್ಧತಿಯೂ 
ಎನ್ನಬಹುದು. 

ಅಮರತ್ವಕ್ಕೆ ಹಾದಿ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಸುರಾಸುರರು ಸಮುದ್ರ ಮಥನ 
ಮಾಡಿದಾಗ ಬಳಸಿದ ಮತ್ತು ಅದರಿಂದ ಹೊರಬಿದ್ದ 14 ವಸ್ತುಗಳಲ್ಲಿ ಜೀವಿ ವೈವಿಧ್ಯದ 
ಉದಾಹರಣೆಗಳಿರುವುದನ್ನು ಕಾಣಬಹುದು. ಸಸ್ಯಗಳ ಪೈಕಿ ಸಸ್ಯ ಜಗತ್ತನ್ನೇ ಪ್ರತಿಬಿಂಬಿಸುವ 
ಕಲ್ಪವೃಕ್ಷ ಮತ್ತು ಪಾರಿಜಾತಗಳನ್ನು ಪಟ್ಟಿ ಮಾಡಬಹುದಾದರೆ ಪ್ರಾಣಿ ಜಗತ್ತಿನ ಉಚ್ಚೆಶ್ರವ ಎಂಬ 
ಕುದುರೆ, ಐರಾವತವೆಂಬ ಆನೆ , ಗೋಮಾತೆಯಾದ ಕಾಮಧೇನುಗಳನ್ನು ಸೇರಿಸಲಾಗಿದೆ. 
ಇವುಗಳೊಂದಿಗೆ ಆರೋಗ್ಯ ಜೀವನದ ಉಪದೇಶಕ್ಕೆ ಧನ್ವಂತರಿಯ ಸೃಷ್ಟಿಯನ್ನೂ 
ತೋರಿಸಲಾಗಿದೆ. ಇನ್ನು ವಾಸುಕಿ ಎಂಬ ಸರ್ಪ ಮತ್ತು ಕೂರ್ಮಗಳೇ ಮಥನದ 
ಪರಿಕರಗಳಾಗಿದ್ದವು. 

- ಭವಿಷ್ಯ ಪುರಾಣ , ಮಹಾಭಾರತಗಳಲ್ಲಿ ಭೂಮಿಯ ನೆಲಭಾಗವನ್ನು 
ಭೌಗೋಳಿಕವಾಗಿ 7 ದ್ವೀಪಗಳಿಂದ ಗುರುತಿಸಲಾಗಿರುವುದನ್ನು ಕಾಣಬಹುದು. ಈ ಏಳೂ 
ದ್ವೀಪಗಳಿಗೂ ನಿರ್ದಿಷ್ಟ ಜೀವಿಗಳ ಸಂಬಂಧ ಕಲ್ಪಿಸಿರುವುದೂ ಇಲ್ಲಿ ಗಮನಾರ್ಹ. ಆ ಏಳು 
ದ್ವೀಪಗಳೆಂದರೆ ಜಂಬೂದ್ವೀಪ, ಶಾಕದ್ವೀಪ, ಕುಶದ್ವೀಪ, ಕ್ರೌಂಚ ದ್ವೀಪ, ಶಾಲ್ಮಲೀ ದ್ವೀಪ, 
ಫೆಕ್ಷದ್ವೀಪ ಮತ್ತು ಪುಷ್ಕರ ದ್ವೀಪ. ಇವೆಲ್ಲವೂ ಮೇರು ಪರ್ವತದ ಸುತ್ತಲಿದ್ದು ಪ್ರತಿಯೊಂದೂ 
ವಿಶೇಷವಾದ ಸಮುದ್ರಗಳಿಂದ ಸುತ್ತುವರೆ ದಿರುವ ವಿವರಣೆಗಳಿವೆ. ಇಲ್ಲಿ ಕ್ರೌಂಚದ್ವೀಪವನ್ನು 
ಬಿಟ್ಟು ಇನ್ನು ಉಳಿದ 6 ದ್ವೀಪಗಳೂ ಒಂದೊಂದು ವಿಶಿಷ್ಟ ಸಸ್ಯಗಳಿಗೆ ಸಂಬಂಧ 
ಹೊಂದಿರುವುದನ್ನು ಕಾಣಬಹುದು. 

ಜಂಬೂದ್ವೀಪ - ನೇರಳೇ ಮರ (Eugeniajumbolana ) 
ಶಾಕದ್ವೀಪ - ತೇಗ( Tectona grandis ,) . 


126 
ಕುಶದೀಪ - ದರ್ಭೆ (Poa cynosuroides ) 
ಶಾಲ್ಮಲೀ ದ್ವೀಪ - ಬೂರುಗ ಮರ( Bombox malabaricum ) . 
ಪ್ಲಕ್ಷದ್ವೀಪ - ಬಸರಿ ಮರಿ (Ficus infectonia ) 

ಮತ್ತು ಪುಷ್ಕರ ದೀಪ, - ನೀಲಿ ನೈದಿಲೆ ( Nyimphea nelumbo) 
ಗಳೊಂದಿಗೆ ವಿವರಿಸಲಾಗಿದೆ. 

ಕ್ರಿ.ಶ. 1017 ರಲ್ಲಿ ಸುಲ್ತಾನ್ ಮೊಹಮ್ಮದ್‌ನ ಆಜ್ಞೆಯ ಮೇರೆಗೆ ಪರ್ಶಿಯಾದಿಂದ ಭಾರತಕ್ಕೆ 
ಬಂದ ಆಲ್ಬರೂನಿ ಒಬ್ಬ ಮಹಾಪಂಡಿತ. ಈತ 13 ವರ್ಷಗಳ ಕಾಲ ಭಾರತದಲ್ಲಿ ಸುತ್ತಾಡಿ 
ಇಲ್ಲಿನ ವಿಜ್ಞಾನ , ತತ್ವಜ್ಞಾನ ಸಾಹಿತ್ಯ ಎಲ್ಲವನ್ನೂ ಅಭ್ಯಸಿಸಿದ; ಸಂಸ್ಕೃತ ಭಾಷೆಯನ್ನೂ ಕಲಿತ. 
ಈಗ ಸಂಗ್ರಹಿಸಿದ ಮಾಹಿತಿಗಳನ್ನು ಹಿಸ್ಟರಿ ಆಫ್ ಇಂಡಿಯಾ ತರಿಕ್ ಆಲ್ ಹಿಂದ್ ಎಂಬ 
ಪುಸ್ತಕದ್ದಲಿ ಪ್ರಕಟಿಸಿದ. ಈತನ ಪ್ರವಾಸ ಕಥನ 'ಕಿತಾಬ್ ಫಿ ತಾಕಿಕ್ ಮಾ ಇಲಾಲ್ ಹಿಂದ್ ' 
ನಿಜಕ್ಕೂ ನಮ್ಮ ಸಂಸ್ಕೃತ ವಿಜ್ಞಾನ ಭಂಡಾರದ ಪರಿಚಯ ವಿದೇಶಿಯೊಬ್ಬ ಮಾಡಿಕೊಟ್ಟ 
ಮೊದಲ ಪ್ರಯತ್ನ ಎನ್ನಬಹುದು. ಈ ಗ್ರಂಥದಲ್ಲಿ ಕಬರಿಸ್ತಾನದ ಆಲಿ ಇಬನ್ ಝೂನ್ 
ಎಂಬುವನು ಚರಕ ಸಂಹಿತೆಯ ಉಲ್ಲೇಖ ಮಾಡಿರುವುದನ್ನು ಪ್ರಸ್ತಾಪಿಸಿದ್ದಾನೆ. ಹೀಗೆ 
ಆಲ್ಬರೂನಿ, ಫಾಹಿಯನ್, ಡ್ಯೂಯೆನ್ತ್ಸಾಂಗ್, ಮಾಕ್ಸ್ ಮುಲ್ಲರ್‌ಗಳಂತ ವಿದೇಶಿಯರು 
ಭಾರತದ ವಿಜ್ಞಾನ ಮತ್ತು ತತ್ವಜ್ಞಾನದ ಭಂಡಾರಗಳನ್ನು ಎತ್ತಿ ತೋರಿಸಿರುವುದು ನಮ್ಮ 
ಜ್ಞಾನಭಂಡಾರವನ್ನು ಮತ್ತಷ್ಟು ಕೆದಕುವ ಕುತೂಹಲ ಹುಟ್ಟಿಸುತ್ತದೆ. 

ಮಾಕ್ಸ್ ಮುಲ್ಲರ್ “upanishads are to me like the light of 
the morning like the pure air of the mountains, so simple , 
So trueifonce understood ” ಎಂದಿದ್ದಾರೆ. ಈ ತಿಳಿವಳಿಕೆ ಎಂದರೆ ಮೂಢರಂತೆ 
ಆಚರಣೆಗಳನ್ನು ಕಣ್ಣುಮುಚ್ಚಿ ಆಚರಿಸುವುದಲ್ಲ. ಅದರಲ್ಲಿನ ತಿರುಳು ಮತ್ತು ಸಾರವನ್ನು 
ಜೀರ್ಣಿಸಿಕೊಂಡು ಅರ್ಥೈಸುವುದು ಎನ್ನಬಹುದು. 

' ಶುಕ್ರನೀತಿ' ಯಲ್ಲಿ ಯಾವ ಮರಗಳನ್ನು ನಗರಗಳಲ್ಲಿ ಬೆಳೆಸಬಹುದು, ಯಾವುದು 
ಕಾಡಿನಲ್ಲಿ ಲಭ್ಯ ಎಂಬ ದೊಡ್ಡಪಟ್ಟಿಯನ್ನೇ ಮಾಡಲಾಗಿದೆ. 

ಉದುಂಬರಾಶ್ವತ್ಥವಟ, ಚಂಚಾ, ಚಂದನ, ಜಂಭಲಾಃ| 
ಕದಂಬ , ಅಶೋಕ, ಬಕುಲ , ಬಿಲ್ವ, ಅಮೃತ, ಕಪಿತ್ಥಕಾಃ|| 
ರಾಜಾದನಾಮ್ರ , ಪುನ್ನಾಗ, ತೂದಕಾಷ್ಠಾಮ್ರ , ಚಂಪಕಾಃ| 
ನೀಪ,ಕೋಕಾಮ್ಮ , ಸರಲ, ದಾಡಿಮಾ, ಅಕ್ಟೋಟಭಿನ್ಸಟಾಃ| 


127 
ಶಿಂಶುಪಾ, ಶಂಭು, ಬದರ, ನಿಂಬ , ಜಂಭೀರ, ಕ್ಷೀರಿಕಾ: 
ಖರ್ಜೂರ, ದೇವಕರಂಜ, ಫಲ್ಲುತಾಪಿಂಛ, ಸಿಂಭಲಾಃ| 
ಕುದ್ದಾಲೋ , ಲವಲೀ , ಧಾತ್ರಿ, ಕ್ರಮಕೊ , ಮಾತುಲುಂಗ ಕಃ | 
ಲಕುಚೋ , ನಾರಿಕೇಲಶ್ಚ , ರಂಭಾನ್ಯ ಸತ್ಸಲದ್ರುಮಾಃ 
ಸಪುಪ್ಪಾಶೈವ ಯೇ ವೃಕ್ಷಾ ಗ್ರಾಮ್ಯಾಭ್ಯರ್ಣೆ ನಿಯೋಜಯೇತ್|| 

ಅತ್ತಿ, ಅರಳಿ, ಆಲ, ಹುಣಿಸೆ, ಚಂದನ, ನೇರಳೆ, ಕದಂಬ, ಅಶೋಕ, ಬಕುಲ, ಬಿಲ್ವ, 
ಅಮೃತಬಳ್ಳಿ, ಬೇಲ, ಮಾವು, ಸುರುಹೊನ್ನೆ, ಹಿಪ್ಪುನೇರಳೆ, ಸಂಪಿಗೆ, ಅರಗು, ಸೀಮೆಕರ್ಪೂರ, 
ದಾಳಿಂಬೆ, ಆಕ್ರೋಟ್, ಕರಿಮರ, ಎಲಚಿ, ಬೇವು, ಗಜನಿಂಬೆ, ಖರ್ಜೂರ, ಕಲ್ಲತ್ತಿ, ನೆಲ್ಲಿ, 
ಬೆಟ್ಟನೆಲ್ಲಿ, ತೆಂಗು, ಮಾದಳ, ಅಮಟೆ, ಪಾದರಿ ಹೀಗೆ ಫಲಪುಷ್ಪಗಳನ್ನು ನೀಡುವ ಮರಗಳನ್ನು 
ನಾಡು ಮರಗಳು ಎಂದು ಗುರುತಿಸಬೇಕೆಂದು ಹೇಳಿದರೆ ಖದಿರ ಅಥವಾ ಕಗ್ಗಲಿಯಂತಹ 
ಮುಳ್ಳಿನ ಮರಗಳನ್ನು ಕಾಡುಮರಗಳೆಂದು ಪರಿಗಣಿಸಲಾಗಿದೆ. 

ಯೇ ಚ ಕಂಟಕಿನೋ ವೃಕ್ಷಾ : ಖದಿರಾದ್ಯಾಸ್ತಥಾಪರೇ । 
ಅರಣಕಾಸೇ ವಿಜೇಯಾಸ್ತೇಷಾಂ ತತ್ರ ನಿಯೋಜಯೇತ್ | 


ಅಮರಕೋಶದಲ್ಲಿ ಹುಲ್ಲಿನ ಜಾತಿಗೆ ಸೇರಿದ ಮರಗಳನ್ನು ತೃಣ ದ್ರುಮ ಎನ್ನುತ್ತಾ ಹೀಗೆ 
ವಿವರಿಸಲಾಗಿದೆ. 

ತೃಣರಾಜಾಜ್ಜಯಸ್ತಾಳೋ ನಾಳೀಕೇರಸ್ತು ಲಾಂಗಲೀ | 
ಘೋಂಟಾತು ಹೂಗ: ಕ್ರಮಕೊ , ಗುವಾಕಃ ಖಪುರೊಸ್ಯತು || 
ಏತೇ ಚ ಹಿಂತಾಲ ಸಹಿತಾಸ್ತಯಃ 
ಖರ್ಜೂರ: ಕೇತಕೀ ತಾಳೀ ಖರ್ಜೂರಿ ಚ ತೃಣದ್ರುಮಾಃ|| 

ತೆಂಗಿನಮರ, ಅಡಿಕೆಮರ, (ಪೂಗಃ, ಗುವಾಕಃ), ತಾಳೆ ( ಹಿಂತಾಲ, ತಾಳಿ ) 
ಖರ್ಜೂರ, ಉತ್ತತ್ತಿಗಳೆಲ್ಲವೂ ಹುಲ್ಲಿನ ಜಾತಿಯ ಮರಗಳು ಎನ್ನಲಾಗಿದೆ. ತಾಳೆಮರದ 
ಮತ್ತಷ್ಟು ವಿವರಣೆಯನ್ನು ರಾಜನಿಘಂಟುನೀಡುತ್ತದೆ ; 

ಹಿಂತಾಲಃ ಸ್ಥಲತಾಲಶ್ಚ ವಲ್ಡಪತ್ರೆ ಬೃಹದ್ದಲಃ ಎನ್ನುತ್ತದೆ. ಅಂದರೆ ತಾಳೆಯು 
ದಪ್ಪವಾಗಿದ್ದು ನಾರಿರುವ ಎಲೆ ಹಾಗೂ ದೊಡ್ಡ ಎಲೆಗಳ ಲಕ್ಷಣ ಹೊಂದಿದೆ ಎಂದು 
ವಿವರಿಸುತ್ತದೆ. 

- ಇವೆಲ್ಲವೂ ಜಾತಿ ವೈವಿಧ್ಯದ ನೆಲೆಯಲ್ಲಿ ಗುರುತಿಸಲಾಗಿದ್ದರೆ ಪರಿಸರ 
ವೈವಿಧ್ಯದಿಂದ ಜೀವಾವಾಸಗಳನ್ನು ಪರಿಗಣಿಸುವ ವಿಧಾನವನ್ನು ಅಷ್ಟಾಂಗ ಹೃದಯದ 


128 
ಸೂತ್ರಸ್ಥಾನದಲ್ಲಿ ನೀರಿನ ಲಭ್ಯತೆಗೆ ತಕ್ಕಂತೆ ಜಾಂಗಲ , ಸಾಧಾರಣ ಮತ್ತು ಅನೂಪಗಳೆಂಬ 
ಮೂರುವಿಧಗಳಲ್ಲಿ ವಿಂಗಡಿಸಲಾಗಿದೆ. 

“ ಜಾಜ್ವಲಂ ವಾತ ಭೂಯಿಷ್ಠಮನೂಪಂ ತು ಕಥೋಲ್ಟಣಮ್ 
ಸಾಧಾರಣಂ ಸಮಮಲಂ ತ್ರಿಧಾ ಭೂದೇಶ ಮಾದಿಶೇತ್ ” 

ಈ ಮೂರು ಜೀವಾವಾಸಗಳ ಗುಣಲಕ್ಷಣಗಳು ಮತ್ತು ಅಲ್ಲಿ ಬೆಳೆಯುವ ಸಸ್ಯಗಳ 
ಸ್ವಭಾವಗಳನ್ನು ' ಅರುಣ ದತ್ತ ಟೀಕಾ' ದಲ್ಲಿ ಕಾಣಬಹುದು. 

'ಭೂದೇಶಂ ಮನಸ್ತಿಧಾ ತ್ರಿಪುಕಾರಮ್ ” 
ಭೂ ದೇಶ ಪ್ರದೇಶಗಳು ಮೂರು ಪ್ರಕಾರದವು. 
ಆದಿಶೇತ್ ವದೇತ್ | ತತ್ರ ಜಾಂಗಿ ದೇಶೋಲೋದಕ 
ತರುಪರ್ವತತ್ತೇನ ವಕ್ಷಮಾಣ ಲಕ್ಷಣ: ವಾತ ಭೂಯಿಷ್ಟೋ 
ವಾತ ಪ್ರಚುರಃ| 
ತತ್ರ ಜಾತಾ ಔಷಧಿ ಖಗಪುರುಷ ಮೃಗಾದಿ ವಾತ ಪ್ರಧಾನಾ 

ಭವಂತಿ || 
ಜಾಂಗಲ ಪ್ರದೇಶದಲ್ಲಿ ಬಿಸಿಲು, ಗಾಳಿಗಳ ಹೊಡೆತ ಹೆಚ್ಚಾಗಿರುವುದು . ನೀರಿನಂಶ 
ಕಡಿಮೆಯಿದ್ದು ಪರ್ವತದಂತಹ ಎತ್ತರ ಪ್ರದೇಶಗಳನ್ನು ಚಾಂಗಲ ಎಂದು ಕರೆಯಬಹುದು. 
ಇಲ್ಲಿ ವೃಕ್ಷಗಳು ವಿರಳವಾಗಿ ಬೆಳೆಯುವುವು. ಗಾಳಿ ಹೆಚ್ಚಾಗಿರುವುದರಿಂದ ಇಲ್ಲಿ ಬೆಳೆಯುವ 
ವೃಕ್ಷಗಳು ಒರಟಾಗಿರುತ್ತವೆ . ಇದೇ Xerosere ( ಶುಷ್ಕ ಸಮುದಾಯ ಸರಣ), ಇವು 
ಗಾಳಿಯ ಹೊಡೆತ ತಪ್ಪಿಸಿಕೊಳ್ಳಬಲ್ಲ ಗಟ್ಟಿ ಸಸ್ಯಗಳು 

“ ಪ್ರಚುರೊದಕ ವೃಕೈ ಯೊನಿರ್ವಾತೊ ದುರ್ಲಭಾತಪಃ 
ಸೇsನೂಪ ಇತಿ | ಸ ಚ ಕಫ ಪ್ರಧಾನಃ ತಜ್ಞಶ್ಷ 
ಧ್ಯಾದಯ : ಸ್ನಿಗ್ಧಾ ಭವಂತಿ|| 

ಬಿಸಿಲು, ಗಾಳಿಗಳ ಹೊಡೆತ ಕಡಿಮೆ ಇದ್ದು, ನೀರು ಧಾರಾಳವಾಗಿರುವ ತಗ್ಗು 
ಪ್ರದೇಶವಾಗಿರುವುದೇ ಅನೂಪದೇಶ ಇದೇ Hydrosene ಜಲಾನುಕ್ರಮಣ, ಇಲ್ಲಿ 
ಬೆಳೆಯುವ ಸಸ್ಯಗಳು ಮೃದುವಾಗಿರುತ್ತವೆ. 

ಇವೆರಡರ ಮಧ್ಯದ ಲಕ್ಷಣ ಹೊಂದಿರುವ ಪ್ರದೇಶ ಸಾಧಾರಣ, ಅದೇ 
MesOsere ( ಶುಷ್ಕ - ತೇವ ಮಧ್ಯ ಸಮುದಾಯ) 


129 
“ ಸಾಧಾರಣಃ ಪುನರುಭಯ ಲಕ್ಷಣೋ ಮಧ್ಯ ಪತಿತೋ , 
ವ್ಯಾಮಿಶ್ರರೂಪಃ| ಸ ಚ ಸಮಮಲೊ ವಾತಾದಿ ಸಮದೋಷ'' 

ಇದು ಒಂದು ಸೂಲ ಜೀವಾವಾಸ ವರ್ಗಿಕರಣವಾದರೆ ಸಿಹಿನೀರಿನ ಅಂದರೆ 
ಫ್ರೆಷ್‌ವಾಟರ್‌ ಜೀವಾವಾಸಗಳ ನೈಸರ್ಗಿಕ ಮತ್ತು ಕೃತಕ ಆವಾಸಗಳ ನೆಲೆಗಳನ್ನು 16 ಬಗೆಯಲ್ಲಿ 
ವಿಂಗಡಿಸಿರುವುದನ್ನು ಕಾಣಬಹುದು. ಅಷ್ಟಾಂಗ ಹೃದಯದ ಸೂತ್ರಸ್ಥಾನದಲ್ಲಿ ಇಂತಹ 
ವಿಂಗಡಣೆ ಮಾಡಲಾಗಿದೆ. ಇಲ್ಲಿ ಮಾನವ ನಿರ್ಮಿತ ಬಾವಿಯಿಂದ ಹಿಡಿದುಕೊಳ, ಸರೋವರ, 
ಜಲಾಶಯ , ನದಿ ಎಲ್ಲವನ್ನೂ ಪರಿಗಣಿಸಿ ಅವುಗಳ ವಿವರಗಳನ್ನೂ ನೀಡಲಾಗಿದೆ. 

ಕೃತಕ ಅಥವಾ ಮಾನವ ನಿರ್ಮಿತ ಮತ್ತು ಪ್ರಕೃತಿದತ್ತ ಜಲಾವಾಸಗಳೆಂದರೆ , 
1) ಕೂಪ : ಯಥಾ ಭೂಮ್ಯುಕ್ಯಾತ ಸಮುದೂತಮಿಂದ್ರ ನೀಲ 

ಸಮಪ್ರಭಮ್ - “ವಿಮಲಂ ಮಧುರಾಸ್ವಾದಂ 
ಕೌಪಂಜಲಮುದಾಹೃತಂ ' 

ಭೂಮಿಯನ್ನು ಆಳವಾಗಿ ತೋಡಿ ಕೆಳಗಿನಿಂದ ಮೇಲಿನವರೆಗೂ ಗೋಡೆ 
ಕಟ್ಟಿರುವುದೇ ಬಾವಿ. 

2 ) ವಾಪಿ : ಅಮರಕೋಶದಲ್ಲಿ ವಾಪೀ ತು ದೀರ್ಘಶಾ ಅಂದರೆ ಒಂದು 
ಕಡೆಯಿಂದನೀರಿಗೆ ಇಳಿದು ಹೋಗುವ ದಾರಿಯುಳ್ಳ ದೊಡ್ಡ 

ಬಾವಿಗೆ ವಾಪಿ 
ಎಂದು ವಿವರಿಸಲಾಗಿದೆ. ಇದನ್ನೇ ದೀರ್ಘಕಾ ಎಂತಲೂ ಕರೆಯಲಾಗಿದೆ. 

3) “ ಪುಷ್ಕರಿಣ್ಯಾಂ ತು ಖಾತಂ ಸ್ಯಾತ್ ” ಚಚ್ಚಾಕವಾಗಿ ತೋಡಿನಾಲ್ಕೂ ಕಡೆಯಿಂದ 
ನೀರಿಗಿಳಿಯುವ ವ್ಯವಸ್ಥೆ ಮಾಡಿರುವ ಜಲಾಶಯವೇ ಪುಷ್ಕರಣಿ. 

4) ನೈಸರ್ಗಿಕವಾಗಿ ಉಂಟಾಗಿರುವ ಪುಷ್ಕರಣಿಯನ್ನು ದೇವ ಖಾತ - “ ಅಖಾತಂ 
ದೇವ ಖಾತಮ್ ” ಎಂದು ಅಮರಕೋಶವಿವರಿಸುತ್ತದೆ. 

5) "ಕುಲ್ಕಾಲ್ಪ ಕೃತ್ರಿಮಾ ಸರಿತ್ ” ವಿಶಾಲವಾದ ಮಾನವ ನಿರ್ಮಿತ ಜಲಾಶಯವನ್ನು 
ಕುಲ್ಯಾ ಎಂದರೆ “ಕುಮುದಾಂ ಭೋಜನ ಛಿನ್ನಂ ವಾರಿ ಸಾರಸಮುಲಚ್ಯತೆ ” ಮತ್ತು 
“ ಪದ್ಮಾಕರಸ್ತಡಾಗೋsಸ್ತಿ ಕಾಸಾರಸ್ಪರಸೀ ಸರಃ|| 
* ಹರಿದು ಬಂದ ನೀರು ಒಂದು ಕಡೆ ಸೇರಿ ತಾವರೆಗಳಿಂದ ಕಂಗೊಳಿಸುವ ವಿಶಾಲ 
ಜಲಾವಾಸವನ್ನು ಸರಸ್ಸು ಎಂದು ಹೆಸರಿಸಲಾಗಿದೆ. 

ಮಾನವಕೃತ ಸರಸ್ಸನ್ನು ತಡಾಗ “ ಪುರುಷ ಕೃತಂ ಸರಃ ತಡಾಗು ” ಎನ್ನುತ್ತಾ 
“ ಪ್ರಶಸ್ತ ಭೂಮಿ ಭಾಗಸ್ಥಂ ನೈಕಸಂವತ್ಸರೋಷಿತಮ್ | 


130 
ಕಷಾಯ ಮಧುರಾಸ್ವಾದಂ ತಡಾಗಂ ಸಲಿಲಂ ಸ್ಮತಮ್ || 

ಇಲ್ಲಿ ಪ್ರತಿವರ್ಷ ಹೊಸ ನೀರನ್ನು ಪೂರೈಸಬೇಕು ಎನ್ನುತ್ತದೆ. ಸಣ್ಣ ತಡಾಗಗಳನ್ನು 
“ ವೇಶಂತ ” ಎನ್ನಲಾಗಿದೆ. 

ಹರಿಯುವ ನೀರನ್ನು ಕಟ್ಟಿ ಹಾಕಿ ಮಾಡಿರುವ ಜಲಾಶಯವನ್ನು ' ಆಧಾರ' ಎಂದು 
“ಆಧಾರಸ್ಥಂಭಸಾಂ ಯತ್ರ ಧಾರಣಮ್ ” ಎಂಬ ವಿವರಣೆಕೊಡಲಾಗಿದೆ. 

“ಸ್ವಯಂಶೀರ್ಣ ಶಿಲಾಶ್ವಭೇ ನೀಲೋತ್ಪಲ ನಿಭಂ ಜಲಮ್ | 

ಲತಾವಿತಾನ ಸಂಛನ್ನಂ ಬುಧೈಃ ಶೌಂಡೇಯ ಮುಚ್ಯತೇ ' 
ಬಂಡೆ ಕಲ್ಲುಗಳ ಮಧ್ಯೆ ನೀರು ನಿಂತು ಬಳ್ಳಿಗಳಿಂದ ಹರಡಿರುವ ಜಲಾಶಯವೇ 
ಚೌಂಡೀ ... 

“ತೈಲಸಾನು ಸಮುದ್ರೂತಂಸ್ಪಷ್ಟಂ ವಾತಹಿಮಾಪೈಃ| 
ಲಘುಶೀತಾಮಲಂ ಸ್ವಾದು ಸ್ಮತಂ ಪ್ರಾಪ್ತವಣಂ ಜಲಮ್ ” 
ಬೆಟ್ಟಗಳಿಂದ ತಗ್ಗುಪ್ರದೇಶಕ್ಕೆ ಹರಿದು ಬರುವಝರಿಗಳೇ ಪಸ್ರವಣಗಳು. 
“ ನದ್ಯಾಂ ಶೈಲ ಪ್ರಸೂತಾಯಾಂಗೋಮೇದಕ ಮಣಿ ಪ್ರಭಮ್ | 
ಪ್ರಶಸ್ತ ಭೂಮಿಭಾಗಸ್ಟಂ ಜಲಂ ನಾದೇಯ ಮುಚ್ಯತೇ ||” 

ಬೆಟ್ಟಗಳಲ್ಲಿ ಹುಟ್ಟಿ ಇಳಿಜಾರಿನಿಂದ ಧುಮುಕಿ ಪ್ರಶಸ್ತವಾದ ಭೂಭಾಗಕ್ಕೆ ಹರಿಯುವ 
ಜಲವೇ ನದಿ . ಜಲಾವಾಸಗಳಂತೆ ನೆಲವಾಸಗಳ ವರ್ಣನೆಯನ್ನೂ ಸಂಸ್ಕೃತ 
ಸಾಹಿತ್ಯದಲ್ಲಿ ಕಾಣಬಹುದು. 

ಅಮರ ಕೋಶವು “ ವನ್ಯಾ ವನಸಮೂಹ್ ಸ್ಯಾತ್ ” ವೃಕ್ಷಗಳ ಸಮೂಹಕ್ಕೆ ' ವನ್ಯಾ' 
ಎಂದು ಹೆಸರು ಎನ್ನುತ್ತದೆ. ಹಾಗೆಯೇ ಅರಣ್ಯ , ಕಾನನ, ಮಹಾರಣ್ಯ , ತೋಟ, ಉಪವನಗಳ 
ಅರ್ಥ ವಿವರಣೆಯನ್ನು ನೀಡಲಾಗಿದೆ. ಮಹಾರಣ್ಯವನ್ನು ಅರಣ್ಯ ವನ ಎಂಬ ಹೆಸರುಗಳಿಂದ 
ಕರೆಯಬಹುದು. ಜನರು ಬೇಸರ ಕಳೆಯಲು ಕೃತಕವಾಗಿ ನಿರ್ಮಿಸಿರುವ ತೋಟವು 
ಉಪವನವು. ಶ್ರೀಮಂತರು ಮನೆಗಳಲ್ಲಿ ಸ್ವಂತ ಅನುಕೂಲಕ್ಕಾಗಿ ಮಾಡಿಕೊಂಡಿರುವತೋಟಕ್ಕೆ 
ವೃಕ್ಷವಾಟಿಕಾ ಎನ್ನಬಹುದು. 
- ಹೀಗೆ ಪ್ರತಿಯೊಂದು ಸೂಕ್ಷ್ಮ ವಿಂಗಡಣೆಯ ಪರಿ ಯಾವ ವೈಜ್ಞಾನಿಕ ವರ್ಗಿಕರಣಕ್ಕೂ 
ಸಮವಾಗಿ ನಿಲ್ಲಬಹುದು ಎನಿಸುತ್ತದೆ. ಇಂದು ಸಂರಕ್ಷಣೆಯ ದೃಷ್ಟಿಯಿಂದ ನಶಿಸುತ್ತಿರುವ 
ಜೀವಿವೈವಿಧ್ಯವನ್ನು ಅವುಗಳ ವಿತರಣೆಯಂತೆ ಸ್ಥಾನೀಯವಾಗಿ ಬೆಳೆಸುವ ಪದ್ಧತಿ 
ಅನುಕರಿಸಲಾಗುತ್ತಿದೆ. ಹೀಗೆ ಬೆಳೆಸುವ ಪದ್ದತಿಯಲ್ಲಿ ಆಯಾ ಸಸ್ಯಗಳ ನೈಸರ್ಗಿಕ ಪರಿಸರ 


131 
ಒದಗಿಸುವುದು ಅತಿ ಮುಖ್ಯ . ನೈಸರ್ಗಿಕ ಜೀವಾವಾಸಗಳನ್ನು ನಾಶ ಮಾಡಿ ಕೃತಕವಾಗಿ 
ಬೆಳೆಸುವ ಪದ್ಧತಿ ಎಷ್ಟು ಸೂಕ್ತ ಎನ್ನುವುದನ್ನು ಬೃಹಜ್ಜಾತಕ ಮತ್ತು ವಾರಾಹಿ ಸಂಹಿತೆಗಳಲ್ಲಿ 
ಕಾಣಬಹುದು. ಆದರೆ ಇಲ್ಲಿ ವೈಜ್ಞಾನಿಕ ಹೇಳಿಕೆಗಳಿಗಿಂತ ಸಸ್ಯಗಳ ಮೇಲಾಗುವ ಗ್ರಹಗಳ 
ಪರಿಣಾಮಗಳಿಗೆ ಹೆಚ್ಚು ಒತ್ತು ಕೊಡಲಾಗಿದೆ. ಆಯುರ್ವೇದ' ಎಂಬ ಕನ್ನಡ 
ಮಾಸಪತ್ರಿಕೆಯಲ್ಲಿ 1958ರಲ್ಲಿ ಉಡುಪಿ ಆಯುರ್ವೇದ ಕಾಲೇಜಿನಲ್ಲಿ ನಡೆಸಿದ ಸ್ವಾರಸ್ಯಕರ 
ಪಯೋಗ ಫಲಿತಾಂಶ ಪ್ರಕಟವಾಗಿದೆ. ಈ ಪ್ರಯೋಗವನ್ನು ಎಕ್ಕದ ಗಿಡದ ಮೇಲೆ 
ನಡೆಸಲಾಗಿದೆ. 

ಒಂದೇ ಗಿಡದ, ಎರಡು ಸಮತೂಕದ ಕೊಂಬೆಗಳನ್ನು ಎರಡು ಪಾತಿಗಳಲ್ಲಿ ಬೇರೆ 
ಬೇರೆಯಾಗಿ ಬೆಳೆಸಲಾಯಿತು. ಒಂದನ್ನು ಪ್ರಕೃತಿ ಸಹಜ ವಾತಾವರಣದಲ್ಲೇ ನೆಡಲಾಗಿತ್ತು. 
ಮತ್ತೊಂದನ್ನು ಬಿಳಿ ವಸ್ತದಿಂದ ಮರೆಮಾಡಿಟ್ಟು ಚಂದ್ರನ ಬೆಳಕಿಗೆ ಮಾತ್ರ ಒಡ್ಡಲಾಗಿತ್ತು. 
ಎರಡೂ ಸಸ್ಯಗಳಿಗೂ ಒಂದೇ ಪ್ರಮಾಣದ ನೀರನ್ನು 10 ತಿಂಗಳ ಕಾಲ ಒದಗಿಸಿ ನಂತರ 
ಪರೀಕ್ಷಿಸಿದಾಗ , ಪ್ರಕೃತಿದತ್ತವಾಗಿ ಬೆಳೆದ ಗಿಡ ಸೊಂಪಾಗಿ ಬೆಳೆದಿತ್ತು. ಚಂದ್ರನ ಬೆಳಕಿಗೆ 
ಮೈಯೊಡ್ಡಿ ಬೆಳೆದ ಗಿಡ ಬಡಕಲಾಗಿತ್ತು. ಇವುಗಳನ್ನು ರಾಸಾಯನಿಕವಾಗಿ ಪರೀಕ್ಷಿಸಿದಾಗ 
ವ್ಯತ್ಯಾಸಗಳಿರುವುದೂ ತಿಳಿದು ಬಂತು. ಇದನ್ನೇ ಬೃಹಜ್ಜಾತಕ , 

“ ಅಂತಃ ಸಾರಾನ್ ಜನಯತಿ ರವಿರ್ದುರ್ಭಗಾನ್ ಸೂರ್ಯಸೂನುಃ 
ಕ್ಷೀರೊಪೇತಾಂಸ್ತು ಹಿಮಕಿರಣ ” ಎನ್ನುತ್ತದೆ . 

ಅಂದರೆ ಸೂರ್ಯನು ವೃಕ್ಷಗಳಲ್ಲಿನ ಸಾರವನ್ನು ಹೆಚ್ಚಿಸುತ್ತಾನೆ. ಆದರೆ ಚಂದ್ರ ತನ್ನ 
ಶೀತಲ ಕಿರಣಗಳಿಂದ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತಾನೆ. 

ಇದು ಜೈವಿಕ ತಂತ್ರಜ್ಞಾನ ಯುಗ. ಈ ತಂತ್ರಜ್ಞಾನವನ್ನು ಎಲ್ಲಾ ಕ್ಷೇತ್ರಗಳಲ್ಲೂ ಅಳವಡಿಸಿ 
ವಿವಿಧ ವಿಚಿತ್ರ ಜೀವಿಗಳನ್ನು ಸೃಷ್ಟಿಸುವ ಕಲೆ ಕರಗತವಾಗಿದೆ. ಇಂತಹ ಸೃಷ್ಟಿ ಸಾಧ್ಯವೆಂದು 
ವೃಕ್ಷಾಯುರ್ವೇದದ ಉಪವನ ವಿನೋದದಲ್ಲಿ 'ವಿಚಿತ್ರೀಕರಣ' ಎಂದು ವಿವರಣೆ ನೀಡಲಾಗಿದೆ. 

“ ವೃಕ್ಷಾಯುರ್ವೆದ ಫಲಂ ಮನೋಹರಂ ಶಾಸ್ತತಃ ಸಿದ್ದಮ್ 
ನಾನಾ ವಿಧಾನ ಚಿತ್ರಂ ಚಿತ್ರೀಕರಣಂ ಪ್ರವಕ್ಷ್ಯಾಮಿ| ” 

ಉಪವನ ವಿನೋದ( 195) 
ಸಾಧಾರಣವಾಗಿ ಹತ್ತಿ ಬಿಳಿ ಬಣ್ಣದ್ದು. ಇಂದು ಜೈವಿಕ ತಂತ್ರಜ್ಞಾನದಿಂದ 
ರಂಗುರಂಗಿನ ಹತ್ತಿ ಬೆಳಸಲಾಗುತ್ತಿದೆ, ವಿಚಿತ್ರೀಕರಣ ವಿಧಾನದಿಂದ ಕೆಂಪು, ಹಸಿರು ಮತ್ತು 
ಆಕಾಶ ನೀಲಿ ಹತ್ತಿಗಳನ್ನು ಬೆಳೆಯುವ ಬಗೆಗೆ ಬೆಳಕು ಚೆಲ್ಲಲಾಗಿದೆ. ಇಲ್ಲಿ ಸಸ್ಯಗಳಿಗೆ ವಿಶೇಷ 
ಪೋಷಕಾಂಶಗಳನ್ನು ಬಳಸಿ ಇಂತಹ ಬದಲಾವಣೆ ಸಾಧ್ಯ ಎಂದುತೋರಿಸಲಾಗಿದೆ. 


132 
“ ಯವ, ತಿಲ, ನಿಶಾಪಲಾಖೈರುಪಚಿತಮೂಲಾತದಂಬು ಸಿಕ್ತಾ ಚ | 
ಜ್ವಲದನ ಲೋಪಮ ಸಕೃತ್ಯಾರ್ಪಾಸೀ ತೂಲಕಂ ಸೂತೇ ” (197) 

ಗೋಧಿ, ಎಳ್ಳು ಮತ್ತು ಅರಿಶಿನ ಹಾಗೂ ಮುತ್ತುಗ ( ಪಲಾಶ - Butea 
monosperma) ಗಳಿಂದ ಮಾಡಿದ ಕಷಾಯವನ್ನು ಹತ್ತಿಯ ಗಿಡದ ಬುಡಕ್ಕೆ 
ಹಾಕುವುದರಿಂದ ಅಗ್ನಿಜ್ವಾಲೆಯಂತಹ ಕೆಂಪು ಹತ್ತಿ ಪಡೆಯಬಹುದು. 

“ ಶಾಲ್ಮಲೀ ತ್ವಗ್ನಿಶಾನೀಲೀ ತ್ರಿಫಲಾ ಕುಷ್ಠಸೀಧುಭಿಃ|| 
ಸ್ವಕ್ಸಲೇ ಪೋಪಚಾರೇಣ ಶುಕ ಪಕ್ಷ ನಿಭಂ ಭವೇತ್ ” 

ಬೂರುಗದ ತೊಗಟೆ, ಅರಿಶಿನ, ನೀಲಿ, ಕುಷ್ಠ ( Saussurea auriculata) 
ತ್ರಿಫಲಾ ( ಅಳಲೆ, ತಾರೆ ಮತ್ತು ನೆಲ್ಲಿ ) ಇವುಗಳೆಲ್ಲದರ ಪುಡಿಯನ್ನು ಮದ್ಯದೊಡನೆ ಬೆರಸಿ 
ಹತ್ತಿಗಿಡಕ್ಕೆ ಲೇಟೋಪಚಾರ ಮಾಡುವುದರಿಂದ ಗಿಣಿಯ ರೆಕ್ಕೆಯ ಬಣ್ಣದ ಹಸಿರು ಹತ್ತಿ 
ಪಡೆಯಬಹುದು. 

ಮಂಜಿಷಾನಿಲಯವಪೀತಸಾರೈ : 
ರ್ಜಿವಂತಿದಲ ಸಹಿತೈರ್ಮನಃ ಶಿಲಾಜೈ; 
ಗೋಜಾವಿಪ್ರ ಪ್ರಚುರ ಪಯಃ ಸೃತೈರ್ವಿಲಿಪ್ತಾ 
ಕಾರ್ಪಾಸೀ ಪ್ರಸವತಿ ತೂಲಸಂ ಖ ನೀಲಮ್ (199 ) 

ಮಂಜಿಷ್ಟ – Rubia cordifolia ಎಂಬ ನೀಲಿ ಬಣ್ಣ ನೀಡುವ ಗಿಡ, 
ಎಳ್ಳು, ಗೋಧಿ, ಗುಡ್ಡದಗೋಣಿ(ಪೀತಸಾರ ), ಜೀವಂತಿ ಎಲೆ, ಮನಃಶಿಲಾಗಳನ್ನು ಸೇರಿಸಿ 
ಹಸು, ಆಡು ಅಥವಾ ಕುರಿಯ ಹಾಲಿನೊಂದಿಗೆ ಬೆರಸಿ ಹತ್ತಿಯ ಗಿಡದ ಬೇರುಗಳಿಗೆ 
ಹಚ್ಚುವುದರಿಂದ ಆಕಾಶನೀಲಿ ಹತ್ತಿ ಪಡೆಯಬಹುದು. 

ತೋಟಗಾರಿಕೆಯಲ್ಲಿ ಮತ್ತೊಂದು ಸಾಧನೆ ನಿರ್ಬೀಜ ಅಂದರೆ ಬೀಜಗಳಿಲ್ಲದ 
ಫಲಗಳನ್ನು ಬೆಳೆಸುವುದು. ಇಂತಹ ವಿಧಾನವನ್ನು ವಿಚಿತ್ರೀಕರಣದಲ್ಲಿ, 

“ ಮಧುಯಷ್ಟಿ ಸಿತಾಕುಷ್ಠ ಮಧು ಪುಷ್ಪವಿನಿರ್ಮಿತೈತಿ 
ವೇದಕೈಶ್ಚಾದಿತೇ ಮೂಲೆನಿರಸ್ಥಿಸ್ಯಾತ್ಸಲಂ ತರೊ || (202) 

ಅತಿಮಧುರ, ಕಲ್ಲುಸಕ್ಕರೆ, ಚಂಗಲ್‌ಕೋಷ್ಟ, ಹಿಪ್ಪೆ ಹೂಗಳನ್ನು ಸೇರಿಸಿ, ಅರೆದು 
ಗಿಡಗಳ ಮೂಲಕ್ಕೆ ಲೇಪನ ಮಾಡಿದರೆ ಬೀಜರಹಿತ ಫಲ ಬಿಡುವಂತೆ ಮಾಡಬಹುದು 
ಎನ್ನಲಾಗಿದೆ. 


133 
ಆನೆ ಸೊಂಡಿಲಿನಂತೆ ಉದ್ದವಾದ ಬಾಳೆಗೊನೆ ಪಡೆಯುವ ವಿಧಾನಕ್ಕೆ, 
“ ಖರತುರಗವಿಡ್ ನಿವೇಶಿತ ತಾಪಿತಯಾ ಯಾ ಶಲಾಕಯಾ ಮೂಲೇ, 
ತಿರ್ಯಗ್ವಿದ್ದಾ ಕದಲೀ ಫಲತಿ ಫಲಂ ಕರಿಕರಾಕಾರಮ್ ॥ ” 

ಕತ್ತೆ, ಕುದುರೆ ಲದ್ದಿಯನ್ನು ಶಲಾಕೆಯಿಂದ ಚುಚ್ಚಿ ನಂತರ ಬಿಸಿ ಮಾಡಿ ಬಾಳೆಯ 
ಗಿಡದ ಕಾಂಡಕ್ಕೆ ಅಡ್ಡಲಾಗಿ ಚುಚ್ಚುವುದರಿಂದ ಒಳ್ಳೆಯ ಫಸಲು ಸಾಧ್ಯ ಎನ್ನಲಾಗಿದೆ. 

ಇದೇ ರೀತಿ ನಿರ್ಗಂಧ ಪುಷ್ಪ ಬಿಡುವ ಸಸ್ಯಗಳಲ್ಲಿ ಸುಗಂಧ ಪುಷ್ಪ 
ಪಡೆಯಬಹುದಾದ ಬೀಜಗಳು ಶೀಘ್ರವಾಗಿ ಮೊಳಕೆ ಒಡೆಯುವಂತೆ ಮಾಡುವ, ಕಾಯಿಗಳ 
ಗಾತ್ರವನ್ನು ಹೆಚ್ಚಿಸುವ ಅನೇಕ ವಿಧಾನಗಳನ್ನು ವಿವರಿಸಿರುವುದನ್ನು ಕಾಣಬಹುದು. ಈ ಎಲ್ಲಾ 
ಪ್ರಯತ್ನಗಳು ಸಾಧ್ಯವೇ ಎಂದು ತಿಳಿಯಬೇಕಾದರೆ ವೈಜ್ಞಾನಿಕವಾಗಿ ಪರೀಕ್ಷಿಸುವ 
ಪ್ರಯೋಗಗಳನ್ನು ನಡೆಸಬೇಕಾಗಿದೆ. 

ಸಂರಕ್ಷಣೆಯ ಹಾದಿಯಲ್ಲಿ ಪವಿತ್ರವನ, ನಾಗಬನ, ವನಮಹೋತ್ಸವ, ಬಯೋ 
ಪಾರ್ಕ್, ನವಗ್ರಹ ವನ, ಮುಂತಾದ ಪರಿಕಲ್ಪನೆಗಳನ್ನು ಇಂದು ಪರಿಚಯಿಸುವ ಕಾರ್ಯಗಳು 
ನಡೆಯುತ್ತಿವೆ. 


14 . ನೀರಾವರಿ 


ಎಚ್ . ಸಿ. ಕಪಿನೀಪತಿಭಟ್ಟ 


ಭಾರತದಲ್ಲಿ ನೀರಾವರಿಯ ಇತಿಹಾಸವು ಪಶ್ಚಿಮ ಪಂಜಾಬಿನಲ್ಲಿ ಹರಪ್ಪ 
ಮತ್ತು ಸಿಂಧುದೇಶದಲ್ಲಿ ಮೊಹೆಂಜದಾರೊ ನಗರಗಳ ಸುತ್ತ 5000 ವರ್ಷಗಳ 
ಹಿಂದೆ ಬೆಳದ ಸಿಂಧು ನದೀ ಕಣಿವೆಯ ನಾಗರಿಕತೆಯ ಕಾಲದವರೆಗೂ 
ಹೋಗುತ್ತದೆ. ಆಗ ಸಿಂಧು ಮತ್ತು ಅದರ ಉಪನದಿಗಳ ದಡದ 
ಬಯಲುಗಳಿಗೆ ಈ ಹೊಳೆಗಳ ಪ್ರವಾಹದ ನೀರನ್ನು ನೇರವಾಗಿ ತಿರುಗಿಸಿ 
ಗೋಧಿ ಮತ್ತು ಜವೆಯ ಪೈರುಗಳನ್ನು ವಿಶಾಲವಾದ, ಮಟ್ಟವಾದ, 
ಫಲವತ್ತಾದ ಭೂಮಿಯಲ್ಲಿ ಬೆಳೆಯುತ್ತಿದ್ದರು. ಕಂಚಿನ ಯುಗವೆಂದು 
ಕರೆಯುವ ಇದೇ ಕಾಲದಲ್ಲಿ ನೈಲ್ ನದಿಯ ದಡದಲ್ಲಿ ಕೆಳ 
ಈಜಿಪ್ಪಿನಲ್ಲಿಯೂ , ಯೂಫ್ರಟಿಸ್ , ಟೈಗ್ರಿಸ್ ಯಮಳ ನದಿಗಳ ದಡದಲ್ಲಿ 
ಮೆಸೊಪೊಟೋಮಿಯದಲ್ಲಿಯೂ ಪ್ರತ್ಯೇಕವಾದ ನಾಗರಿಕತೆಗಳು ಆ 
ನದಿಗಳ ನೀರನ್ನು ಬಳಸಿ ಬೆಳೆದ ಆಹಾರಧಾನ್ಯಗಳ ಆಧಾರದ ಮೇಲೆ ಬೆಳೆದು 
ಪ್ರವರ್ಧಮಾನಕ್ಕೆ ಬಂದವು. ಅಲ್ಲಿನ ಜನರ ಉಪಯೋಗಕ್ಕೆ 
ಬೇಕಾಗುವುದಕ್ಕಿಂತ ಹೆಚ್ಚಾಗಿ ಬಂದ ಧಾನ್ಯದಿಂದ ಒಂದೊಂದು 
ನಾಗರಿಕತೆಯಲ್ಲಿಯೂ ವಿಶಿಷ್ಟವಾದ ಸಂಸ್ಕೃತಿ, ವಿಜ್ಞಾನ, ಕೈಗಾರಿಕೆ, ವಾಣಿಜ್ಯ, 
ಜಲಸಂಚಾರಗಳು ಬೆಳೆದವು. ದೋಣಿಗಳ ಮೇಲೆ ಒಂದು ನದಿಯ 
ಕಣಿವೆಯಿಂದ ಇನ್ನೊಂದಕ್ಕೆ ಕಲಾಕೃತಿಗಳೂ ಉಪಯುಕ್ತವಾದ 
ಪದಾರ್ಥಗಳೂ ಸಾಗುತ್ತಿದ್ದವು. ಸಿಂಧು ಕಣಿವೆಯಲ್ಲಿ ಮೇಲುಗಡೆ 
ಹಿಮಾಲಯದಲ್ಲಿ ಮಂಜು ಕರಗಿದ್ದರಿಂದಲೂ ಬೆಟ್ಟಗಳ ಮೇಲೆ ಬಿದ್ದ 
ಅತಿವೃಷ್ಟಿಯಿಂದಲೂ ನದಿಗಳಲ್ಲಿ ಆಗಾಗ ಪ್ರವಾಹಗಳು ಬಂದು 
ತೊಂದರೆಯಾಗುತ್ತಿತ್ತು. 


135 
ಇಂಥ ಒಂದು ಮಹಾ ಪ್ರವಾಹದಲ್ಲಿಯೋ ಇಲ್ಲವೆ ಅನಾವೃಷ್ಟಿಯಿಂದಲೋ 
ಅತಿಯಾದ ಸೆಕೆಯಿಂದಲೋ ಈ ಭವ್ಯವಾದ ನಾಗರಿಕತೆಯೇ ಭೂಗತವಾಯಿತು. ಈಚೆಗೆ 
ಪ್ರಾಕ್ತನ ಶೋಧಕರ ಸಹಾಯದಿಂದ ನಮಗೆ ಈ ನಾಗರಿಕತೆಯ ಪರಿಚಯವಾಗಿದೆ. ಹೀಗೆ 
ನಾಗರಿಕತೆಯನ್ನು ನೀರಾವರಿಯು ಪೋಷಿಸಿದರೆ ಅದರೊಂದಿಗೆ ಬೆರೆತಿರುವ ಹುಚ್ಚು 
ಹೊಳೆಗಳೂ ವೀರಕ್ಷಾಮಗಳೂ ಅದನ್ನು ನಾಶಮಾಡುತ್ತವೆ. 
- ಋಗೇದದ ಕಾಲ - ಸಿಂಧು ಮತ್ತು ಉಪನದಿಗಳ ತೀರದಲ್ಲಿಯೇ ಕೆಲವು 
ಶತಮಾನಗಳ ಮೇಲೆ ಆರ್ಯರ ನಾಗರಿಕತೆಯು ಬೇರು ಬಿಟ್ಟು, ಗಿಡವಾಗಿ , ಮರವಾಗಿ 
ಇವೊತ್ತೂ ಜೀವಂತವಾಗಿದೆ. ಆದರೆ ಈ ಸರಳವಾದ ನಾಗರಿಕತೆಯಲ್ಲಿ ಕೈಗಾರಿಕೆಯು 
ಬೆಳೆಯಲಿಲ್ಲ. ಅದಕ್ಕೆ ಬದಲಾಗಿ ಸಾಹಿತ್ಯ, ಸತ್ಯಾನ್ವೇಷಣೆ, ತತ್ವಶಾಸ್ತ್ರ ,ಜ್ಯೋತಿಷ, ವಿಜ್ಞಾನಗಳು 
ಬೆಳೆದು ಹಬ್ಬಿದವು. 

- ನದಿಗಳನ್ನು ತಾಯಿಯಂತೆ ಪೂಜ್ಯರೆಂದು ಪರಿಗಣಿಸಿ , ಅವುಗಳಿಂದ ನಮಗೆ 
ದಿನದಿನವೂ ಆಗುವ ಮಹೋಪಕಾರಕ್ಕಾಗಿ ದೇವತೆಗಳ ಮಟ್ಟಕ್ಕೆ ಏರಿಸಿ ನದಿಪೂಜೆಯು 
ಪ್ರಾರಂಭವಾದದ್ದು ಯದ್ವೇದದ ಕಾಲದಲ್ಲಿ . ಋಗೈದದ ಹತ್ತನೆಯ ಮಂಡಲದಲ್ಲಿ ಒಂದು ನದಿ 
ಸೂಕ್ತವೇ ಇದೆ ( 10 .75). ಅದರಲ್ಲಿನ ಈ ಮಂತ್ರವನ್ನು ದೇಶದ ಆದ್ಯಂತವೂ ಹಿಂದುಗಳು 
ದೇವರ ಪೂಜೆಯಲ್ಲಿ ನಿತ್ಯವೂ ಪಠಿಸುತ್ತಾರೆ. 

ಇಮಂ ಮೇ ಗಂಗೇ ಯಮುನೇ ಸರಸ್ವತಿ ಸತುದ್ರಿಸ್ತೋಮಂ 
ಸಚತಾ ಪರಿಷ್ಣಾ | | 
ಅಸಿಕ್ಕಾ ಮರುವ್ವದೇ ವಿತಸ್ತಯಾ ಅರ್ಜಿಕೀಯೇ 
ಶೃಣುಹ್ಯಾ ಸುಷೋಮಯಾ(10.75.3) 

( ಓ ಗಂಗೇ , ಯಮುನೇ , ಸರಸ್ವತೀ , ಶತುದ್ರೀ , ಪರಿಘೀ - ನೀವು ನನ್ನ 
ಪ್ರಾರ್ಥನೆಯನ್ನು ಸ್ವೀಕರಿಸಿ, ಅಸಕ್ಕೆ , ವಿತಸ್ತು, ಆರ್ಜಿ , ಇವುಗಳಿಂದಕೂಡಿದ ಮರುದೇ, 
ಸುಷ್ಮಾ - ನೀವುಸ್ವೀಕರಿಸಿ.) 

- ಇಲ್ಲಿ ಶತುದಿಯೆಂದರೆ ಸಟ್ಲಜ್ , ಪರಿಸ್ಟಿಯೆಂದರೆ ರವಿ, ಅಸಕ್ಕೆಯೆಂದರೆ ಚೀನಾಬ್, 
ವಿತಸ್ತು ಎಂದರೆ ಝೀಲಂ, ಆರ್ಜಿಕ್ಯ ಎಂದರೆ ಬಿಯಾಸ್ , ಕೊನೆಯ ಮೂರು ಸೇರಿ 
ಮರುಧ್ವಧೆ, ಸುಷ್ಮಾ ಎಂದರೆ ಸಿಂಧು ನದಿ. ಈ ಏಳು ನದಿಗಳ - ಸಪ್ತಸಿಂಧುಗಳ - ನಾಡೇ 
ಋಗೈದದ ಕಾಲದ ಭಾರತ, ಗಂಗಾ, ಯಮುನಾ - ಈ ನದಿಗಳು ಇನ್ನೂ ಪೂರ್ವಕ್ಕೆ ಉತ್ತರ 
ಪ್ರದೇಶದಲ್ಲಿ ಹರಿಯುತ್ತವೆ. 

ನೀರಿಗೆ ಎಷ್ಟು ಗೌರವವನ್ನು ಕೊಟ್ಟಿದೆಯೆಂದು ನಿತ್ಯಾನುಸಂಧೇಯವಾದ 
ಋಗೈದದ ಈ ಮಂತ್ರಗಳಿಂದ ಕಾಣಬಹುದು. 


136 
ಯೋ ವಃ ಶಿವತಮೋರಸಸ್ತಸ್ಯ ಭಾಜಯತೇ ಹನಃ | 
ಉಶತೀರಿವ ಮಾತರಃ 


( ವಾತ್ಸಲ್ಯವುಳ್ಳ ತಾಯಿಯರಂತೆ ನಿಮ್ಮಮಂಗಳವಾದ ರಸವನ್ನು ನಮಗೆ ಕರುಣಿಸಿ.) 

ಇದಮಾಪಃ ಪ್ರವಹತ ಯಕ್ಕಿಂಚ ದುರಿತಂ ಮಯಿ | 
ಯದ್ವಾಹಮಭಿದುದೋಹ ಯದ್ವಾ ಶೇಫ ಉತಾನೃತಂ || 

( ನಾನು ತಪ್ಪನ್ನು ಮಾಡಿರಲಿ, ದೊಡ್ಡವರ ವಿಷಯದಲ್ಲಿ ಕೆಟ್ಟ ಮಾತನ್ನಾಡಿರಲಿ, 
ಸುಳ್ಳನ್ನೇ ಹೇಳಿರಲಿ,ನೀರುಗಳೇ , ನೀವು ನನ್ನ ಎಲ್ಲಾ ಪಾಪಗಳನ್ನು ನಿರ್ಮೂಲಮಾಡಿ.) 

ನಾಲ್ಕು ವೇದಗಳಲ್ಲಿಯೂ ನೀರನ್ನು ಬಹುವಾಗಿ ಪ್ರಶಂಸೆ ಮಾಡಿದ್ದಾರೆ . ಋಗೈದದ 
ಈ ಮಂತ್ರದಲ್ಲಿ ವಿಜ್ಞಾನದ ದೃಷ್ಟಿಯಿಂದ ನೀರನ್ನು ವಿಂಗಡಿಸಿದ ಹಾಗಿದೆ. 

ಯಾ ಅಷೋ ದಿವ್ಯಾ ಉತ ವಾ ಸ್ರವಂತಿ | 
ಖನಿಮಾಉತ ವಾ ಯಾಃ ಸ್ವಯುಂಜಾಃ|| 
ಸಮುದ್ರಾರ್ಥಾ ಯಾಃ ಶುಚಯೋ ಯಃ ಪಾವಕಾಃ| 
ತಾ ಆಪೋದೇ ನೀರಿಹ ಮಾಮವಂತು || 

( ಆಕಾಶದಲ್ಲಿ ಇರುವ ನೀರು, ನೆಲದ ಮೇಲೆ ಹರಿಯುವ ನೀರು, ಭೂಮಿಯಲ್ಲಿ 
ಅಗೆದ ಬಾವಿಯಿಂದ ಬರುವ ನೀರು, ಬುಗ್ಗೆಗಳಲ್ಲಿ ಮೇಲಕ್ಕೆ ಏಳುವ ನೀರು, 
ಸಮುದ್ರಗಾಮಿಯಾದ ನೀರು - ಎಲ್ಲವೂ ಶುದ್ದವೂ , ಶುದ್ದಿಯನ್ನು ಮಾಡತಕ್ಕವೂ ಆಗಿವೆ. 
ಇವುನಮ್ಮನ್ನು ಕಾಪಾಡಲಿ.) 

ಯಜುರ್ವೇದದಲ್ಲಿ ನೆಲದಲ್ಲಿ ತೋಡಿದ ನೀರಿನ ನಾಲೆಗಳ ಉಲ್ಲೇಖವಿದೆ. 
ಸಾಮವೇದದಲ್ಲಿ ತಳವು ಕತ್ತಲಾಗಿರುವಷ್ಟು ಆಳವಾದ ಬಾವಿಗಳ ಪ್ರಸ್ತಾಪವಿದೆ. 
ಅಥರ್ವವೇದದಲ್ಲಿ ನದಿಯಿಂದ ನಾಲೆಯನ್ನು ತೆಗೆಯುವ ವರ್ಣನೆಯಿದೆ. ಅಲ್ಲಿ ನದಿಯನ್ನು 
ಹಸುವಿಗೂ ನಾಲೆಯನ್ನು ಕರುವಿಗೂ ಹೋಲಿಸಿದೆ. 
- ತೈತ್ತಿರೀಯೋಪನಿಷತ್ತಿನ ನಾಲ್ಕನೆಯ ಪ್ರಶ್ನೆಯಲ್ಲಿ ನೀರೇ ಸಮಸ್ತವೂ ಆಗಿದೆ, ಅದೇ 
ಸತ್ಯ , ಅದೇ ಎಲ್ಲಾ ದೇವತೆಗಳು ಇತ್ಯಾದಿಯಾಗಿ ಪ್ರಶಂಸೆ ಮಾಡಿದೆ. 

ಆಷೋ ವಾ ಇದಂ ಸರ್ವಂ ವಿಶ್ವಾಭೂತಾನ್ಯಾಪಃ ಪ್ರಾಣಾ ವಾ ಆಪಃ 
ಪಶವ ಆಷೋsಮೃತಮಾಪಃ ಸಹಾಮೋ ವಿರಾಡಾಪಃ 
ಸ್ವರಾಡಾಪಶೃಂದಾಂಸ್ಯಾಟೋ ಜ್ಯೋತೀಂಷ್ಯಾದೋ ಯಜೂಂಷ್ಯಾಪಃ 


137 
ಸತ್ಯಮಾಪಃ ಸರ್ವಾ ದೇವತಾ ಆಪೋ ಭೂರ್ಭುವಸ್ಸುವರಾಪ ಓಂ || 
ಸೃತಿಗಳು ನೀರಾವರಿಯ ಕೆಲಸಗಳ ವಿಷಯವಾಗಿ ಇನ್ನೂ ಸ್ಪಷ್ಟವಾಗಿ ಹೇಳುತ್ತವೆ. 

ತಡಾಗಾನ್ಯುದಪಾನಾನಿ ವಾಷ್ಯ : ಪ್ರಸವಣಾನಿ ಚ | 
ಸೀಮಾ ಸಂಧಿಷು ಕಾರ್ಯಾಣಿ ದೇವತಾಯತನಾನಿ ಚ || ( ಮನು, 8,248 ) 

ಮನುಸ್ಮೃತಿಯಲ್ಲಿ ತಟಾಕಗಳು, ಕೊಳಗಳು ಮತ್ತು ಬಾವಿಗಳನ್ನು ದೇವಸ್ಥಾನಗಳ 
ಜೊತೆಗೆ ಎರಡು ರಾಜ್ಯಗಳ ಸಂಧಿಗಳಲ್ಲಿ ಕಟ್ಟಬೇಕೆಂದು ಹೇಳಿದೆ. 

ತಡಾಗಭೇದಕಂ ಹನ್ಯಾತ್ (ಮನು, 29 , 279 ): ತಟಾಕವನ್ನು ಒಡೆಯುವವನು 
ವದಾರ್ಹನು. 

ನಾರದ ಮಹರ್ಷಿಗಳು ಯುದಿಷ್ಠಿರನನ್ನು ಕೇಳುವ ಕುಶಲ ಪ್ರಶ್ನೆಗಳಲ್ಲಿ ಇದೊಂದು: 
' ಬೇಸಾಯಗಾರರು ಸೌಖ್ಯವಾಗಿದ್ದಾರೆಯೆ ? ರಾಜ್ಯದ ಎಲ್ಲಾ ಭಾಗಗಳಲ್ಲಿಯೂ ಸಾಕಷ್ಟು 
ದೊಡ್ಡದಾದ ತಟಾಕಗಳಿವೆಯೆ ? ಬೇಸಾಯವು ಮಳೆಯನ್ನು ಮಾತ್ರವೇ ಅವಲಂಬಿಸಿಲ್ಲವಷ್ಟೆ ? 
- ಬೃಹಸ್ಪತಿಯ ಮತದಲ್ಲಿ ಕೆರೆಗಳನ್ನು ಕಟ್ಟುವುದು ಪುಣ್ಯಕೆಲಸ, ಶ್ರೀಮಂತರು 
ಅದನ್ನು ಮಾಡಬೇಕು.ನೀರನ್ನು ಒದಗಿಸುವುದಕ್ಕೆ ಕೆಲವು ಕೆಲಸಗಳು ಸೂಚಿತವಾಗಿವೆ: 

1) ದಾರಿಹೋಕರಿಗಾಗಿ ಅರವಟ್ಟಿಗೆಗಳು ( ಪ್ರಪಾ) (2) ದನ ಕರುಗಳಿಗೆ ನೀರಿನ 
ತೊಟ್ಟಿಗಳು (3) ಕುಡಿಯುವ ನೀರಿನ ಬಾವಿಗಳು (ಕೂಪ) (4) ಕಲ್ಯಾಣಿ ( ವಾಪಿ) 
ಧೀರ್ಘಚತುರಸ್ರಾಕಾರವಾದ ನೀರಿನ ಕೊಳ (5) ನದಿಯಿಂದ ತೆಗೆಯುವ ನೀರನ ನಾಲೆ 
( ಕುಲ್ಯಾ) (6) ಕಮಲಗಳು ಬೆಳೆದಿರುವ “ ಪದ್ಮಾಕರ (7) ಕೆರೆ, ಜಲಾಶಯ ಅಥವಾ ತಟಾಕ . 
ಎಲ್ಲವೂ ಪುಣ್ಯ ಕೆಲಸಗಳೇ ಆದರೂ ಜಮೀನುಗಳಿಗೆ ನೀರನ್ನು ಒದಗಿಸುವ ತಟಾಕಕ್ಕೆ ಶ್ರೇಷ್ಠತೆ 
ಹೆಚ್ಚು. 

ಬೌದ್ದರ ಧರ್ಮಗ್ರಂಥವಾದ 'ಧಮ್ಮಪದ' ದಲ್ಲಿ ನೆತ್ತಿಕರು ನೀರನ್ನು ಒಯ್ದಹಾಗೆ 
("ಉದಕಂ ಹಿ ನಯಂತಿ - ನೆತ್ತಿಕಾ " ( 80 ) ಪಂಡಿತರು ಆತ್ಮದಮನ ಮಾಡಿಕೊಳ್ಳುವರೆಂದು 
ಹೇಳಿದೆ. ನೆತ್ತಿಕಾ ಎಂದರೆ ನಾಲೆಗಳನ್ನು ಮೇಲು ಕಾಲುವೆಗಳನ್ನು ( Canals and 
aqueducts ) ಕಟ್ಟುವವರು. 

ಪಾಣಿನಿಗಳು “ಕರ್ಕಂಧು', ' ಶಕಂಧು' ಎಂಬ ಎರಡು ಬಾವಿಗಳನ್ನು ಹೆಸರಿಸಿದ್ದಾರೆ . 
“ಶಕಂಧು' ವು ಪ್ರಾಯಶಃ ಶಕರು ಬಳಸುತ್ತಿದ್ದ ಪರ್ಷಿಯದ ಚಕ್ರ ( Persian Wheel) 
ದಿಂದ ನೀರನ್ನು ಎತ್ತುತ್ತಿದ್ದ ಬಾವಿಯಿರಬೇಕು. ಆ ಕಾಲದಲ್ಲಿ ವಿಪಾಶಾ ( Bes ) ನದಿಯ 
ಬಲದಡದಲ್ಲಿ ಅಗೆದ ಬಾವಿಗಳಲ್ಲಿ ಯಾವಾಗಲೂ ನೀರು ಇರುತ್ತಿತ್ತಂತೆ.ಎಡ ದಡದ ಬಾವಿಗಳು 
ಪ್ರವಾಹ ಕಾಲದಲ್ಲಿ ನದಿಯ ನೀರಿನಲ್ಲಿ ತಾತ್ಕಾಲಿಕವಾಗಿ ಮುಚ್ಚಿಹೋಗುತ್ತಿದ್ದವು. 


- 138 . 
ಕೌಟಿಲ್ಯನ ಕಾಲಕ್ಕೆ (ಕ್ರಿ. ಪೂ .300) ಕಟ್ಟೆಗಳೂ ನಾಲೆಗಳೂ ಸಾಮಾನ್ಯವಾಗಿ 
ಬಳಕೆಯಲ್ಲಿದ್ದವು. ಈತನ ದೃಷ್ಟಿಯಲ್ಲಿ ಒಂದು ರಾಜ್ಯದ ಆಡಳಿತವು 
ಚೆನ್ನಾಗಿದೆಯೆನ್ನಬೇಕಾದರೆ ಅಲ್ಲಿ ಬೇಸಾಯವು ಕೇವಲ ಮಳೆಯ ನೀರನ್ನೇ 
ಅವಲಂಬಿಸಿರಬಾರದು. ಯಾರಾದರೂ ನೀರಾವರಿ ಕೆಲಸಗಳಿಗೆ ಅಪಾಯಮಾಡಿದರೆ ಅವರಿಗೆ 
ಕ್ರೂರವಾದ ಶಿಕ್ಷೆಯನ್ನು ವಿಧಿಸುತ್ತಿದ್ದರು. ಖಾಸಗಿಯಾಗಿ ನಿರ್ವಹಿಸುತ್ತಿದ್ದ ನೀರಾವರಿ 
ಕೆಲಸಗಳನ್ನು ಐದು ವರ್ಷಗಳ ಕಾಲ ನೋಡಿಕೊಳ್ಳದೆ ಹೋದರೆ ಅವನ್ನು ರಾಜನು 
ವಹಿಸಿಕೊಳ್ಳುತ್ತಿದ್ದನು. ಆ ಕೆಲಸಗಳನ್ನು ಸಾರ್ವಜನಿಕರ ದ್ರವ್ಯ ಸಹಾಯದಿಂದ ಕಟ್ಟಿದ್ದರೆ ಐದು 
ವರ್ಷಗಳ ಕಾಲ ಕಂದಾಯವನ್ನು ಮಾಫಿ ಮಾಡುತ್ತಿದ್ದರು. ರಿಪೇರಿ ಮಾಡಿದ್ದರೆ ನಾಲ್ಕು 
ವರ್ಷಗಳ ಕಾಲ ಕಂದಾಯ ವಿನಾಯಿತಿ. ಹೀಗೆಲ್ಲಾ ಕಟ್ಟುಪಾಡುಗಳಿದ್ದವು. 

ಪಂಚವರ್ಷಪರತಕರ್ಮಣಃ ಸೇತುಬಂಧಸ್ಯ 
ಸ್ವಾಮ್ಯಂ ಉಪೈತಾನ್ಯತಾಪದ್ಮ :| 
ತಟಾಕಸೇತುಬಂಧಾನಾಂ ನವಪ್ರವರ್ತನೇ 
ಪಾಂಚವಾರ್ಷಿಕಃ ಪರಿಹಾರಃ | 
ಭಗೋತ್ಕೃಷ್ಟಾನಾಂ ಚುತುರ್ವಾರ್ಷಿಕಃ| (ಕೌಟಿಲೀಯ ಅರ್ಥಶಾಸ್ತ್ರ.3.9) . 

ತನ್ನ ಸರದಿಯಲ್ಲದೆ ಯಾರಾದರೂ ನೀರನ್ನು ಬಿಟ್ಟುಕೊಂಡರೆ ಅಥವಾ ಇನ್ನೊಬ್ಬರ 
ಸರದಿಯಲ್ಲಿ ನೀರನ್ನು ತಡೆದರೆ ಅವರಿಗೆ 6 ಪಣಗಳ ಜುಲ್ಮಾನೆಯನ್ನು ಕೌಟಿಲ್ಯನು ವಿಧಿಸಿದ್ದನು. 

ಸೇತುಳ್ಳೋ ಮುಂಚತಸ್ತೋಯಪಾರೇ ಪಟ್ಟಣೋ ನಮಃ| 
ಪಾರೇ ವಾ ತೋಯಮನ್ವೇಷಾಂ ಪ್ರಮಾದೇನೋಪರುಂಧತಃ 11( 39) 

ಪ್ರಾಯಶಃ ಈ ದೇಶದಲ್ಲಿ ಕ್ಷಾಮಗಳೂ ಮಹಾಪ್ರವಾಹಗಳೂ ಯಾವಾಗಲೂ 
ತಪ್ಪಿರಲಿಲ್ಲವೆಂದು ತೋರುತ್ತದೆ. ಈ ಪರಿಸ್ಥಿತಿಯು ಇಲ್ಲಿ ಮಳೆಯ ಒಂದು ಲಕ್ಷಣ, ಕ್ಷಾಮ 
ಕಾಲದಲ್ಲಿ ರಾಜನು ತಟಾಕುಗಳ ಬಳಿ ವಾಸಮಾಡಬೇಕು: 
ದುರ್ಭಿಕ್ಷೇ ರಾಜಾ . . . ಸಮುದ್ರ ಸರಸ್ತಟಾಕಾನಿ ವಾ ಸಂಶಯೇತ(43) 

ನದಿಗಳಲ್ಲಿ ತಟಾಕಗಳಲ್ಲಿಯೂ ನಾಲೆಗಳಲ್ಲಿ ಇರುವ ಮೀನುಗಳಿಗೆ ಹಿಂಸೆಯಾಗದ | 
ಹಾಗೆ ರಕ್ಷಿಸಬೇಕು. ಮೀನನ್ನು ಹಿಡಿಯಬೇಕಾದರೆ ಹಣವನ್ನು ಕೊಟ್ಟು ಪರವಾನಗಿ 
ಪಡೆಯಬೇಕು: 

ಮತ್ಯಾಃ ಸಾರಸಾ ನಾದೇಯಾಸ್ತಟಾಕಕುಯ್ಯೋದ್ದ ವಾ .. 
ಹಿಂಸಾಬಾಧೇಯ್ಯೋ ರಕ್ಷಾ : | ರಕ್ಷಾತಿಕ್ರಮೇ ಪೂರ್ವಸ್ಸಾಹಸದಂಡಃ 

(2.26) 


00 


139 
ಯಂತ್ರಗಳಿಂದ ಬಾವಿಯ ನೀರನ್ನೆತ್ತಿ ನೀರಾವರಿಗೆ ಉಪಯೋಗಿಸಿ ಕೊಂಡಾಗ 
ಬೆಳೆದ ಧಾನ್ಯದ ಮೂರರಲ್ಲೊಂದು ಭಾಗವನ್ನೂ ನದಿಗಳು, ಸರೋವರಗಳು, ಕೆರೆಗಳು, 
ಬಾವಿಗಳಿಂದ ನೀರನ್ನು ತೆಗೆದುಕೊಂಡಾಗ ನಾಲ್ಕರಲ್ಲೊಂದು ಭಾಗವನ್ನೂ ಕಂದಾಯವಾಗಿ 
ಕೊಡಬೇಕು. 

ಸೋತೋಯಂತ್ರಪಾವರ್ತಿಮಂ ಚ ತೃತೀಯಂ 

ಚತುರ್ಥ೦ ನದೀಸರಸ್ತಟಾಕಕೂಪೋದ್ಘಾಟಂ || ( 2 . 24 ) 
ಕ್ರಿ.ಶ. ನಾಲ್ಕನೆಯ ಶತಮಾನದ ಅಮರಕೋಶದಲ್ಲಿ ಹೊಳೆಯ ನೀರಿನಿಂದ 
ಸಾಗುವಳಿಯಾಗುವ ಭೂಮಿಯನ್ನು ನದೀಮಾತೃಕವೆಂದೂ ಮಳೆಯ ನೀರಿನಿಂದ 
ಸಾಗುವಳಿಯಾಗುವಭೂಮಿಯನ್ನು ದೇವಮಾತೃಕವೆಂದೂ ಕರೆದಿದೆ. 

ದೇಶೋ ನದ್ಯಂಬುವೃಷ್ಟಂಬುಸಂಪನ್ನ ವೀಹಿಪಾಲಿತಃ| 
ಸ್ಯಾನ್ನದೀಮಾತೃಕೋ ದೇವಮಾತೃಕಶ್ಚ ಯಥಾಕ್ರಮಂ || 

- ( ದ್ವಿತೀಯ ಕಾಂಡ -ಭೂಮಿವರ್ಗ) 
ಸುಶ್ರುತ ಮಹಾಶಯನ ವೈದ್ಯಗ್ರಂಥದ ಮೇಲೆ ಕ್ರಿ.ಶ. 12ನೆಯ ಶತಮಾನದಲ್ಲಿ 
ದಣನು ಬರೆದಿರುವ ವ್ಯಾಖ್ಯಾನದಲ್ಲಿ ನೀರಿನ ತಟಾಕಗಳನ್ನು ಅವುಗಳಿಂದ ಜಮೀನಿಗೆ 
ನೀರನ್ನು ಒಯ್ಯವ ನಾಲೆಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದಾನೆ. ನೈಸರ್ಗಿಕವಾದ ಕೊಳವನ್ನು 
ಸರಸ್ಸೆಂದೂ ಮಾನವ ನಿರ್ಮಿತವಾದದ್ದನ್ನು ತಟಾಕವೆಂದೂ ಕರೆದಿದ್ದಾನೆ. 

- ಕೌಟಿಲ್ಯನ ಕಾಲದಲ್ಲಿಯೇ ಮಳೆಯ ನೀರನ್ನು ಅಳೆಯುವ ಪಾಪಕಗಳು 
ಬಳಕೆಯಲ್ಲಿದ್ದವು. ಈಚಿನ ಶಾಸನಗಳಲ್ಲಿ ' ಜಲಸೂತ್ರದ' ಎಂಬ ನೀರಾವರಿಯ ಶಿಲ್ಪ ಪಂಡಿತರ 
ಉಲ್ಲೇಖವಿದೆ. ಈ ದೇಶದಲ್ಲಿ ವೇದಾಂಗಗಳ ಮೇಲೆ ಗ್ರಂಥಗಳನ್ನು ಬರೆದ ಹಾಗೆಯೇ 
ಜಲಶಾಸ್ತ್ರ, ಕಟ್ಟೆಗಳು, ನಾಲೆಗಳು, ಕೆರೆಗಳು, ಬಾವಿಗಳು, ಇವುಗಳ ಮೇಲೂ ಗ್ರಂಥಗಳಿದ್ದವು. 
ಗಾರ್ಗ ಮುನಿಗಳು ಜಲಶಾಸ್ತ್ರದ ಮೇಲೆ ಬರೆದ ಉದ್ದಂಥದ ಎಂಟು ಹಾಳೆಗಳು ಈಗಲೂ 
ನೇಪಾಳದ ರಾಜರ ಪುಸ್ತಕ ಭಂಡಾರದಲ್ಲಿವೆ. ಈ ಗ್ರಂಥಗಳೆಲ್ಲಾ ನಮಗೆ ಸಿಕ್ಕಿಲ್ಲ. ಸಿಕ್ಕಿರುವ 
ಶಾಸನಗಳಲ್ಲಿ ಜಲಶಾಸ್ತ್ರಜ್ಞರ ವಿಚಾರವಾಗಿ ವಿಪುಲವಾಗಿ ಬರೆದಿದ್ದಾರೆ. ಪ್ರಾಕ್ತನ ಸಂಶೋಧಕರ 
ಶ್ರಮದಿಂದ ಅನೇಕ ಕಡೆ ಭೂಗತವಾಗಿದ್ದ ನೀರಾವರಿಯ ಕಟ್ಟಡಗಳು ಬೆಳಕಿಗೆ ಬಂದಿವೆ. 
ಕ್ರಿ. ಪೂ . 3ನೆಯ ಶತಮಾನದ ಹಿಂದೆ ಗ್ವಾಲಿಯರಿನಲ್ಲಿ ಭಿಲ್ಪದ ಬಳಿ ಕಟ್ಟಿದ್ದ 7 ಅಡಿ ಅಗಲ, 57 , 
ಅಡಿ ಆಳ, 185ಅಡಿ ಉದ್ದದ ಕಲ್ಲು ಗಾರೆಯ ನಾಲೆಯನ್ನು ಈ ಇಲಾಖೆಯವರು 1914 ರಲ್ಲಿ 
ಅಗೆದಿದ್ದಾರೆ. ಇನ್ನೂ ಎಷ್ಟು ಕಾಮಗಾರಿಗಳು ಭೂಗರ್ಭದಲ್ಲಿ ಸೇರಿಹೋಗಿವೆಯೋ | 

ಜೀವನದಿಗಳಿಗೆ ಅಡ್ಡಲಾಗಿ ಅಣೆಕಟ್ಟುಗಳನ್ನು ಹಾಕಿ ನಾಲೆಗಳಿಂದ ನೀರಾವರಿಗೆ ಈಗ್ಗೆ 


140 
2500 ವರ್ಷಗಳ ಹಿಂದೆಯೇ ನೀರನ್ನು ಬಿಡುತ್ತಿದ್ದರೆಂಬುದಕ್ಕೆ ಆಧಾರಗಳಿವೆ. ಕ್ರಿ. ಪೂ . 
ನಾಲ್ಕನೆಯ ಶತಮಾನಕ್ಕಿಂತ ಹಿಂದಿನ 'ಕುನಾಲಜಾತಕದಲ್ಲಿ ಕಪುಲವಸ್ತುವಿಗೂ ಕೋಲಿಗೂ 
ಮಧ್ಯೆ ಹರಿಯುವ ನದಿಗೆ ಅಣೆಕಟ್ಟನ್ನು ಕಟ್ಟಿ ನೀರನ್ನು ಬಿಡುತ್ತಿದ್ದರೆಂದು ಹೇಳಿದೆ. 

ನಂದ ಚಕ್ರವರ್ತಿಯು ಕ್ರಿ. ಪೂ . ನಾಲ್ಕನೆಯ ಶತಮಾನದಲ್ಲಿ ಕಟ್ಟಿ ಬಹುಕಾಲ 
ಅನಾದರಣೆಗೆ ತುತ್ತಾಗಿದ್ದ. ಒಂದು ನಾಲೆಯ ಮೇಲುಗಾಲುವೆಯನ್ನು ( Aqueduct ) 
ಒರಿಸ್ಸದ ರಾಜನು ಕ್ರಿ. ಪೂ .1ನೆಯ ಶತಮಾನದಲ್ಲಿ ರಿಪೇರಿ ಮಾಡಿಸಿದನು. 

ಸುದರ್ಶನ ಸರೋವರ - - ಮೌರ್ಯರ ಕಾಲದಲ್ಲಿ ಕಾಥಿಯವಾಡದ 
ಪೂರ್ವಕ್ಕೆ 1/ , ಮೈಲಿ ದೂರದಲ್ಲಿ ಸುದರ್ಶನವೆಂಬ ಸರೋವರವನ್ನು ನಿರ್ಮಿಸಿದ್ದರು. 
ಸುಮಾರು ನಾಲ್ಕು ಶತಮಾನಗಳ ಕಾಲ ಆ ಪ್ರದೇಶದಲ್ಲಿ ನೀರನ್ನೊದಗಿಸುತ್ತಿದ್ದ ಈ 
ಸರೋವರವು ಅತಿವೃಷ್ಟಿಯಲ್ಲಿ 420 ಮೊಳ ಅಗಲ, 75 ಮೊಳ ಆಳವಾಗಿ ಕೊರೆದು ನೀರೆಲ್ಲಾ 
ಹೊರಕ್ಕೆ ಹೋಯಿತು. ಕ್ರಿ.ಶ. 150 ರಲ್ಲಿ ಮೊದಲನೆಯ ರುದ್ರದಾಮನು ಬಹು ಕಷ್ಟಪಟ್ಟು 
ಮೊದಲಿನಂತೆಯೇ ಸರೋವರವನ್ನು ರಿಪೇರಿಮಾಡಿಸಿ ಅಲ್ಲಿ ಅಶೋಕ ಚಕ್ರವರ್ತಿಯ 
ಶಿಲಾಶಾಸನವಿರುವ ಬಂಡೆಯ ಮೇಲೆಯೇ ತಾನು ಮಾಡಿಸಿದ ರಿಪೇರಿಯ ವಿಚಾರವಾಗಿ 
ಶಾಸನವನ್ನು ಕೆತ್ತಿಸಿದ್ದಾನೆ. ಇದಾಗಿ ಮೂರುಶತಮಾನಗಳ ಮೇಲೆ ಮತ್ತೆ ಅತಿವೃಷ್ಟಿಯಲ್ಲಿ ಈ 
ಸರೋವರವುಕೊರೆದು ಹೋಯಿತು. ಆಗ ಗುಪ್ತರಾಜ ಸ್ವಂದಗುಪ್ತನು ರಿಪೇರಿ ಮಾಡಿಸಿ 
ಅದೇ ಬಂಡೆಯ ಮೇಲೆಯೇ ಮತ್ತೊಂದು ಶಾಸನವನ್ನು ಬರೆಸಿದನು. 

ದಕ್ಷಿಣ ಭಾರತದಲ್ಲಿ ಚೋಳರಾಜರು ನದಿಗಳಿಗೆ ಅಡ್ಡಲಾಗಿ ಕಲ್ಲಿನ ಅಣೆಕಟ್ಟುಗಳನ್ನು 
ಕಟ್ಟುವುದರಲ್ಲಿ ಭಾರತದಲ್ಲಿಯೇ ಅಗ್ರಗಣ್ಯರು. ಇವರು ಕಾವೇರಿಗೆ ಅಡ್ಡಲಾಗಿ ಶ್ರೀರಂಗದ 
ಕೆಳಭಾಗದಲ್ಲಿ ಕ್ರಿ.ಶ. ಒಂದನೆಯ ಶತಮಾನದಲ್ಲಿ ಕಟ್ಟಿದ ಕಲ್ಲಣೆ - ಗ್ರಾಂಡ್ ಅಣೆಕಟ್ಟು - ನಮ್ಮ 
ದೇಶಕ್ಕೆ ಬ್ರಿಟಿಷ್ ಇಂಜಿನಿಯರುಗಳು ಬರುವುದಕ್ಕೆ ಮುಂಚೆಕಟ್ಟಿದನೀರಾವರಿ ಕೆಲಸಗಳಲ್ಲೆಲ್ಲಾ 
ದೊಡ್ಡದು, ಶಾಸ್ತ್ರೀಯವಾದುದು, ಹೆಚ್ಚಿನ ಉಪಯೋಗವುಳ್ಳದ್ದು. ಇದರ ಉದ್ದ 1080 ಅಡಿ, 
ಅಗಲ 40 ಅಡಿಯಿಂದ 60 ಅಡಿ ಎತ್ತರ 15 ಅಡಿಯಿಂದ 18 ಅಡಿ, ಈ ಅಣೆಯು ನೇರವಾಗಿಲ್ಲ, 
ಬಳಸಿಕೊಂಡುಹೋಗುತ್ತದೆ. ಇದನ್ನು ಮರಳಿನ ತಳಪಾಯದ ಮೇಲೆ ಭದ್ರವಾಗಿ ಕಟ್ಟಿದ್ದಾರೆ , 
ಈ ಅಣೆಕಟ್ಟು ಮಳೆಗಾಲದಲ್ಲಿ ಹೊಳೆಯಲ್ಲಿ ಬಂದ ನೀರನ್ನು ತಂಜಾವೂರು ಡೆಲ್ಪ ( ಮುಖಜ 
ಭೂಮಿ) ದಲ್ಲಿ ನೀರಾವರಿಗಾಗಿ ತಿರುಗಿಸುತ್ತದೆ. ಈ ಡೆಲ್ಪದಲ್ಲಿ ನೀರಾವರಿಯು ಕ್ರಿ. ಪೂ . 2ನೆಯ 
ಶತಮಾನದಿಂದಲೂ ನಡೆಯುತ್ತಿದೆ. ಇವೊತ್ತಿಗೂ ಈ ಪ್ರದೇಶವನ್ನು ಮದರಾಸಿನ 
ಕಣಜವೆನ್ನುತ್ತಾರೆ. 

ಕ್ರಿ. ಶ. ಮೊದಲನೆಯ ಶತಮಾನದ ಮತ್ತೊಬ್ಬಚೋಳರಾಜನಾದ ಮೊದಲನೆಯ 
ಕರಿಕಾಲನು ಕಾವೇರಿಯು ನೀರಿಗೆ ಅಡ್ಡಲಾಗಿ ಅನೇಕ ಮಣ್ಣಿನ ಏರಿಗಳನ್ನು ಹಾಕಿ ಪ್ರವಾಹದ 


141 
ಹಾವಳಿಯನ್ನು ತಡೆದದ್ದೇ ಅಲ್ಲದೆ ನಾಲೆಗಳಿಂದ ಗದ್ದೆಗಳಿಗೆ ನೀರನ್ನು ಹಾಯಿಸಿದನು. ಈತ 
ಪ್ರತಿಭಾಶಾಲಿ, ರೈತರ ಅನುಕೂಲಕ್ಕಾಗಿ ಏರಿಗಳನ್ನೇ ಅಲ್ಲದೆ ನಾಲೆಗಳನ್ನೂ ಕೆರೆಗಳನ್ನೂ ಇತರ 
ರಾಜರ ಸಹಾಯದಿಂದ ಕಟ್ಟಿ ಕಾವೇರೀನಾಥನೆಂಬ ಬಿರುದನ್ನು ಪಡೆದನು. 

ರಾಜೇಂದ್ರ ಚೋಳನು (1012 - 1044 ) ತನ್ನ ರಾಜಧಾನಿಯಾದ ಗಂಗೈಕೊಂಡ 
ಚೋಳಪುರದ ಹತ್ತಿರ ದೊಡ್ಡಕೆರೆಯನ್ನು ಕಟ್ಟಿದನು ; ಇದರ ಏರಿಯು 16 ಮೈಲಿಉದ್ದವಾಗಿದೆ. 
ಇವೊತ್ತಿಗೂ ವಿಶಾಲವಾದ ಬಯಲುಗಳಿಗೆ ನೀರನ್ನು ಒದಗಿಸುತ್ತಾ ಉಪಯೋಗದಲ್ಲಿದೆ. 

- ಮೈಸೂರು ದೇಶದ ಶಿವಮೊಗ್ಗ ಜಿಲ್ಲೆಯಲ್ಲಿ ಕ್ರಿ.ಶ. 6ನೆಯ ಶತಮಾನದಲ್ಲಿ 
ಕದಂಬದೊರೆ ಕಾಕುತ್ಸವರ್ಮನು ತಾಳಗುಂದದ ಕೆರೆಯನ್ನು ಕಟ್ಟಿಸಿದನು. ಇದೇ 
ಸಮಯದಲ್ಲಿ ಕರ್ಣಾಟಕ, ತೆಲುಗು, ಮತ್ತು ತಮಿಳು ಜಿಲ್ಲೆಗಳಲ್ಲಿ ದೊಡ್ಡ ಹಳ್ಳಗಳಿಗೆ ಅಡ್ಡಲಾಗಿ 
ಮಣ್ಣಿನ ಏರಿಗಳನ್ನು ಹಾಕಿ ನೂರಾರು ಕೆರೆಗಳನ್ನು ಕಟ್ಟಿದರು. 

ಏಳನೆಯ ಶತಮಾನದಲ್ಲಿ ಉತ್ತರ ಆರ್ಕಾಟ್ ಜಿಲ್ಲೆಯಲ್ಲಿ ಮಹೇಂದರ ವಾಡಿ 
ಕೆರೆಯನ್ನು ಮೊದಲನೆಯ ಮಹೇಂದ್ರವರ್ಮನ ಕಾಲದಲ್ಲಿ ಕಟ್ಟಿಸಿದನು. ಇದರ ಏರಿಯು 
ಬಹಳ ಎತ್ತರವಾಗಿದೆ. ಮಹೇಂದ್ರವರ್ಮನ ಮೊಮ್ಮಗ ಪರಮೇಶ್ವರ ವರ್ಮನು ಕಾಂಚೀಪುರಕ್ಕೆ 
ವಾಯುವ್ಯದಲ್ಲಿ 9 ಮೈಲಿ ದೂರದ ಕುರುಹಳ್ಳಿಯಲ್ಲಿ ಚತುರ್ವೇದ ಪಾಂರಂಗತರಾದ 
ನೂರೆಂಟು ವಿಪರ ಸಂಸಾರಗಳು ನೆಮ್ಮದಿಯಾಗಿ ಅಧ್ಯಯನ ಮಾಡಲು ಅವಕಾಶ 
ಮಾಡಿಕೊಟ್ಟನು. ಈ ಕೆರೆಗೆ ಪಾಲಾರ್ ನದಿಯಿಂದ ನೇರವಾಗಿ ನೀರು ಬರುವ ಹಾಗಿದೆ. 

ಕಾಂಚೀಪುರದ ಪೂರ್ವಕ್ಕೆ 10 ಮೈಲಿ ದೂರದಲ್ಲಿ ತಿರಯನೇರಿಯಲ್ಲಿ 
ನಂದಿವರ್ಮಪಲ್ಲವ ಮಲ್ಲನು ಎಂಟನೆಯ ಶತಮಾನದ ಪ್ರಾರಂಭದಲ್ಲಿ ದೊಡ್ಡ ಕೆರೆಯನ್ನು 
ಕಟ್ಟಿ ಅದರಿಂದ ನಾಲೆಗಳನ್ನು ತೆಗೆದನು. ಮೂರನೆಯ ನಂದಿವರ್ಮನು ಉತ್ತರ ಆರ್ಕಾಟ್ 
ಜಿಲ್ಲೆಯ ವಾಲಾಜ ತಾಲ್ಲೂಕಿನಲ್ಲಿ ಕಾವೇರಿಪಾಕಂ ಕೆರೆಯನ್ನು ನಿರ್ಮಿಸಿದನು. ಇದರ ಏರಿಯು 
ಉತ್ತರ ದಕ್ಷಿಣವಾಗಿ ನಾಲ್ಕು ಮೈಲಿ ಉದ್ದವಾಗಿದೆ. ಇದೇ ಶತಮಾನದಲ್ಲಿ ಪಲ್ಲವರು 
ಚಂಗಲ್‌ಪೇಟೆ ಜಿಲ್ಲೆಯ ಉರನ್ನೆರಂನಲ್ಲಿ ಕಟ್ಟಿದ ವಾಯಿರಮೇಗ ತಟಾಕದ 
ಮೇಲ್ವಿಚಾರಣೆಯನ್ನು ಹಳ್ಳಿಯ ಮುಖಂಡರು ಜಾಗರೂಕತೆಯಿಂದ ನೋಡಿಕೊಳ್ಳುತ್ತಿದ್ದರು. 
ಒಂದು ಸಾರಿ ಕೆಲವು ರೈತರು ತಾವು ಕೊಡಬೇಕಾದ ನೀರಿನ ಕಂದಾಯವನ್ನು ಕೊಡದೆ 
ಹೋದಾಗ ಹಳ್ಳಿಯ ಸಮಿತಿಯು ಆ ಬಾಕಿಯನ್ನು ಕೊಟ್ಟು ಮೂರು ವರ್ಷಗಳವರೆಗೆ 
ಜಮೀನನ್ನು ವಹಿಸಿಕೊಂಡು ಬಾಕಿಯು ತೀರಿದ ಮೇಲೆ ಹಿಂದಕ್ಕೆ ಕೊಟ್ಟರು. ಈ ರೀತಿಯ 
ಕಟ್ಟಳೆಗಳಿಲ್ಲದೆ ಈಗ ಕೆರೆಗಳ ಏರಿಗಳನ್ನೂ ನಾಲೆಗಳನ್ನೂ ದುರಸ್ತಿನಲ್ಲಿಡುವುದೇ ಕಷ್ಟವಾಗಿದೆ. ಈ 
ಕೆರೆಯ ರಿಪೇರಿಗೂ ಹೂಳು ಮಣ್ಣನ್ನು ತೆಗೆಸುವುದಕ್ಕೂ ಧರ್ಮಾತ್ಮರು ಭೂಮಿ, ಧನ, 
ಧಾನ್ಯಗಳನ್ನು ದತ್ತಿಗಳಾಗಿಕೊಟ್ಟಿದ್ದಾರೆ. 


142 
ವಿಜಯನಗರದ ಸಾಮ್ರಾಜ್ಯದ ಕಾಲದಲ್ಲಿ ದೇವಸ್ಥಾನಗಳಿಗೆ ಅಲ್ಲದೆ ನೀರಾವರಿ 
ಕೆಲಸಗಳಿಗೂ ಪ್ರಾಮುಖ್ಯವಿತ್ತು. 14ನೆಯ ಶತಮಾನದಲ್ಲಿ ಕಡಪಜಿಲ್ಲೆಯ ಬದ್ವೇಲು 
ತಾಲ್ಲೂಕಿನಲ್ಲಿ ಅನಂತರಾಜ ಸಾಗರವನ್ನು (ಜೋರುಮಮಿಲ್ಲಕೆರೆ) ಕಟ್ಟಿದರು. ಇದರ ಏರಿಯ 
ಸ್ವಾರಸ್ಯವಾಗಿದೆ. ನಾಲ್ಕು ನೈಸರ್ಗಿಕವಾದ ಗುಡ್ಡಗಳ ನಡುವೆಮೂರುಮಣ್ಣಿನ ಏರಿಗಳನ್ನು ಕಟ್ಟಿ 
ನೀರಿನ ಮುಖದ ಕಡೆ ಕಡಪ ಕಲ್ಲಿನ ಚಪ್ಪಡಿಗಳನ್ನು ಜೋಡಿಸಿದ್ದಾರೆ . ಕೃತಕವಾದ ಏರಿಗಳ 
ಒಟ್ಟು ಉದ್ದ 4500 ಅಡಿ, ಗುಡ್ಡಗಳನ್ನು ಸೇರಿಸಿದರೆ 14000 ಅಡಿ ಉದ್ದವಾಗುತ್ತದೆ. ಕೆರೆಯ 
ನೀರಿನ ಆಳ 33 ಅಡಿ. ಏರಿಯ ತಳದ ಅಗಲ 150 ಅಡಿ. ಮೇಲಿನ ಅಗಲ 12 ಅಡಿ, ಕೆರೆಯು 7 
ಮೈಲಿ ಉದ್ದವಾಗಿಯೂ ಸರಾಸರಿ 27 ಮೈಲಿ ಅಗಲವಾಗಿಯೂ ಇದೆ. ಈ ಕೆರೆಯಲ್ಲಿ ನಾಲ್ಕು 
ತೂಬುಗಳು ಐದುಕೋಡಿಗಳೂ ಇವೆ. ಕೆರೆಯ ಹತ್ತಿರ ಭೈರವ ದೇವಾಲಯದ ಬಳಿ ಕೆತ್ತಿರುವ 
ಶಾಸನದಲ್ಲಿ ಹೊಸ ಕೆರೆಗೆ ಬೇಕಾದ ಸಾಧನಗಳನ್ನು , ವರ್ಜಿಸಬೇಕಾದ ದೋಷಗಳನ್ನೂ 
ಬರೆದಿದ್ದಾರೆ. ಸಾಧನಗಳ ಪೈಕಿ ಇವು ಮುಖ್ಯವಾದವು: (1) ಧರ್ಮಿಷ್ಠನಾದ ದೊರೆ, (2) 
ಜಲಶಾಸ್ತ್ರದಲ್ಲಿ ಪಾರಂಗತನಾದ ದ್ವಿಜ, (3) ತಳಪಾಯದಲ್ಲಿ ಗಟ್ಟಿಯಾದ ನೆಲ, (4) 
ಸಿಹಿನೀರಿರುವ ಹಳ್ಳ, (5) ಏರಿಯ ಎರಡು ಪಕ್ಕಗಳಲ್ಲಿಯೂ ಕಲ್ಲಿನ ಗುಡ್ಡಗಳು, (6) 
ವಿಶಾಲವಾದ, ಆಳವಾದ ಕೆರೆಯ ಅಂಗಳ , (7) ಉದ್ದವಾದ ಕಲ್ಲು ದೊರೆಯುವ ಬೆಟ್ಟಗಳು, 
(8) ಸಾಗುವಳಿಗೆ ಮಟ್ಟವಾದ ಫಲವತ್ತಾದ ಹಣ್ಣಿನ ಮರಗಳಿರುವ ಭೂಮಿ, (9) 
ಅನುಭವಿಗಳಾದ ಕೆಲಸಗಾರರು. ಈ ಗುಣಗಳಂತೆ ದೋಷಗಳೂ ಇವೊತ್ತಿಗೂ ಅನ್ವಯಿಸುತ್ತವೆ; 
1) ಕೆರೆಯ ಏರಿಯಲ್ಲಿ ನೀರು ಜಿನುಗುವಹಾಗಿರಬಾರದು (2) ಸಾಗುವಳಿಯಾಗುವ 
ಭೂಮಿಯಲ್ಲಿ ಬಿಳಿಯ ಉಪ್ಪು ಮೇಲುಗಡೆ ಇರಬಾರದು;(3) ಏರಿಯು ಎರಡು ರಾಜ್ಯಗಳ 
ಗಡಿಯಲ್ಲಿರಬಾರದು; ( 4) ಕೆರೆಯ ಅಂಗಳದ ಮಧ್ಯದಲ್ಲಿ ಉಬ್ಬುಗಳಿರಬಾರದು; (5) ಕೆರೆಗೆ 
ಬರುವ ನೀರುಕಡಿಮೆಯಾಗಿದ್ದು ಸಾಗುವಳಿಯಾಗುವಭೂಮಿಗೆ ಸಾಕಾಗದ ಹಾಗಿರಬಾರದು; 
(6) ಪ್ರತಿಯಾಗಿ ಕೆರೆಯಲ್ಲಿ ಹೆಚ್ಚು ನೀರಿದ್ದು ಸಾಗುವಳಿಯಾಗುವ ಭೂಮಿಯು 
ಕಡಿಮೆಯಾಗಿರಬಾರದು. 

ಬಳ್ಳಾರಿ ಜಿಲ್ಲೆಯಲ್ಲಿ ಸಂಡೂರಿನ ಹತ್ತಿರ ನಾಗಲಾಪುರದ ಕೆರೆಯನ್ನು 
ವಿಜಯನಗರದ ಕೃಷ್ಣರಾಜರು ಕ್ರಿ.ಶ. 1520ರಲ್ಲಿ ಕಟ್ಟಿಸಿದರು. ಜಮೀನು ಬೇಗ 
ಸಾಗಾಗುವುದಕ್ಕಾಗಿ ಕಂದಾಯವಿಲ್ಲದೆ 9 ವರ್ಷ ರೈತರಿಗೆ ಕೊಟ್ಟರು. ಈ ಕೆರೆಯ ಏರಿಯ 
ಮೇಲೆ ಹೊಸಪೇಟೆಯಿಂದ ದಕ್ಷಿಣಕ್ಕೆ ಹೋಗುವ ದೊಡ್ಡ ರಸ್ತೆಯು ಹೋಗುತ್ತದೆ. ಇದೇ 
ದೊರೆಯೇ ತುಂಗಭದ್ರಾನದಿಯ ಮೇಲೆಕೊರಗಲ್ಲಿನ ಬಳಿ ಒಂದು ನಾಲೆಯನ್ನು ( ಬಸವಣ್ಣ 
ನಾಲೆ) ತೆಗೆಸಿದನು. 

11ನೆಯ ಶತಮಾನದಲ್ಲಿ ನಿರ್ಮಿತವಾದ ಭೋಜಪುರದ ಮಹಾತಟಾಕವು 
ಭೋಪಾಲಿಗೆ ದಕ್ಷಿಣಕ್ಕೆ 10 ಮೇಲಿ ದೂರದಲ್ಲಿ ಬೆಟ್ಟ ನದಿಯ ಪಾತ್ರದಲ್ಲಿದೆ. ಇದರ ನೀರು 250 


143 
ಚದರ ಮೈಲಿ ಹರಡಿದೆ. ಗುಡ್ಡಗಳ ಸಾಲಿನಲ್ಲಿ ಎರಡು ಕಂಡಿಗಳನ್ನು ಒಂದೊಂದಕ್ಕೂ ಅಡ್ಡಲಾಗಿ 
ಭಾರಿ ಏರಿಗಳನ್ನು ಹಾಕಿ ಮುಚ್ಚಿದ್ದಾರೆ . ಒಂದು ಏರಿಯ 87 ಅಡಿ ಎತ್ತರವಾಗಿ ತಳದಲ್ಲಿ 300 ಅಡಿ 
ಅಗಲವಾಗಿದೆ. ಮಣ್ಣಿನ ಏರಿಯು ಎರಡು ಕಡೆಗಳಲ್ಲಿಯೂ ದೊಡ್ಡ ಕಲ್ಲುಗಳಿಂದ ಕಟ್ಟಡವನ್ನು 
ಕಟ್ಟಿದ್ದಾರೆ . ಇನ್ನೊಂದು ಏರಿಯು 40 ಅಡಿ ಎತ್ತರವಾಗಿ ಮೇಲುಗಡೆ 100 ಅಡಿ ಅಗಲವಾಗಿದೆ. 
ಏರಿಯ ಮೇಲೆ ಭೋಪಾಲದಿಂದ ಕಲಿಯಬೋರಿಗೆ ದೊಡ್ಡ ರಸ್ತೆಯು ಹೋಗುತ್ತದೆ . 
ಎತ್ತರವಾದ ಏರಿಯನ್ನು ಕೆಲವು ಶತಮಾನಗಳ ಮೇಲೆ ಒಡೆದು ಕೆರೆಯ ಅಂಗಳವನ್ನು 
ಸಾಗುವಳಿಗೆ ಕೊಡಲಾಯಿತು. ಏರಿಯನ್ನು ನೆಲಸಮ ಮಾಡುವುದಕ್ಕೆ 3 ವರ್ಷವೂ , ಅಲ್ಲಿ 
ಜನರು ವಾಸಮಾಡುವ ಹಾಗೆ ಮಾಡುವುದಕ್ಕೆ 30 ವರ್ಷವೂ ಹಿಡಿಯಿತು. ಈ ಪ್ರಾಂತದಲ್ಲಿ 
ಒಂದು ನಾಣ್ಣುಡಿಯಿದೆ: 'ಸರೋವರವೆಂದರೆ ಭೋಪಾಲ್ ಸರೋವರವೊಂದೇ . ಉಳಿದುವೆಲ್ಲ 
ಸಣ್ಣ ಕಟ್ಟೆಗಳು . ಕೋಡಿಯನ್ನು ಪೂರ್ವ ದಿಕ್ಕಿನ ತಗ್ಗಾದ ಗುಡ್ಡದಲ್ಲಿ ಹುಟ್ಟುಬಂಡೆಯಲ್ಲಿ 
ಕೊರೆದು ಕಟ್ಟಿದ್ದಾರೆ . ಇದು ಕೆರೆಗೆ ಬಹಳ ದೂರದಲ್ಲಿದ್ದರೂ ಸರಿಯಾದ ಮಟ್ಟದಲ್ಲಿದೆ. ಈಗಿನ 
ಹಾಗೆ ಮಟ್ಟಗಳನ್ನು ಅಳತೆಮಾಡುವಉಪಕರಣಗಳಿಲ್ಲದ ಕಾಲದಲ್ಲಿಯೂ ಹೇಗೆ ಈ ಜನ ಇಷ್ಟು 
ಕರಾರುವಾಕಾಗಿ ಕೆಲಸ ಮಾಡಿದರೆಂದುನೋಡಿದರೆ ಆಶ್ಚರ್ಯವಾಗುತ್ತದೆ. 

- ಕ್ರಿ.ಶ. ಎಂಟನೆಯ ಶತಮಾನದಲ್ಲಿ (1) ಉತ್ತರ ಆರ್ಕಾಟ್ ಜಿಲ್ಲೆಯಲ್ಲಿ ಗುಡಿಮಲ್ಲ ಕೆರೆ 
(2) ಸೇಲಂ ಜಿಲ್ಲೆಯಲ್ಲಿ ಧರ್ಮಪುರಿ ಕೆರೆಗಳು ನಿರ್ಮಾಣವಾದವು. 

ಒಂಬತ್ತನೆ ಶತಮಾನದಲ್ಲಿ ) ಅರಕೋಣಂ ಬಳಿ ತಾಂಡಲಂ ಕೆರೆ (2) ಆರ್ಕಾಟ್ 
ತಾಲ್ಲೂಕಿನಲ್ಲಿ ಉಕ್ಕಲ್ ಕೆರೆ (3) ವೆಲ್ಲೂರಿನ ಹತ್ತಿರ ಸೋಲಾಪುರದ ಬಳಿ ಕನಕವಲ್ಲಿಯೇರಿ, 
ಪಕ್ಕದಲ್ಲಿ ವಿಷ್ಣುದೇವಾಲಯ (4) ಚಿತ್ರಮೇಗತಟಾಕ - ಇವು ಮುಖ್ಯವಾದವು. 

ಹತ್ತನೆಯ ಶತಮಾನದಲ್ಲಿ (1) ಮೈಸೂರು ದೇಶದಲ್ಲಿ ಚಿಕ್ಕಬಳ್ಳಾಪುರದ ದೊಡ್ಡಕೆರೆ 
(2) ಉತ್ತರ ಆರ್ಕಾಟ್ ಜಿಲ್ಲೆಯಲ್ಲಿ ಜೋಳವಾರಿಧಿ (3) ಜಾಲಾರ್‌ ಪೇಟೆ- ಕಟ್ಟಾಡಿ 
ರೈಲ್ವೆದಾರಿಯಲ್ಲಿ ಆಂಬೂರು ನಿಲ್ದಾಣದ ಬಳಿ ವಿನಮಂಗಲಂ ಕೆರೆ (4) ಉತ್ತರ ಆರ್ಕಾಟ್ 
ಜಿಲ್ಲೆಯಲ್ಲಿ ವೀರನಾರಾಯಣತಟಾಕ (5) ತಿರುಚಿರಪಲ್ಲಿ ಜಿಲ್ಲೆಯಲ್ಲಿ ನಂಗಾವರಂ ಕೆರೆ ಮತ್ತು 
(6) ಪಾಂಡಿಚೆರಿಯ ಹತ್ತಿರ ಬಾಹೂರು ಕೆರೆಗಳನ್ನು ಕಟ್ಟಿದರು. 
- ನಮ್ಮ ಪೂರ್ವಿಕರಿಗೆ ದೇವಸ್ಥಾನಗಳ ವಾಸ್ತುಶಿಲ್ಪದಲ್ಲಿಯೂ ನೀರಾವರಿ ಕೆಲಸಗಳ 
ನಿರ್ಮಾಣದಲ್ಲಿಯೂ ಅಸಾಮಾನ್ಯವಾದ ಪ್ರತಿಭೆಯಿತ್ತು. ಅವರು ಬಹಳ ಹಿಂದೆ ನಿರ್ವಹಿಸಿದ 
ಎಷ್ಟೋ ಕೆಲಸಗಳು ಕಲ್ಪನೆಯಲ್ಲಿ ಆಧುನಿಕ ರೀತಿಯಲ್ಲಿವೆ. ಮೈಸೂರು ಜಿಲ್ಲೆಯಲ್ಲಿ 
ಲಕ್ಷ್ಮಣತೀರ್ಥ ನದಿಯಿಂದ ಹೊರಡುವ ಹನಗೋಡು ನಾಲೆಯು ಲಕ್ಷ್ಮಣತೀರ್ಥಕ್ಕೂ ಕಪಿನಿ 
ನದಿಗೂ ನಡುವೆ ಇರುವ ನೀರನ್ನೆತ್ತಿಯನ್ನು ದಾಟಿ ಕಪಿನಿ ನದಿಯ ಕಣಿವೆಯಲ್ಲಿ ವಿಶಾಲವಾದ 
ಬಯಲುಗಳಿಗೆ ನೀರನ್ನು ಒದಗಿಸುತ್ತದೆ. ಈಚೆಗೆ ನಿರ್ಮಾಣವಾದ ಕೃಷ್ಣರಾಜಸಾಗರದಿಂದ 


144 
ಹೊರಡುವ ವಿಶ್ವೇಶ್ವರಯ್ಯನಾಲೆಯು ಕಾವೇರಿಗೂ ಶಿಂಷಾನದಿಗೂ ಮಧ್ಯೆ ಇರುವ 
ದಿಣ್ಣೆಯನ್ನು ಹುಲಿಕೆರೆಯ ಸುರಂಗದ ಮೂಲಕ ದಾಟಿ ಅಲ್ಲಿನ ಗದ್ದೆಗಳಿಗೆ ನೀರನ್ನು 
ಒಯ್ಯುತ್ತದೆ. 

ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವೇದ ಮತ್ತು ಆವತಿ ನದಿಗಳಿಗೆ ಅಡ್ಡಲಾಗಿ ಬಹಳ 
ಹಿಂದೆ ಕಟ್ಟಿದ ಅಯ್ಯನಕೆರೆ ಮದಗದ ಕೆರೆಗಳಲ್ಲಿ ಬೆಟ್ಟಗಳ ಹತ್ತಿರ ನೀರನ್ನು ಕೂಡಿಹಾಕಿ ಅದನ್ನು 
ಮಿತವ್ಯಯದಿಂದ ಬಳಸುತ್ತಿದ್ದಾರೆ. ಆ ನದಿಗಳಲ್ಲಿ ಒಂದರ ಕೆಳಗೆ ಒಂದು ಕಲ್ಲುಗಾರೆಯ 
ಅಣೆಕಟ್ಟನ್ನು ಕಟ್ಟಿ ಮೇಲಿನ ಗದ್ದೆಗಳಿಗೆ ಬರುವ ಬೀಳುನೀರನ್ನು ಮತ್ತೆ ಮತ್ತೆ 
ಉಪಯೋಗಿಸುತ್ತಿದ್ದಾರೆ. ಈಚೆಗೆ ಬಂಗಾಳದಲ್ಲಿ ದಾಮೋದರ ನದಿಯ ಕಣಿವೆಯಲ್ಲಿಯೂ 
ಹೀಗೆ ಒಂದರ ಕೆಳಗೆ ಒಂದು ಕಟ್ಟೆಯನ್ನು ಕಟ್ಟಿದ್ದಾರೆ. 

ಮೈಸೂರು ಜಿಲ್ಲೆಯಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಕೃಷ್ಣರಾಜಸಾಗರದ ಮೇಲುಗಡೆ 
ಪೂರ್ವಕಾಲದಲ್ಲಿ ಕಟ್ಟಿದ ಮಿರ್ಲೆ ಅಣೆಕಟ್ಟಿನಿಂದ ಹೊರಡುವ ದೊಡ್ಡ ನಾಲೆಯು ಕೆಳಗಡೆ 
ಒಂದರ ಕೆಳಗೆ ಒಂದರಂತೆ ಸಮಾನಾಂತರವಾಗಿ (Parallel) ಏಳು ನಾಲೆಗಳನ್ನು 
ಅನುಕೂಲವಾದ ಜಾಗದಲ್ಲಿ ತೋಡಿ ಮೇಲಿನ ಬೀಳುನೀರನ್ನು ಕೆಳಗಿನ ನಾಲೆಯಲ್ಲಿ ಹಿಡಿದು 
ಮತ್ತೆ ಮತ್ತೆಉಪಯೋಗಿಸುತ್ತಾರೆ. 

- ಮೈಸೂರು ಜಿಲ್ಲೆಯ ನಾಗಮಂಗಲದ ಹತ್ತಿರ ಇರುವ ಸೂಳೆಕೆರೆಗೆ ತನ್ನ 
ಜಲಾನಯನ ಭೂಮಿಯಿಂದ ಸಾಕಷ್ಟು ನೀರು ಬರುವುದಿಲ್ಲ. ಆ ಪ್ರದೇಶದಲ್ಲಿ ಮಳೆಯೇ 
ಕಡಿಮೆ . ಅದಕ್ಕಾಗಿ ಪಕ್ಕದ ಜಲಾನಯನ ಭೂಮಿಯಲ್ಲಿ ಉಪಯೋಗವಾಗದೆ ಉಳಿದ 
ನೀರನ್ನು ಪೋಷಕ ನಾಲೆಗಳ ( Feeder Channels ) ಮೂಲಕ ಈ ಕೆರೆಗೆ ತಂದಿದ್ದಾರೆ. 
ಈ ವಿಧಾನವನ್ನು ಅತ್ಯಾಧುನಿಕವಾದನೀರಾವರಿ ಕ್ರಮಗಳಲ್ಲಿ ಈಗ ಬಳಸುತ್ತಿದ್ದಾರೆ. 
ನಾಲೆಗಳು 
1. ದಕ್ಷಿಣ ಭಾರತ - - ತಿರುಚಿರಪಳ್ಳಿಯ ಹತ್ತಿರ ಉಯ್ಯಗೊಂಡನ್ ನಾಲೆಯನ್ನು ( 985 
1013) ಚೋಳವಂಶದ ಮೊದಲನೆಯ ರಾಜರಾಜನು ಅಗೆಸಿದನು. ಇದು ಕಾವೇರಿ 
ನದಿಯಿಂದ ಹೊರಟು ತಿರುಚಿರಪಳ್ಳಿ ನಗರದೊಳಗೆ ಹಾದು ಪಶ್ಚಿಮಕ್ಕೆ ಹತ್ತು ಮೈಲಿ 
ದೂರದಲ್ಲಿರುವ ವಳವಂದನ್‌ಕೊಟ್ಟೆ ಎಂಬ ಹಳ್ಳಿಯ ಹತ್ತಿರ ಇರುವ ದೊಡ್ಡಕೆರೆಗೆ 
ಬೀಳುತ್ತದೆ. ಈ ತೂಬಿನ ಹತ್ತಿರ ಎರಡು ಶಾಸನಗಳಿವೆ. ಒಂದರಲ್ಲಿ ಕ್ರಿ.ಶ. 1205ರಲ್ಲಿ ಚೋಳ 
ರಾಜನಾದ ಮೂರನೆಯ ಕುಲೋತ್ತಂಗನ ಕಾಲದಲ್ಲಿ ನಾಲೆಗೆ ಮಾಡಿಸಿದ ರಿಪೇರಿಯ 
ವಿಚಾರವಾಗಿ ಬರೆದಿದೆ. 

ವಿಜಯನಗರದ ಮೊದಲನೆಯ ದೇವರಾಜನ ಕಾಲದಲ್ಲಿ ಹರಿದ್ರಾನದಿಗೆ ಅಡ್ಡಲಾಗಿ 
ಹಿಂದೆ ಕಟ್ಟಿದ್ದ ಅಣೆಕಟ್ಟಿನಿಂದ ನಾಲೆಯನ್ನು ತೆಗೆದಿದ್ದರು. ಕೆಲವು ಕಾಲದ ಮೇಲೆ ಈ ಅಣೆಕಟ್ಟು 


145 
ಒಡೆದುಹೋಯಿತು. ಇದರ ರಿಪೇರಿಯು ಹಿಡುವಳಿದಾರರ ಅನುಕೂಲವನ್ನು ಮೀರಿತ್ತು. ಕ್ರಿ. 
ಶ. 1424 ರಲ್ಲಿ ಒಬ್ಬ ದಂಡನಾಯಕನು ಅದನ್ನು ಸರಿ ಮಾಡಿಸಿ ಅದರ ನೀರಿನ ಆಸರೆಯಿಂದ 
ಬದುಕಿಕೊಂಡಿದ್ದ ದ್ವಿಜರಿಗೂ ದೇವಸ್ಥಾನಕ್ಕೂ ಅನುಕೂಲವನ್ನು ಮಾಡಿಕೊಟ್ಟು ಅನಂತ 
ಮಣ್ಯವನ್ನು ಸಂಪಾದಿಸಿದನು. 
2. ಉತ್ತರ ಭಾರತದ ನಾಲೆಗಳು - - ಉತ್ತರ ಭಾರತದಲ್ಲಿ ಮಟ್ಟವಾದ ಗಂಗಾನದಿಯ 
ಬಯಲಿನಲ್ಲಿ ಕೆರೆಗಳಿಗೆ ಅವಕಾಶವೇ ಇಲ್ಲ. ಇಲ್ಲಿ ಹೊಳೆಗಳಿಗೆ ಅಡ್ಡಲಾಗಿ ತಗ್ಗಾದ 
ಅಣೆಕಟ್ಟುಗಳನ್ನು ಕಟ್ಟಿ ನಾಲೆಗಳನ್ನು ಎಷ್ಟು ದೂರ ಬೇಕಾದರೂ ಒಯ್ದು ವಿಶಾಲವಾದ 
ಮೈದಾನಗಳಿಗೆ ನೀರನ್ನು ಒದಗಿಸಬಹುದು. ಇಲ್ಲಿ ಇರುವ ಇನ್ನೊಂದು ಅನುಕೂಲವೆಂದರೆ 
ಹೊಳೆಗಳಿಗೆ ಬೇಸಿಗೆಯಲ್ಲಿ ಹಿಮಾಲಯದಲ್ಲಿನ ಮಂಜು ಕರಗಿ ನೀರು ಬರುವುದರಿಂದ 
ವರ್ಷವೆಲ್ಲಾ ನೀರಿರುತ್ತದೆ. ಮೊದಲು ಸಿಂಧನದಿಯಿಂದ ಹೊಳೆಗೆ ಅಡ್ಡಲಾಗಿ ಅಣೆಕಟ್ಟೆ ಇಲ್ಲದೆ 
ಪ್ರವಾಹದ ನೀರನ್ನು ಮಳೆಗಾಲದಲ್ಲಿ ಮೂರು ನಾಲ್ಕು ತಿಂಗಳ ಕಾಲ ನಾಲೆಗಳಿಂದ 
( Inundation canal) ನೇರವಾಗಿ ಬಯಲುಗಳಿಗೆ ಸಾಗಿಸಿ 5ಸಾವಿರಾರು ಎಕರೆಗಳಿಗೆ 
ನೀರನ್ನು ಸಾಗಿಸುತ್ತಿದ್ದರು. ಈಚೆಗೆ ಎಲ್ಲಾ ಕಡೆಗಳಲ್ಲಿಯೂ ಅಣೆಕಟ್ಟುಗಳಿಂದ ನಾಲೆಗಳನ್ನು 
ಒಯ್ಯುತ್ತಿದ್ದಾರೆ. 
- ಡೆಲ್ಲಿಯ ಹತ್ತಿರ ಅನೆಕ್‌ಪುರದ ಒಂದು ತಟಾಕವನ್ನು ಎರಡನೆಯ ಅನಂಗಪಾಲನು 
ಕ್ರಿ. ಶ. 1051ರಲ್ಲಿ ಕಟ್ಟಿಸಿದನು. ಕಲ್ಲಿನ ಏರಿಯನ್ನು 289 ಅಡಿ ಅಗಲವಾದ ಆಳವಾದ ಹಳಕ್ಕೆ 
ಅಡ್ಡಲಾಗಿ ಕಟ್ಟಿದೆ. ಏರಿಯು ತಳದಲ್ಲಿ 150 ಅಡಿ ಅಗಲವಾಗಿದೆ. ತಳದಲ್ಲಿ ಮೂರು 
ಕೆಳಗಾಲುವೆಗಳಿಂದ ( Culverts ) ನೀರನ್ನು ಕಲ್ಲಿನ ಕಟ್ಟೆಯ ಮೂಲಕ ನೀರಾವರಿಗೆ 
ತೆಗೆದುಕೊಂದು ಹೋಗಿದ್ದಾರೆ . 

ಡೆಲ್ಲಿಯ ಹತ್ತಿರವೇ ಒಂದು ಉಪನದಿಗೆ ಅಡ್ಡಲಾಗಿ ಗಯಾಸುದ್ದೀನ್ ತೊಗಲಕನ 
ಕಾಲದಲ್ಲಿ ( 1320 - 28) ಸಾತ್ಪುಲ್ಲ ಕಲ್ಲಿನ ಕಟ್ಟೆಯನ್ನು ಕಟ್ಟಿ ನೀರನ್ನು ನೀರಾವರಿಗೆ ಸಾಗಿಸಿದ್ದಾರೆ. 

ಯಮುನಾ ನದಿಯ ಬಲದಡದಲ್ಲಿ 14 ನೆಯ ಶತಮಾನದಲ್ಲಿ ಫಿರೋಸ್‌ಷಾ 
ತೊಗಲಗನ ಕಾಲದಲ್ಲಿ ಒಂದು ನಾಲೆಯನ್ನು 150 ಮೈಲಿ ದೂರ ಹಿಸ್ಸಾರಿನವರೆಗೂ 
ತೆಗೆದುಕೊಂಡು ಹೋಗಿದ್ದರು. ಅಕ್ಟರ್‌ಚಕ್ರವರ್ತಿಯು ಈ ನಾಲೆಯನ್ನು ರಿಪೇರಿ 
ಮಾಡಿಸಿದ್ದನು. ಮತ್ತೆ ಷಾಹಜಹಾನ್ 1647ರಲ್ಲಿ ನಾಲೆಯನ್ನು ರಿಪೇರಿಮಾಡಿ ಮುಂದುವರಿಸಿ 
ಡೆಲ್ಲಿಯವರೆಗೂ ಒಯ್ದನು. 

ಯಮುನಾ ನದಿಯ ಎಡದಡದ ನಾಲೆಯನ್ನು 18ನೆಯ ಶತಮಾನದಲ್ಲಿ 
ತೋಡಿದರು. ಒಬ್ಬ ರೋಹಿಲರಾಜನು ನಾಲೆಯ ಮೇಲೆ ಕಲ್ಲುಗಾರೆಯ ಕಟ್ಟಡಗಳನ್ನು ಕಟ್ಟಿ 
ರಿಪೇರಿಮಾಡಿಸಿ ಸಹರನ್‌ಪುರದ ಕೆಳಕ್ಕೂ ನೀರನ್ನು ಒಯ್ದನು. 


146 
ಪಂಜಾಬಿನಲ್ಲಿ ರಾವಿ ನದಿಯಿಂದ 17 ನೆಯ ಶತಮಾನದಲ್ಲಿ ಹಸ್ಲಿ ನಾಲೆಯನ್ನು 130 
ಮೈಲಿ ದೂರ ಲಾಹೋರ್ ನಗರದವರೆಗೂ ತೆಗೆದುಕೊಂಡು ಹೋಗಿದ್ದರು. ಈ ಜಾಡಿನ 
ಮೇಲೆಈಗ ಬಾರಿ ದೋಆಬ್ ನಾಲೆಯು ಹರಿಯುತ್ತಿದೆ. 

ಗಂಗಾ, ಮಹಾನದಿ, ಗೋದಾವರಿ , ಕೃಷ್ಣಾ - ಈ ನದಿಗಳಿಗೆ ಅಣೆಕಟ್ಟುಗಳನ್ನು 
ಈಚೆಗೆ 19ನೆಯ ಶತಮಾನದಲ್ಲಿ ಬ್ರಿಟಿಷ್ ಇಂಜಿನಿಯರುಗಳು ಕಟ್ಟಿದರು. ದೊಡ್ಡ ನದಿಗಳಿಗೆ 
ಅಡ್ಡಲಾಗಿ ಪೆರಿಯಾರ್ ಕಟ್ಟೆ, ಮಾರಿಕಣಿವೆಯ ಕಟ್ಟೆ ( ವಾಣಿವಿಲಾಸ ಸಾಗರ ) ಇಂಥ 
ಎತ್ತರವಾದ ಕಲ್ಲುಗಾರೆಯ ಕಟ್ಟೆಗಳು (Dams) ನಿರ್ಮಾಣವಾದದ್ದು 19 ನೆಯ ಶತಮಾನದ 
ಕೊನೆಯಲ್ಲಿ ಈ ಶತಮಾನದಲ್ಲಿ ಕಲ್ಲುಗಾರೆಯಿಂದಲೂ ಸಿಮೆಂಟ್ ಕಾಂಕ್ರೀಟಿನಿಂದಲೂ 
ಇನ್ನೂ ಎತ್ತರವಾದ ಕಟ್ಟೆಗಳನ್ನು ಕಟ್ಟಿ ನೀರಾವರಿಯೇ ಅಲ್ಲದೆ ವಿದ್ಯುತ್ತಿನ ಉತ್ಪತ್ತಿ , ನೀರಿನ 
ಸರಬರಾಜು, ಪ್ರವಾಹ ನಿಯಂತ್ರಣ, ಜಲಸಂಚಾರ ಮೊದಲಾದ ಉದ್ದೇಶಗಳಿಗೂ 
ಬಳಸುತ್ತಿದ್ದಾರೆ . 
ನೀರಾವರಿ ಕೆಲಸಗಳ ಸಂಸ್ಥಿತಿ ( Maintenance ) ಮತ್ತು ರಿಪೇರಿ 

ಕೆರೆಗಳು, ಕಟ್ಟೆಗಳು, ತೂಬುಗಳು , ನಾಲೆಗಳು - ಇವುಗಳಿಂದ ಶಾಶ್ವತವಾದ 
ಉಪಯೋಗವಾಗಬೇಕಾದರೆ ಅವು ಕೆಡದಂತೆ ನೋಡಿಕೊಳ್ಳಬೇಕು. ಅಕಸ್ಮಾತ್ ಕೆಟ್ಟಾಗ 
ಕೂಡಲೇ ರಿಪೇರಿ ಮಾಡಬೇಕು. ಕೆರೆಗಳಲ್ಲಿ ತುಂಬಿಕೊಳ್ಳುವ ಹೂಳುಮಣ್ಣನ್ನು 
ತೆಗೆಯುವುದಕ್ಕೆ ದೋಣಿಗಳನ್ನು ಉಪಯೋಗಿಸುತ್ತಿದ್ದರು. ಇದಕ್ಕಾಗಿ ಶ್ರೀಮಂತರು 
ದತ್ತಿಗಳನ್ನು ಬಿಟ್ಟಿದ್ದರು. ಇವು ಪುಣ್ಯ ಕೆಲಸಗಳೆಂದು ಜನರಲ್ಲಿ ನಂಬಿಕೆಯಿರುವವರೆಗೂ ಕೆಲಸ 
ಸೂಸೂತ್ರವಾಗಿ ನಡೆಯುತ್ತಿತ್ತು. ಆ ಮೇಲೆ ನೀರಾವರಿಯಿಂದ ಬಂದ ಉತ್ಪತ್ತಿಯ ಒಂದು 
ಭಾಗವನ್ನು ಈ ಕೆಲಸಕ್ಕೆ ಉಪಯೋಗಿಸುತ್ತಿದ್ದರು. ಕೆರೆಗಳಲ್ಲಿ ಹೂಳುಮಣ್ಣನ್ನು ತೆಗೆಯುವುದಕ್ಕೆ 
ಬೆಸ್ತರನ್ನು ನೇಮಿಸಿ ಅವರಿಗೆ ವರ್ಷ ವರ್ಷವೂ ಭತ್ತವನ್ನೂ ಹುಲ್ಲನ್ನೂ ಕೊಡುತ್ತಿದ್ದರು. ಕ್ರಿ. ಶ. 
1367 ರಲ್ಲಿ ಮೈಸೂರು ಸೀಮೆಯ ಅರಸೀಕೆರೆ ತಾಲ್ಲೂಕಿನ ಒಂದು ಕೆರೆಯ ಬಳಿ ಬರೆಸಿದ 
ಶಾಸನದಲ್ಲಿ ಹೂಳು ಮಣ್ಣನ್ನು ತೆಗೆಯುವುದಕ್ಕಾಗಿ ಒಂದು ಕೋಣದ ಗಾಡಿಯನ್ನು 
ಗೊತ್ತುಮಾಡಿದ್ದರೆಂದೂ ಗಾಡಿಯವನಿಗೆ ಜಮೀನುಗಳ ಹಿಡುವಳಿದಾರರು ಕ್ಲುಪ್ತವಾದ 
ವರಮಾನವನ್ನು ಸಲ್ಲಿಸುತ್ತಿದ್ದರೆಂದೂ ಹೇಳಿದೆ. 

- ಕೆರೆ ಮತ್ತು ನಾಲೆಗಳ ರಿಪೇರಿ ಕೆಲಸವು ಇಷ್ಟು ಸುಲಭವಲ್ಲ. ಕ್ರಿ. ಶ. 1422 ರಲ್ಲಿ 
ಹರಿದ್ರಾನದಿಗೆ ಅಡ್ಡಲಾಗಿ ಕಟ್ಟಿದ್ದ ಕಟ್ಟೆಯು ಒಡೆದಾಗ ದೇವರಾಜನ ಮಂತ್ರಿಯು ಅದನ್ನು 
ಕಷ್ಟಪಟ್ಟು ಸರಿಮಾಡಿಸಿದನಂತೆ. ಕಾಲಕಾಲಕ್ಕೆ ನೋಡಿಕೊಳ್ಳುವವರಿಲ್ಲದೆ ಕಳೆದ ಹತ್ತು 
ಶತಮಾನಗಳ ಅವಧಿಯಲ್ಲಿ ಎಷ್ಟು ಪುರಾತನವಾದ ನೀರಾವರಿ ಕೆಲಸಗಳು 
ನಿರುಪಯೋಗವಾಗಿ ನಿರ್ನಾಮವಾಗಿವೆಯೋ ! 


147 
ನೀರು ನಮಗೆ ಕುಡಿಯುವುದಕ್ಕೂ ಪೈರುಗಳನ್ನು ಬೆಳೆಯುವುದಕ್ಕೂ ಬೇಕು. 
ನದಿಗಳ ತೀರದಲ್ಲಿ ಭಾರತದ ಸಂಸ್ಕೃತಿಯು ಬೆಳೆದಿದೆ. ಆಸೇತು ಹಿಮಾಚಲಪರ್ಯಂತ ಎಲ್ಲಾ 
ನದಿಗಳ ದಡದಲ್ಲಿರುವ ಪುಣ್ಯ ಕ್ಷೇತ್ರಗಳಿಗೂ ಭಾರತೀಯರೆಲ್ಲರೂ ಯಾತ್ರೆಗಾಗಿ ಹೋಗುತ್ತಾರೆ . 
ಪರ್ವತಗಳ ಮತ್ತು ದೇವಸ್ಥಾನಗಳ ಹಾಗೆ ನದಿಗಳೂ ಭಾರತದ ಭೂಗೋಳದ ವ್ಯತ್ಯಾಸಗಳನ್ನು 
ಅತಿಕ್ರಮಿಸುವಂತೆ ಮಾಡಿ ಹೊರಗಡೆ ತೋರುವ ಉಬ್ಬುತಗ್ಗುಗಳು , ವಾಯುಗುಣ, ಭಾಷೆ - - 
ಈ ಭೇದಗಳ ಅಂತರ್ಯದಲ್ಲಿರುವ ಐಕ್ಯವನ್ನು ನಮಗೆ ಕಾಣಿಸುತ್ತವೆ. ಎಷ್ಟೋ 
ಶತಮಾನಗಳಿಂದಲೂ ಇವು ಭಾರತೀಯರೆಲ್ಲರ ಮೇಲೂ ಪ್ರಭಾವವನ್ನು ಬೀರಿವೆ. ಒಂದು 
ರೀತಿಯಲ್ಲಿ ನಮ್ಮ ದೇಶದ ಚರಿತ್ರೆಯೇ ಈ ನದಿಗಳ ನೀರನ್ನು ಕಾಲಕಾಲಕ್ಕೂ ನಾವು 
ಎಷ್ಟರಮಟ್ಟಿಗೆ ಉಪಯೋಗಿಸಿಕೊಂಡಿದ್ದೇವೆಯೆಂಬುದರ ಕಥೆಯಾಗಿದೆ. ನದಿಗಳನ್ನು 
ಹತೋಟಿಗೆ ತಂದು ನಿಸರ್ಗವನ್ನು ನಮ್ಮ ಉಪಯೋಗ ಕ್ಕಾಗಿ ನಮ್ಮ ಶಕ್ತಿಯಿಂದ ಬಗ್ಗಿಸುವ 
ದೃಷ್ಟಿಯು ಧರ್ಮಪ್ರಧಾನವಾದ ನಮ್ಮ ಸಂಸ್ಕೃತಿಗೆ ಹೇಳಿಸಿದ್ದಲ್ಲ. ನಾವು ನದಿಗಳ ಕೃಪೆಗೂ 
ಸಹಾಯಕ್ಕೂ ಕೃತಜ್ಞರಾಗಿ ನಮ್ರರಾಗಿ ವಂದಿಸುತ್ತೇವೆ. ಇನ್ನೂ ಹೆಚ್ಚಾದ ಸಹಾಯವನ್ನು 
ನಿರೀಕ್ಷಿಸಿ ನಮ್ಮ ಸಹಕಾರವನ್ನು ನೀಡುತ್ತೇವೆ. ಪ್ರಗತಿಯನ್ನು ಸಾಧಿಸುತ್ತೇವೆ. 


ವಿಜ್ಞಾನ ಕುರಿತು ಭಾರತೀಯ ಸಂದರ್ಭದಲ್ಲಿ ಚರ್ಚಿಸುವಾಗ ಎರಡು ಬಗೆಯ 
ಅತಿರೇಕಗಳು ಎದ್ದುಕಾಣುತ್ತವೆ – ' ಪ್ರಾಚೀನ ಭಾರತೀಯರಿಗೆ ಈಗಿನ ವಿಜ್ಞಾನದ ಎಲ್ಲ 
ಹೊಳಹುಗಳೂ ಇದ್ದವು. ಅವರಿಗೆ ತಿಳಿಯದಿದ್ದ ವಿಚಾರವೇ ಇರಲಿಲ್ಲ' ಎಂದು 
ವಾದಿಸುವವರದು ಒಂದು ಬಣ – ' ಅವೆಲ್ಲ ಪ್ರಾಯೋಗಿಕವಾಗಿ ನಿಕಷಕ್ಕೆ ಒಡ್ಡುವಂಥ 
ಜ್ಞಾನವಾಗಿರಲಿಲ್ಲ; ಸಿದ್ಧಾಂತಗಳ ಪ್ರತಿಪಾದನೆಯಲ್ಲೇ ಅವುಗಳು ತೃಪ್ತವಾಗಿದ್ದವು 
ಎಂದು ಅಪ್ರಬುದ್ಧ ತೀರ್ಮಾನಕ್ಕೆ ಬರುವ ಅಪರಿಪಕ್ವ ಮನಸ್ಸುಗಳಿರುವ ಇನ್ನೊಂದು 
ಬಣ. 


ಇಂಥ ಅತಿರೇಕದ ಮಾತುಗಳಿಗೆ ಅವಕಾಶ ಮಾಡಿಕೊಟ್ಟಂತಹ ಪರಿಸ್ಥಿತಿಯಾದರೂ 
ಯಾವುದು ? ನಮ್ಮ ಪರಂಪರೆಯ ನಿಷ್ಠಾವಂತ ಸಾಧನೆಗಳನ್ನು ಅಂತಾರಾಷ್ಟ್ರೀಯ 
ಮಟ್ಟದಲ್ಲಿ ಸಕಾಲಿಕವಾಗಿ ಬಿಂಬಿಸದೇ ಹೋದದ್ದು ಎದ್ದುಕಾಣುವ ಸತ್ಯ . ಈ 
ಕೆಲಸವನ್ನು ಪೂರ್ವಗ್ರಹವಿಲ್ಲದ ಇತಿಹಾಸಕಾರರು ಮಾಡಬೇಕಾಗಿತ್ತು. ವಿಜ್ಞಾನದ 
ಇತಿಹಾಸ ದಾಖಲೆ ಮಾಡುವವರು ಪ್ರಾಮಾಣಿಕವಾದ ಆಸಕ್ತಿ ತಳೆಯಬೇಕಾಗಿತ್ತು . 
ಹಾಗೆಂದು ನಮ್ಮಲ್ಲಿ ದಾಖಲೆಗಳು ಇಲ್ಲವೆಂದೇನಿಲ್ಲ. 


“ ವಿಜ್ಞಾನ ಯಾನ' ದಲ್ಲಿ ಪ್ರಕಟವಾಗಿರುವ ಹದಿನಾಲ್ಕು ಲೇಖನಗಳು ತುಂಬ 
ದೀರ್ಘವಾದವುಗಳಲ್ಲ, ಆದರೆ ಅಂದಿನ ಕಾಲಘಟ್ಟದಲ್ಲಿ ಪ್ರಾಚೀನ ಭಾರತೀಯರು 
ಮಾಡಿದ ಸಾಧನೆಗಳನ್ನು ಯಥಾವತ್ತಾಗಿ ಬಿಂಬಿಸಲು ಪ್ರಯತ್ನಿಸಿವೆ. ಆಯಾ 
ವಿಷಯದಲ್ಲಿ ತಿಳಿವಿರುವ ಲೇಖಕರೇ ಬರೆದಿರುವುದು ಖಚಿತತೆಯ ದೃಷ್ಟಿಯಿಂದ ಹೆಚ್ಚು 
ಸಾಂದ್ರವಾಗಿವೆ. ಈಗ ಓದುಗರ ಮುಂದೆ ಕೃತಿ ಇದೆ. ಪ್ರಾಚೀನ ಭಾರತೀಯರ ವಿಜ್ಞಾನ , 
ತಂತ್ರಜ್ಞಾನದ ತಿಳಿವನ್ನು ಪೂರ್ವಗ್ರಹವಿಲ್ಲದೆ ನೋಡಿ ಸಿದ್ಧಪಡಿಸಿದ ಲೇಖನಗಳಿವು. 
ಎಂದೇ ಪ್ರಾಚೀನ ಭಾರತೀಯುರ ಈ ಸಾಧನೆಗಳ ಬಗ್ಗೆ ತಪ್ಪು ತಿಳಿವಳಿಕೆಗಳಿದ್ದಲ್ಲಿ 
ಅವನ್ನು ಸರಿಪಡಿಸಿಕೊಳ್ಳಲು ಈ ಬಗೆಯ ಲೇಖನಗಳು ಪ್ರೇರೇಪಿಸುತ್ತವೆ ಎಂದಷ್ಟೇ 
ನಾವು ಹೇಳಬಯಸುತ್ತೇವೆ. ಇದರಲ್ಲಿ ಪ್ರಸ್ತಾಪಿಸಿರುವ ಒಂದೊಂದು ವಿಷಯವೂ 
ಪ್ರತ್ಯೇಕ ಗ್ರಂಥವಾಗಬಲ್ಲದು. 


ಸಮೃದ್ಧ ಸಾಹಿತ್ಯ 


ನಂ . 121, ಮೊದಲನೇ ಮಹಡಿ , 2ನೇ ಮುಖ್ಯರಸ್ತೆ, 11ನೇ ಚ. ಅಡ್ಡರಸ್ತೆ, ವಿತ್ತಲನಗರ, ಬೆಂಗಳೂರು- 560 02 

ದೂ : 080 - 26747677 ಮೊ : + 91 98807 73027 

www .samrudhasahithya . com 


